ಸಂಶೋಧನ ತರಂಗ 


ಜಾ. ಎಂ. ಚಿದಾನೆಂದೆ ಮೂರ್ತಿ, ಎಂ.ಎ. ಪಿಎಚ್‌.ಡಿ. 
ಮಾನಸಗಂಗೋತ್ರಿ, ಮೈಸೂರು 


1 


ಪ್ರ್ಯ ಲೇಖಕರನ್ನು ಕುರಿತು 


ಶ್ರೀ ಎಂ. ಚಿದಾನಂದಮೂರ್ತಿಯನರು ಮೈಸೂರು ನಿಶ್ವನಿದ್ಯಾ 
ನಿಲಯದ ಕನ್ನಡ ಎಂ. ಎ. ಪದವೀಧರರು, ಶ್ರೀಯುತರು ಬೆಂಗ 
ಳೂರು, ತುಮಕೂರು, ಕೋಲಾರ, ಮೈಸೂರು ಕಾಲೇಜುಗಳಲ್ಲಿ ಕನ್ನ 
ಡದ ಅಧ್ಯಾಪಕರಾಗಿ ಕೆಲಸಮಾಡಿ ಈಗ ಮೈಸೂರು ಮಾನಸಗಂಗೋ 
ತ್ರಿಯ ಕನ್ನಡ ಸ್ನಾತಕೋತ್ತರ ನಿಭಾಗದಲ್ಲಿ ಅಧ್ಯಾಪಕರಾಗಿದ್ದಾರೆ, 

ಶ್ರೀಯುತರ "ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ? 
ಎಂಬ ಸಂಶೋಧನ ನಿಬಂಧಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯದವರು 
ಪಿಎಚ್‌. ಡಿ, ಪ್ರಶಸ್ತಿಯನ್ನು ನೀಡಿದ್ದಾರೆ. 

ಶ್ರೀಯುತರ ಸಂಶೋಧನಾತ್ಮಕ ಲೇಖನಗಳು ಪ್ರಬುದ್ಧ ಕೆರ್ಣಾ 
ಟಕ, ಕರ್ಣಾಟಕ ವಿಶ್ವವಿದ್ಯಾನಿಲಯದ ಪತ್ರಿಕ, ಕನ್ನಡ ಸಾಹಿತ್ಯ ಪರಿ 
ಸತ್‌ ಪತ್ರಿಕೆ ಮುಂತಾದ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. 

ಈ ಲೇಖಕರ "ಶೂನ್ಯ ಸಂಪಾದನೆಯನ್ನು ಕುರಿತು ಎಂಬ ವಿಚಾ 
ರಾತ್ಮಕವಾದ ಗ್ರಂಥಕ್ಕೆ ರಾಜ್ಯ ಸರ್ಕಾರದ ಬಹುಮಾನ ಬಂದಿದೆ. 

ಅಧುನಿಕ ಭಾಷಾ ವಿಜ್ಞಾನದ ಸ್ಥೂ ಲಪರಿಚಯವನ್ನು ಮಾಡಿಕೊಡ 
ತಕ್ಕ ಇನರ ಇನ್ನೊಂದು ಕೃತಿ "ಭಾಷಾ ವಿಜ್ಞಾನದ ಮೂಲ ತತ್ವಗಳು? 
ಆ ಕ್ಷೇತ್ರದಲ್ಲಿ ಕನ್ನಡದಲ್ಲಿ ಪುಸ್ತಕರೂಪದಲ್ಲಿ ಬಂದ ಮೊಟ್ಟಿ ಮೊದಲನೆಯ 
ಕೃತಿಯಾಗಿದೆ. 

ಪ್ರಕೃತದಲ್ಲಿ ಈ ಲೇಖಕರ ಸಂಶೋಧನ ಲೇಖನಗಳಲ್ಲಿ ಕೆಲವನ್ನು 
ಆಯ್ದು ಇಲ್ಲಿ ಈಗ ಪುಸ್ತಕ ರೂಪದಲ್ಲಿ ಪ್ರಕಟಿಸಲಾಗಿದೆ. ಈ ಲೇಖನ 
ಗಳೆಲ್ಲವೂ ಇಂತಹ ವಿಚಾರಗಳನ್ನು ಕುರಿತು ಅಭ್ಯಾಸ ಮಾಡುತ್ತಿರುವ 
ವಿದ್ವಾಂಸರಿಗೂ, ವಿದ್ಯಾರ್ಥಿಗಳಿಗೂ ಪ್ರಯೋಜನಕಾರಿಯಾಗಿನೆ. 


ಎಂ. ಸಿಹಿಣು ಸಿಂದ್‌ ತೂ 


Samshodhana Taranga -- a collection of “research papers 

by Dr. M. Chidanandamurthy, University of Mysore, Mysore ; 

Published by Shri S. V. Parameshwara Bhatta, Sarasa Sahithya 
Prakashana, Krishnamurthipuram, Mysore-4 


Kk KOS a ಮೊದಲ ಮುದ್ರಣ ಃ ೧೯೬೬ 


<M 
} ಗಣಿ ನಹಿ ೨ ಗ್‌ ಹಕ್ಕುಗಳೂ ಲೇಖಕನವು 


ಪ್ರತಿಗಳು ದೊರೆಯುವ ಸ್ಥಳ; 
ಇ 


© | pF . pp 1498/24 « ಕಲ್ಪನಾ 
ರಾಲ್‌ % ರಾನುಯ್ಯರ್‌ ರಸ್ತೆ, ತಾ 
ಭ್‌ ಕೃಷ್ಣಮೂರ್ತಿಪುರಂ, ಮೈಸೂರು-4 


ಬೆಲೆ : ಸಾದಾಪ್ರತಿ ರೂ. ೯-೦೦ 
ಸ್ಯಾ ಲಿಕೋಪೆ ಕ್ರತಿ ರೂ. ೧೨-೦೦ 


೦೧ (551 


ಉಷಾ ಪ್ರೆಸ್‌ 
ಮೈಸೂರು ಗಿ 


ಲೇಖಕನ ಅರಿಕೆ 


ಅನೇಕ ಪತ್ರಿಕೆಗಳಲ್ಲಿ ಮತ್ತು ಸಂಭಾವನಾ ಗ್ರಂಥಗಳಲ್ಲಿ ಚದುರಿಹೋಗಿರುವ 
ನನ್ನ ಸಂಶೋಧನ ಲೇಖನಗಳನ್ನು ಒಂದು ಗ್ರೆಂಥರೂಪವಾಗಿ ಏಕೆ ಪ್ರಕಟಸಬಾರದು 
ಎಂದು ನನ್ನ ಮಿತ್ರರೂ ಹಿರಿಯರೂ ಒಂದಿರಡು ಬಾರಿ ಒತ್ತಾಯಸಡಿಸಿದ್ದರು. ನೆನಗೂ 
ಆ ಬಯಕೆಯಿತ್ತು. ಆ ಹೊತ್ತಿಗೆ ಸರಿಯಾಗಿ ನನ್ನ ನಿದ್ಯಾಗುರುಗಳಾದ ಶ್ರೀ ಎಸ್‌. 
ವಿ. ಸರಮೇಶ್ವರಭಟ್ಟರು ಮುಂದೆ ಬಂದು ಆ ಲೇಖನಗಳನ್ನು ತಮ್ಮ " ಸರಸ ಸಾಹಿತ್ಯ 
ಪ್ರಕಾಶನ' ದ ಮೂಲಕ ಪ್ರಕಟಸಲು ಒಪ್ಪಿದರು; ಅಥವಾ ನಿಜ ಹೇಳಬೇಕಾದರೆ, 
ಪ್ರಕಟಣೆಯ ಭಾರವನ್ನು ಹೊತ್ತರು. ಇದರ ಪ್ರಕಟಣೆ ನನಗೆ ಅಮಿತವಾದ ಹರ್ಷ 
ವನ್ನು ತಂದಿದೆ; ಸಂಶೋಧನ ಕಾರ್ಯದಲ್ಲಿ ಮುಂದುವರಿಯಲು ಹೊಸ ಉತ್ಸಾಹವನ್ನೂ 
ತಂದಿದೆ. ಅದಕ್ಕಾಗಿ, ಮಾನ್ಯರಾದ ಶ್ರೀ ಎಸ್‌. ವಿ. ಸರಮೇಶ್ವರಭಟ್ಟರಿಗೆ ನಾನು 
ಎಷ್ಟು ಕೃತಜ್ಞ ನಾಗಿದ್ದರೂ ಸಾಲದು. 

ನನ್ನ ಸಂಶೋಧನ ಬರಹಗಳನ್ನು ಮೆಚ್ಚಿ, ಹಲವು ಬಾರಿ ಒಳ್ಳೆಯ ಮಾತುಗಳ 
ನ್ನಾಡಿ ಮುಂದೆ ನಡೆಯಿಸಿರುವ ಪೂಜ್ಯ ಗುರುಗಳಾದ ಪ್ರೊ. ಡಿ. ಎಲ್‌. ನರಸಿಂಹಾ 
ಚಾರ್ಯರಿಗೆ ಇದನ್ನು ಅರ್ಪಿಸಿದ್ದೇನೆ. ಅವರು ಶ್ರೇಷ್ಠವರ್ಗದ ವಿದ್ವಾಂಸರು, ಸಂಶೋಧ 
ಕರು, ಶಿಷ್ಯ ನತ್ಸಲರು. ಅವರ ವಿದ್ಯಾರ್ಥಿಗಳಾಗುವ ಅವಕಾಶವನ್ನು ನಡೆದದ್ದೇ 
ಒಂದು ಭಾಗ್ಯವೆಂದು ಅವರ ಎಲ್ಲ ವಿದ್ಯಾರ್ಥಿಗಳೂ ಭಾವಿಸುತ್ತಾರೆ. ಈ ಗ್ರಂಥವನ್ನು 
ಅವರಿಗೆ ಅರ್ಥಿಸಿರುವುದು ನನ್ನ ಕೃತಜ್ಞತೆಯ ಒಂದು ಸಂಕೇತ ಮಾತ್ರ. 

ಈ ಪುಸ್ತಕವನ್ನು ಅಚ್ಚಿಗೆ ತೆಗೆದುಕೊಂಡು ಬಹು ಸಂತೋಷದಿಂದ ಶ್ರದ್ಧೆ 
ಯಿಂದ ಕೆಲಸ ಮಾಡಿದ್ದಾರೆ, ಉಷಾ ಮುದ್ರಣಾಲಯದ ಶ್ರೀ ರಾ. ನಾ. ಹೆಬ್ಬು 
ಅವರು. ಅವರಿಗೂ ಅವರ ಮುದ್ರಣಾಲಯದ ಕೆಲಸಗಾರರಿಗೂ ನನ್ನೆ ವಂದನೆಗಳು 
ಸಲ್ಲಬೇಕು. Ms” | 

ಇಲ್ಲಿಯ ಲೇಖನಗಳನ್ನು ಕುರಿತು ನಾಲ್ಡು ಮಾತುಗಳನ್ನು ಹೇಳಲು ಬಯಸು 
ತ್ತೇನೆ. ಎಲ್ಲೋ ಒಂದೆರಡು ಕಡೆ ಸ್ವಲ್ಪ ತಿದ್ದಿರುವುದನ್ನು ಬಿಟ್ಟರೆ ಅವುಗಳನ್ನು 
ಹಿಂದೆ ಇದ್ದ ರೀತಿಯಲ್ಲಿಯೇ ಪ್ರಕಟಿಸಿದೆ. ಇವುಗಳಲ್ಲಿ ಒಂದೊಂದರಲ್ಲೂ ಯಾವು 
ದಾದರೂ ಸಮಸ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ಬಿಡಿಸಲು ಪ್ರಯತ್ನಿಸಿದ್ದೇನೆ, 
ಇದು ಒಂದು "ಪ್ರಯತ್ನ? ಮಾತ್ರ ಎಂಬುದನ್ನು ಒತ್ತಿ ಹೇಳಲು ಬಯಸುತ್ತೇನೆ. ಇತರ ' 
ವಿದ್ವಾಂಸರು ಆ ಸಮಸ್ಯೆಗಳ ವಿಷಯವಾಗಿ ಏನು ಅಭಪ್ರಾಯಗಳನ್ನು ವ್ಯಕ್ತಪಡಿಸಿ 
ದ್ದಾರೆ ಎಂಬುದನ್ನು ಸೂಚಿಸಿದ್ದೇನೆ ; ಅವಶ್ಯನಿದ್ದೆಡೆಗಳಲ್ಲಿ ಗೌರವಪೂರ್ವಕವಾಗಿ ನನ್ನ 
ಭಿನ್ನಾಭಿಪ್ರಾಯಗಳನ್ನೂ ಸೂಚಿಸಿದ್ದೇನೆ. ಹಾಗೆಯೇ ನನ್ನ ಅಭಿಪ್ತ ಯಗಳನ್ನೂ 
ಇತರರು ಒಪ್ಪಬಹುದು ಅಥವಾ ನಿಮರ್ಶಿಸಬಹುದು ; ನನ್ನ ಭ್ರನಸಟ್ಲಿಸ್ಳು ತ. 


IV 
ಗಳನ್ನು ತೋರಿಸಬಹುದು. ಹಾಗೆ ಮಾಡುವುದು ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವು 
ದೊರೆತಂತೆ ಎಂದು ನಾನು ಭಾವಿಸುತ್ತೇನೆ. 
ಈವರೆಗೆ ಪ್ರಕಟವಾಗಿರುವ ಎಲ್ಲ ಲೇಖನಗಳೂ ಇದರಲ್ಲಿ ಸೇರ್ಪಡೆಯಾಗಿಲ್ಲ. 
ಈ ಗ್ರಂಥವು ಈಗಾಗಲೇ ತಕ್ಕಮಟ್ಟಿಗೆ ದೊಡ್ಡದಾಗಿ ಬೆಳೆದದ್ದರಿಂದ ಅವುಗಳನ್ನು 
ಇದರಲ್ಲಿ ಸೇರಿಸದೆ ಬಿಟ್ಟಿದ್ದೇನೆ. ಮುಂದೆ ಅಪುಗಳನ್ನು ಇನ್ನೊಂದು ಸಂಕಲನವಾಗಿ 
ಪ್ರಕಟಿಸುವ ಯೋಚನೆ ಇದೆ. 


ಮೈಸೂರು 


6-9-66 ಎಂ. ಚಿದಾನಂದಮೂರ್ತಿ 


ಪ್ರಕಾಶಕರ ಮಾತು 


ಕನ್ನಡದ ಸಂಶೋಧಕರಲ್ಲಿ ಮೊದಲ ಮಣೆಯ ಗೌರವಕ್ಕೆ ಅರ್ಹರೆನ್ನುವಂತೆ 
ಕೆಲಸ ಮಾಡುತ್ತಿರುವ ಬೆರಳೆಣಿಕೆಯ ತರುಣರಲ್ಲಿ ಡಾ. ಚಿದಾನಂದಮೂರ್ತಿಯವರು 
ಒಬ್ಬರು. ಈ ತರುಣ ಮಿತ್ರರ ವಿದ್ವತ್ಪೂರ್ಣವಾದ, ನಿಮರ್ಶಾತ್ಮಕವಾದ್ಯ ವಿಚಾರ 
ಪ್ರಚೋದಕವಾದ ಲೇಖನಗಳಲ್ಲಿ ಕೆಲವನ್ನು ಕೂಡಿಸಿ " ಸೆಂ ಶೋಧನ ತರೆಂಗ' ವೆಂಬ 
ಹೆಸರಿನಲ್ಲಿ ಇದೀಗ ಈ ಗ್ರಂಥವನ್ನು ಹೊರತಂದುದಾಗಿದೆ. ನಮ್ಮ ಮಾಲೆಯಲ್ಲಿ ಈ 
ಗ್ರಂಥವನ್ನು ಸೇರಿಸಿಕೊಳ್ಳುವುದಕ್ಕೆ ತಮ್ಮ ಸನ್ಮುತಿ ಸೂಚಿಸಿದ ಶ್ರೀ ಚಿದಾನಂದ 
ಮೂರ್ತಿಯವರಿಗೆ ನಾನು ಕೃತಜ್ಞನಾಗಿದ್ದೇನೆ. 

ಈ ಸಂಶೋಧನೆಯ ಕಡಲಿನ ಇನ್ನೂ ಕೆಲವು ತರಂಗಗಳನ್ನು ತೆರೆದು ತೋರಿ 
ಸುವ ಅವಕಾಶವನ್ನು ವಿದ್ವಜ್ಜನರು ಲೇಖಕರಿಗೆ ಒದಗಿಸಿಕೊಡುವರೆಂದು ನಂಬಿದ್ದೇನೆ. 
ಮುಖ್ಯವಾಗಿ ಕನ್ನಡವನ್ನು ವಿಶೇಷ ವಿಷಯವನ್ನಾಗಿ ಅಭ್ಯಾಸಮಾಡುವ ವಿದ್ಯಾರ್ಥಿ 
ಗಳಿಗೂ, ಪಾಠ ಹೇಳುವ ಅಧ್ಯಾಪಕರಿಗೂ ಈ ಪುಸ್ತಕ ಒಳ್ಳೆಯ ಸಹಾಯಕ ಸಾಹಿತ್ಯ 
ವಾಗಿದೆ. ಇದರ ಸದುಪಯೋಗವನ್ನು ಎಲ್ಲ ಮಹಥೀಯರೂ ಸಡೆಯುವರೆಂದು ಆಶಿಸಿ 
ದ್ದೇನೆ. 

ಮೈಸೂರಿನ ಉಷಾ ಪ್ರೆಸ್ಸಿನ ಒಡೆಯರೂ ಆತ್ಮೀಯರೂ ಆದ ಶ್ರೀ ರಾ. ನಾ. 
ಹೆಬ್ಬು ಅವರು ಬಹಳ ಶ್ರದ್ಧೆಯಿಂದ, ಎಚ್ಚರಿಕೆಯಿಂದ ಈ ಗ್ರಂಥವನ್ನು ಸೊಗಸಾಗಿ 
ಸಸ ಕೊಟ್ಟಿದ್ದಾರೆ. ಈ ಮಿತ್ರರ ಈ ಉಸಕಾರವನ್ನು ಕೃತಜ್ಞ ತೆಯಿಂದ ನೆನೆಯು 
ತ್ತೇನೆ. 


ಮೈಸೂರು 
೭೯೬ | ಎಸ್‌, ನಿ ಸರಮೇಶ್ವರ ಭಟ್ಟಿ 


" ಅ ಈ ಆ ಷ್ಟ ಕಟ 


KY 
NE ೬0೪೬ ೧ 


INGO WS 

} ಕ್ಕಿ ಈ ಲ § ಹಾ ಈ ಡಾ 

ಕಿ 1 ಗಾಡ ಜೂ 
NE SSE AI 

ಇ + ತ್‌ K { ರ್ಯಾ 1 ಡ್‌ he =, ಗಹನ ಈ ಸಾ ey ಧ್ವ ೫ bd 

Pe ಧೃ ಗ್ಗ NAC ಸ್ಟ ಕ sR TE he aE eT 


ಇ p ಭೇ ತ್‌ ಸ್ನ 
೬೪ 134 
ಷಾ 


3% ' ಆ _ ಈ ಹ 
೪ ಜಸಿ Te 'ಥ್‌ ಹ 


ಹ ks $ ತ್‌್‌ , k i ಫಿ ಲ ಡಾ ಇ 
TRS ೫ [ 


| 
1% 

( 
¢, 
y 
ಕ ಕ 
ಕ್ಕೆ 
ಈ 


ಹಸಗ SNS DEG 5 A 2 ಸೀಯ ( 
f ~~ 


ಹ ಹ ರ್ಜ?" ಸ 4 
1.118 DKON FS 
eo. ಸ ಣಿ 


ಕ ಕ್ರಾ 


ಹ್ಮ 
mh ಕ 


ಈ ಕೃತಿಯನ್ನು 
ನನ್ನ ಪ್ರಿಯ ಗುರುವರ್ಯ 
ಪ್ರೊ. ಡಿ. ಎಲ. ನರಸಿಂಹಾಚಾರ್‌, ಎಂ. ಎ. ಅವರಿಗೆ 
ಪ್ರೀತಿಯಿಂದ ಮತ್ತು ಭಕ್ತಿಯಿಂದ 
ಅರ್ನಿಸಿದ್ದೇನೆ. 


ಇದ್ಯ 2... . ಎ 


ತ್ತಾ 


ನಿಷಯಾನುಕ್ರಮಣಕೆ 


ಪಂಪಕವಿ ಮತ್ತು ವೌ ಕೌಲ್ಯ ಪ್ರಸಾರೆ 
ವಚನ ಸಾ ಸಾಹಿತ್ಯದ ಉಗಮ 
ಉಗಾಭೋಗಗಳು ಮತ್ತು ವಚನಗಳು 


ವೀರಶೈವ ಧರ್ಮದ ಬೆಳವಣಿಗೆಯಲ್ಲಿ ನಾಲ್ತು ಪ್ರಮುಖ ಘಟ್ಟಗಳು 


"ಶ್ರವಣಬೆಳಗೊಳ'- ಬೇರೆ ಬೇರೆ ಯುಗಗಳಲ್ಲಿ 

ಕೌಳರು - ಒಂದು ವಿವೇಚನೆ 

ಪ್ರಾಚೀನ ಕರ್ಣಾಟಕದಲ್ಲಿ " ದಿವ್ಯ' ಮತ್ತು " ಮುಂಡಿಗೆ? 
ಜೋಕುಮಾರ 

“ ಅಮ್ಮ?; “ಅಬ್ಬೆ; "ಅಧಮ ಬಾದುಬ್ಬೆ? 
ಉಂಬಳಿ ಅಥವಾ ಉಂಬ ? 

“ಗೊರವರ ಡುಂಡುಚಿ” 

«ಇಲ್‌? ಧಾತುವನ್ನು ಕುರಿತು 

ಚಂದ್ರರಾಜನ "ಮದನತಿಲಕ'ದಲ್ಲಿ ಕೆಲವು ಕನ್ನಡ ವೃತ್ತಗಳು 
“ಲಯಗ್ರಾಹಿ” ಮತ್ತು “ಲಯೋತ್ತರ” 

ಬಸವಣ್ಣ ನವರ ವಚನಗಳಲ್ಲಿ ಛಂದೋಲಯ 

ತ್ರಿಪದಿ: ಅದರೆ ಸ್ವರೂಪ ಮತ್ತು ಇತಿಹಾಸ 

“ಭಿದಂಡೆ” 

ಪಂಚವಾದ್ಯ-ಒಂದು ಬಸ್ಸಣಿ 

ಅನುಬಂಧೆ-ಕೌಳರು 


೧೦೫ 
೧.೨೩ 
೧೪೧ 
೧೪೬ 
೧೫೧ 
೧೬೩ 
೧೭೮ 
೧೯೦ 
೨೦೫ 
ವಿ೪. 
೨೪೬ 


೨೪೮ 


p + 
ತಿ ಪಾ ಗ್ನು ಹ ಇ ದ 9 


“ಆ ಹ 


ತ್ರಾ 


ET u 


snd "ee hd | 
ಕ ಬಂತ ರ್‌ ಇ 


ಪಂಪಕವಿ ಮತ್ತು ಮೌಲ್ಯಪ್ರಸಾರ 


ಸುಮಾರು ಒಂದೂವರೆ ವರ್ಷಗಳ ಹಿಂದೆ* ಪ್ರೊ. ಡಿ. ಎಲ್‌. ನರಸಿಂಹಾ 
ಚಾರ್ಯರು ಶಾಸನಗಳ ಸಹಾಯದಿಂದ ಪಂಪನಿಗೆ ಹಿನ್ನೆ ಲೆಯಾಗಿದ್ದ ಜನಜೀವನವನ್ನು 
ಪುನರ್‌ರಚಿಸಲು ಸೂಚಿಸಿದರು. ಆ ಉದ್ದೇಶದಿಂದ ಬಲುಮಟ್ಟಿಗೆ ಸಂಪನಿಗಿಂತ 
ಹಿಂದಿನ ಶಾಸನಗಳನ್ನು, ಅವನ ಕಾಲದ ಶಾಸನಗಳನ್ನು, ನಂತರದ ಎಂದರೆ 
ಹೆನ್ನೊಂದು ಹೆನ್ನೆರಡನೆಯ ಶತಮಾನದ ಶಾಸನಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ 
ಅಭ್ಯಾಸಮಾಡಿದೆ. ಕನ್ನಡದ ಎಲ್ಲ ಶಾಸನಗಳೂ ಅಚ್ಚಾಗಿಲ್ಲ. ಅಚ್ಚಾಗಿರುವ ಶಾಸನಗಳೂ 
ಎಪಿಗ್ರಫಿಯ ಕರ್ನಾಟಕ, ಬಾಂಬೆ ಕರ್ನಾಟಕ್‌ ಇನ್‌ಸ್ಟಿ)ಪ್ಸನ್ಸ್‌. ಸೌತ್‌ ಇಂಡಿ 
ಯನ್‌ ಇನ್‌ಸ್ಟಿ ಪ್ಸನ್ಸ್‌ ಮುಂತಾದ ಶಾಸನ ಸಂಪುಟಗಳಲ್ಲಿ ಇಂಡಿಯನ್‌ ಆಂಟಿಕ್ಟೆರಿ 
ಮುಂತಾದ ಪತ್ರಿಕೆಗಳಲ್ಲಿ ಚದುರಿಹೋಗಿವೆ. ಮುಂದೆ ನಾನು ಪ್ರತಿಪಾದಿಸಲಿರುವ 
ವಿಷಯಕ ಆಧಾರಭೂತಗಳಾದ ಒಂಬತ್ತು ಹೆತ್ತು ಹನ್ನೊಂದನೆಯ ಶತಮಾನಗಳ 
ಎಲ್ಲ ಶಾಸನಗಳನ್ನೂ ಅಭ್ಯಾಸಮಾಡಿದ್ದೇನೆಂಬ ಧೈರ್ಯ ನನಗಿಲ್ಲ.* ಆದರೆ ಒಂದು 
ನಿಷಯದ ಸಮರ್ಥನೆಗೆ ಎಷ್ಟು ವ್ಯಾಸಂಗ ಆವಶ್ಯಕ ಅಷ್ಟನ್ನು ನಾನು ಮಾಡಿದ್ದೇನೆ 
ಎಂಬ ನಿಶ್ರಾಸನಿದೆ. ಮುಂದೆ ಪ್ರತಿಷಾದಿಸಲಿರುವ ನಿಷಯೆಗಳು-ಅಲ್ಲಿ ಒಂದೆರೆ 
ಡಾದರೂ ನೂತನ ಅಂಶಗಳಿವೆ ಎಂದು ನನ್ನ ಭಾವನೆ-ನನ್ನ ಅಭ್ಯಾಸದ ಫಲವಾಗಿ 
ಮನಸ್ಸಿನಲ್ಲಿ ರೂಸಗೊಂಡಿನೆಯೇ ಹೊರತು, ಅಭ್ಯಾಸಕ್ಕಿಂತ ಮುನ್ನ ಮನಸ್ಸಿನಲ್ಲೇ 
ಒಂದು ತತ್ವ (Theory) ವನ್ನು ಮಾಡಿಕೊಂಡು ಅದಕ್ಕೆ ಸಾಮಗ್ರಿಗಳನ್ನು ಹೊಂದಿ 
ಸುವ ಪ್ರಯತ್ನವನ್ನು ಮಾಡಿಲ್ಲ. ನನ್ನ ಈ ವಿಷಯ ನಿರೂಪಣೆ ಪಂಪನ ಕೃತಿಗಳ 
ಅಭ್ಯಾಸಕ್ಕೆ ಒಂದು ಹೊಸ ಮುಖವನ್ನು ಸೇರಿಸಿದೆ ಎಂದು ನನ್ನ ಭಾವನೆ. ಹತ್ತನೆಯ 
ಶತಮಾನದ ಹಿನ್ನೆಲೆಯಲ್ಲಿ ಪಂಪನ ಸ್ಥಾನವನ್ನು ಹೆಚ್ಚು ಖಚಿತವಾಗಿ ನಿರ್ಧರಿಸ 
ಬಹುದು. ಹೊಸ ಹೊಸ ಶಾಸನಗಳು ಪ್ರಕಟವಾದಂತೆ ಇಲ್ಲಿ ನಾನು ಪ್ರತಿಷಾದಿ 
ಸಿರುವ ತತ್ವದಲ್ಲಿ ಒಂದೆರೆಡು ಅಂಶಗಳು ಪುಷ್ಟಿ ಹೊಂದಬಹುದು ಅಥವಾ ಬಿದ್ದುಹೋಗ 
ಬಹುದು. 

ಈ ರೀತಿಯ ಅಭ್ಯಾಸದಲ್ಲಿ ಮತ್ತೊಂದು ದೊಡ್ಡ ತೊಂದರೆಯಿದೆ. ನಮಗೆ 
ಖಚಿತ ಕಾಲದೊಡನೆ ದೊರಕಿರುವ ಸಾಹಿತ್ಯ ಕೃತಿಗಳಲ್ಲಿ ಸಂಪನ ಕೃತಿಗಳೇ ಮೊದಲನೆ 
ಯನು. ಅವನಿಗಿಂತ ಮುನ್ನವೇ ಕನ್ನಡದಲ್ಲಿ ಭಾರತದ ಕಥೆ ಕೃತಿರೂಸವಾಗಿ 


]. ಶ್ರೀ ಗೋವಿಂದಪೈ ಅನರ ಪ್ರಕಾರ ನಡ್ಡಾರಾಧನೆ ೬ನೆಯ ಶತಮಾನಕ್ಕಿಂತ ಈಚಿನ 
ದಲ್ಲ. ೯ನೆಯ ಶತಮಾನದ ನಂತರ, ಬಹುಶಃ ೧೧ನೇ ಶತಮಾನದಲ್ಲಿ ರಚಿತವಾಗಿರಬೇಕೆಂದು ಡಾ. 
ಉಪಾಥೈ ಅನರೂ ಪಂಪನಿಗೆ ಮುನ್ನ ಎಂದರೆ ಬಹುಶಃ ಕ್ರಿ. ಶ. ೯೨೦ರಲ್ಲಿ ರಚಿತವಾಗಿರ 
ಬೇಕೆಂದು ಪ್ರೊ. ಡಿ. ಎಲ್‌. ನರಸಿಂಹಾಚಾರ್ಯರೂ ಅಭಿಪ್ರಾಯ್ರತಕ್ಯ್ವಾತ್ಗಾ 
ಮುಗಳಿಯವರು ಕೊನೆಯ ತೀರ್ಮಾನವನ್ನು ಒಪ್ಪಿಕೊಂಡಿಿಫ್ಸ್‌ 
ಕನ್ನಡ ಸಾಹಿತ್ಯ ಚರಿತ್ರೆ, ಪು. ೬4 ೬೪, ೬೫). ೫ ಜಯವ 
1 


೨ ಸಂಶೋಧನ ತರಂಗೆ 


ಬಂದಿದ್ದಿರೆಬೇಕು.: ಅವನಿಗಿಂತ ಮುನ್ನಿನ ಶಾಸನಗಳಲ್ಲಿ ಕೆಲವು ಕಡೆ ಭಾರತದ ಪಾತ್ರ 
ಗಳ ಹೆಸರು ಬಂದಾಗ ಆ ಪಾತ್ರಗಳು ನೇರವಾಗಿ ವ್ಯಾಸಭಾರತದಿಂದ ಇಳಿದುಬಂದುವೋ 
ಅಥವಾ ವ್ಯಾಸ ಭಾರತ ಜನತೆಯಲ್ಲಿ ದಂತಕಥೆಯಾಗಿ ಅಲ್ಲಿಂದ ಇಳಿದುಬಂದುವೋ 
ಅಥವಾ ಪಂಪಭಾರತದ ಮುನ್ನ ಹುಟ್ಟರಬಹುದಾದ ಭಾರತ ಕೃತಿಯೊಂದರಿಂದ 
ಬಂದುವೋ ಹೇಳುವುದು ಕಪ್ಟ.3 ಹಾಗೆಯೇ ಪಂಪಭಾರತದ ನಂತರದ ಶಾಸನಗಳಲ್ಲಿ 
ಬರುವ ಭಾರತದ ಪಾತ್ರಗಳ ಹೆಸರುಗಳನ್ನು ಸಂಪಭಾರತದಿಂದಲೇ ತೆಗೆದುಕೊಂಡಿ 
ದ್ಹಾರೆ ಎಂದು ಖಚಿತವಾಗಿ ಹೇಳುವುದೂ ಕಪ್ಪದ ಮಾತೇ! ಹೀಗೆ ಒಂದಿರಡು 
ತೊಂದರೆಗಳನ್ನು ಸಹಿಸಲೇಬೇಕಾಗಿದೆ. ಪಂಪನ ನಂತರದ ಶಾಸನಗಳಲ್ಲಿ ಭಾರತದ 
ವ್ಯಕ್ತಿಗಳ ಪ್ರಶಂಸೆ ಮತ್ತು ಅನರು ಪ್ರತಿನಿಧಿಸಿದ “ ಮೌಲ್ಯ' ಗಳ ಮಾತು ಹೆಚ್ಚಾಗಿ 
ಬರುವುದರಿಂದ, ಪಂಪನ ಭಾಷೆಯ ಪ್ರಭಾನ ಶಾಸನಗಳ ಮೇಲೆ ಬಿದ್ದಿರುವುದು ಸ್ಪಷ್ಟ 
ವಾಗಿ ಕಾಣುವುದರಿಂದ, ಪಂಪನ ನಂತರದ ಶಾಸನಗಳು ಹೆಚ್ಚು ಕಾವ್ಯಮಯಃವಾಗಿರು 
ವುದರಿಂದ ಇದೆಲ್ಲಾ ಪಂಪನ ಕೃತಿಗಳ ಅದರಲ್ಲೂ ಅನನ ಪಂಪಭಾರತದ, ಪ್ರಭಾವ 
ಎಂದು ಭಾವಿಸಬಹುದು. 

ಪಂಪಪೂರ್ವ ಮತ್ತು ಸಂಪಸಮಕಾಲೀನ ಜನಜೀವನದಲ್ಲಿ ಇದ್ದ ಮೌಲ್ಯಗಳ 
ಪರಿಚಯಕ್ಕೆ ನಾವು ಶಾಸನಗಳಿಗೇ ಮರೆಹೊಗಜೇಕಾಗಿದೆ ಎಂಬುದಾಗಲೇ ಸ್ಪಷ್ಟ 


2. ತೀ.ನಂ, ಶ್ರೀಕಂಠಯ್ಯ: ಪಂಪ್ಯ ಪು. ೩೦. 

3. ಕ್ರಿ. ಶ ೯೬೯ರ ಒಂದು ಶಾಸನದಲ್ಲಿ ಮನೆನೆಗ್ಗಡೆ ವಾಸುದೇವಯ್ಯನನ್ನು «ಸಂಪೂರ್ಣ 
ಕರ್ಣಕಥಾಕರ್ಣನಕರ್ಣಾವತಂಸನ್‌? ಎಂದು ಹೊಗಳಲಾಗಿದೆ. (85೭1, 1. i. No. 41, 
ಡಿ, 1). 969,)” ಈ "ಸಂಪೂರ್ಣಕರ್ಣಕಥಾ? ಎನ್ನುವುದು ಪಂಪನ ಪಂಪಭಾರತನನ್ನು 
ಸೂಚಿಸುವುದೋ ಅಥವಾ ಕ್ರಿ. ಶ. ೯೬೯ಕ್ಕೆ ಅಥವಾ ಪಂಪನಿಗಿಂತ ಮುನ್ನವೇ ಕರ್ಣನ ಜೀವನ 
ನನ್ನು ಕುರಿತಾದ ಒಂದು ಖಂಡಕಾವ್ಯಪವಿತ್ತೋ ಹೇಳುವುದು ಕಷ್ಟ. ಅದು ಪಂಪಭಾರತವನ್ನೇ 
ಸೂಚಿಸುವುದು ಎಂಬುದಕ್ಕೆ ಸಂಪ ಕರ್ಣನ ಜೀವನವನ್ನು ಚಿತ್ರಿಸುವಾಗ ಒಮ್ಮೊಮ್ಮೆ ಅವನೇ 
ನಾಯಕ ಎಂಬ ಭಾವನೆ ಬರುವಂತೆ ಚಿತ್ರಿಸಿದ್ದಾನೆ ಎಂಬ ಕಾರಣವನ್ನು ಕೊಡಬಹುದು. 
" ಕರ್ಣಂಗೊಡ್ಡಿತ್ತು ದಲ್‌ ಭಾರತಂ, " ನೆನೆಯದಿರಣ್ಣ ಭಾರತದೊಳಿನ್‌ ಪೆಣರಾರುಮನ್‌, 
ಒಂದೆ ಚಿತ್ತದಿಂ ನೆನೆವೊಡೆ ಕರ್ಣನಂ ನೆನೆಯ', " ಕರ್ಣನ ಪಡೆಮಾತಿನೊಳ್‌ ಪುದಿದು ಕರ್ಣ 
ರಸಾಯನಮಲ್ತೆ ಭಾರತಂ”, (ಪಂ. ಭಾ. ೧೨. ೨೧೭) ಈ ವಾಕ್ಯಗಳನ್ನು ಉದಾಹರಿಸಬಹುದು, 
ಇದು ಅಪ್ರಬಲ ಕಾರಣವೇನೂ ಅಲ್ಲ. ಆದರೂ ಪಂಪನಿಗೆ ಮುನ್ನ ಭಾರತದ ಕಥೆ ಕರ್ಣನ 
ಜೀವನವನ್ನು ಚಿತ್ರಿಸುವ ಕಥೆ ಕೃತಿಯಾಗಿ ಬಂದಿತ್ತು ಎಂಬ ಅಭಿಪ್ರಾಯಕ್ಕೂ ಅನಕಾಶವಿದೆ. 
ಪಂಪನ ಕೃತಿ ಇಕ್ಕಿ ಮೆಟ್ಟಿದ ಮುನ್ನಿನ ಕನ್ನಡ ಕಬ್ಬಗಳಲ್ಲಿ ಇದೂ ಒಂದೇಕೆ ಅಗಿರಬಾರದು? 

4, ಪಂಪನಿಗೆ ಮುನ್ನ ತುಂಬಾ ವಿರಳವಾಗಿ ಕಂಡುಬರುವ ಮಾರ್ಗೀ ಶೈಲಿಯ ಕನ್ನಡ 
ಶಾಸನಗಳಿಗೆ ಒಂದು ಉತ್ತಮ ನಿದರ್ಶನ ಕ್ರಿ. ಶ. ೯೯4೦ರ ಗೋವಿಂದ 17 ನ ಶಾಸನ 
(EI. XIII. Kalas inscription, A.D. 929—30). ಪಂಪನ ನಂತರದ 
ಶಾಸನಗಳ ಶೈಲಿ ಪ್ರೌಢವಾಗುತ್ತದೆ, ಕಾನ್ಯನುಯವಾಗುತ್ತದೆ. ಇದು ಬಹುಶಃ ಪಂಪನ ಪ್ರಭಾವದ 
ಫಲವಿರಬಹುದು, 


ಪಂಪಕನಿ ಮುತ್ತು ಮೌಲ್ಯಷ್ರಸಾರ 4 


ವಾಗಿದೆ. ಮೊದಲನೆಯದಾಗಿ ಅವನಿಗೆ ಮುನ್ನ ಖಚಿತಕಾಲದ ಕೃತಿಗಳೇ 
ದೊರಕಿಲ್ಲ; ಎರಡನೆಯದಾಗಿ ಶಾಸನಗಳು ಜನಜೀವನವನ್ನು ಹೆಚ್ಚು ಯಥಾವತ್ತಾಗಿ 
ಚಿತ್ರಿಸುವುದರಿಂದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನಕ್ಕೆ ಅವು ಹೆಚ್ಚು 
ವಿಶ್ವಾಸಪಾತ್ರಗಳು. ಅವುಗಳ ನಿರೂಪಣೆ ಮುಖ್ಯವಾಗಿ ವಿಷಯಪ್ರಧಾನ. ಅಲ್ಲಲ್ಲಿ 
ಕಾವ್ಯಕೈಲಿಯಲ್ಲಿ ರಚಿತವಾಗಿರುವ ಶಾಸನಗಳಿಲ್ಲದೆ ಇಲ್ಲ. ಕೆಲವಂತೂ ಪುಟ್ಟಿ ಕಾವ್ಯ 
ಗಳೇ. ಇಂತಹ ಕಡೆಗಳಲ್ಲಿಯೂ ಶಾಸನ ಕವಿಯ ಕಲ್ಪನಾಂಶವನ್ನು ವಾರ್ತಾಂಶದಿಂದ 
ಸುಲಭವಾಗಿ ಬೇರ್ಪಡಿಸಬಹುದು. ಆದ್ದರಿಂದ ಪಂಪನ ಸಮಕಾಲೀನ ಮೌಲ್ಯಗಳು, 
ಅವುಗಳನ್ನು ಸಂಸ ಬಳಸಿಕೊಂಡನಂತರ ಅದೇ ಮೌಲ್ಯಗಳಿಗೆ ಸಿಕ್ಕ ಪುಷ್ಟಿ ಮತ್ತು 
ಪ್ರಚಾರ ಇವುಗಳ ನಿರೂಪಣೆಗೆ ಶಾಸನಗಳನ್ನೇ ಇಲ್ಲಿ ಆಧರಿಸಲಾಗಿದೆ. 

ಈ ಲೇಖನದ ಉದ್ದೇಶಗಳನ್ನು ಈಗ ಸ್ಪಷ್ಟಪಡಿಸಬಹುದು. ಸಂಪಪೂರ್ವ 
ಶಾಸನಗಳಲ್ಲಿ ಎದ್ದು ಕಾಣುವ ಮೌಲ್ಯಗಳು, ಅವುಗಳನ್ನು ಪಂಪ ಬಳಸಿಕೊಂಡಿರುವ 
ರೀತಿ, ಪಂಪನ ಕೃತಿ ಸಂಪ ಭಾರತ್‌ ಬಂದನಂತರ ಆ ಮೌಲ್ಯಗಳು ಶಾಸನಗಳಲ್ಲಿ 


ಕ್ರ "ಮೌಲ್ಯ? ಎಂಬುದನ್ನು ಸಂಗ್ರಹವಾಗಿ ಹೀಗೆ ವಿವರಿಸಬಹುದು. ಯಾನ ಭಾವನೆ 
ಅಥವಾ ಆದರ್ಶಗಳು ಒಟ್ಟು ಜನಜೀವನವನ್ನು ಹಿಡಿದು ನಡೆಯಿಸುತ್ತವೆಯೋ, ಯಾವುನನ್ನು 
ಪಡೆಯಲು ಅಥವಾ ಆಗಲು ಒಂದು ಕಾಲದ ಒಂದು ಜನಾಂಗ ಹೆಂಬಲಿಸುತ್ತದೆಯೋ, ಯಾವ 
ಭಾವನೆ ಅಥವಾ ಆದರ್ಶಗಳಿಗೆ ಉಳಿದ ಭಾವನೆ ಅಥವಾ ಆದರ್ಶಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆ 
ಉಂಟೋ ಅವುಗಳನ್ನು ಮೌಲ್ಯಗಳೆಂದು ಕರೆಯಬಹುದು. ಈ ಮೌಲ್ಯಗಳು ಕಾಲದಿಂದ ಕಾಲಕ್ಕೆ 
ದೇಶದಿಂದ ದೇಶಕ್ಕೆ ಭಿನ್ನನಾಗಬಹುದು. ಒಂದು ಸಂಸ್ಕೃತಿಯ ದೊಡ್ಡತನವನ್ನು ಅದು 
ಜನಮನದಲ್ಲಿ ನಿಲ್ಲಿಸುವ ಮೌಲ್ಯಗಳಿಂದ ಅಳೆಯಬಹುದು. 

6. ಪಂಪ ತನ್ನ ಕೃತಿ ಆದಿಪುರಾಣವನ್ನು ಕ್ರಿ.ಶ. ೯೪೧ ರಲ್ಲಿ ರಚಿಸಿದೆನೆಂದು ಹೇಳಿ 
ಕೊಂಡಿದ್ದಾನೆ. ("ಪಂಪ ಕೊಟ್ಟಿರುವ ತಿಥ್ಕಿ ವಾರ್ರ ನಕ್ಷತ್ರಗಳನ್ನು ನೋಡಿದಾಗ ಆದಿ 
ಪುರಾಣದ ರಚನೆಯಕಾಲ ಕ್ರಿ.ಶ, ೯೪೨ಕ್ಕೆ ಸಲ್ಲುವುದೆಂದು ಕೆಲವು ವಿದ್ವಾಂಸರು ಭಾವಿಸಿದ್ದಾರೆ. 
ತೀ. ನಂ. ಶ್ರೀಕಂಠಯ್ಯ : ಪಂಪ, ಪು. ೧೦.) ಪಂಪಭಾರತದ ಕೊನೆಯಲ್ಲಿ " ಬೆಳಗುನೆನಿಲ್ಲಿ 
ಲೌಕಿಕಮನಲ್ಲಿ ಜಿನಾಗಮಮಂ? (೧೪.೬೦) ಎಂದು ಹೇಳಿಕೊಂಡಿರುವುದರಿಂದ ಆದಿಪುರಾಣ 
ವನ್ನು ಮೊದಲೇ ಬರೆದು ಮುಗಿಸಿದ್ದ ಎಂಬುದರಲ್ಲಿ ಸಂದೇಹವಿಲ್ಲ. " ಮೆಯ್ಯಸುಂಗೊಳೆ ಪೂಣ್ಣು 
ಪೂಣ್ಣ ತೆಣಿದಿಂದಜುದಿಂಗಳೊಳೊಂದು ಮೂಳು ತಿಂಗಳೊಳೆ ಸಮಾಪ್ತಿಯಾದುದು* ಎಂಬಲ್ಲಿ 
ಒಂದೇ ವರ್ಷದಲ್ಲಿ ಒಂದನ್ನು ಆರು ತಿಂಗಳಲ್ಲಿಯೂ ಮತ್ತೊಂದನ್ನು ಮೂರು ತಿಂಗಳಲ್ಲಿಯೂ 
ಬರೆದು ಮುಗಿಸಿದ ಎಂದು ಕೆಲನರು ಭಾವಿಸುತ್ತಾರೆ. “ ಈ ಎರಡು ಗ್ರಂಥಗಳ ಶೈಲಿಯನ್ನು 
ನೋಡಿದರೆ ಎರಡಕ್ಕೂ ನಡುವೆ ತಕ್ಕಮಟ್ಟಿನ ಕಾಲ ಕಳೆದಿರಬೇಕೆಂದು ಚೆನ್ನಾಗಿ ಗೊತ್ತಾಗುತ್ತದೆ? 
ಎಂಬ ಪ್ರೊ. ತೀ. ನಂ. ಶ್ರೀಕಂಠಯ್ಯನವರ ಅಭಿಪ್ರಾಯವನ್ನು ಒಪ್ಪಿಕೊಂಡು, ನಂತರ 
ಅಷ್ಟೊಂದು ಸಬಲನಲ್ಲದ ಕಾರಣ ಕೊಟ್ಟು “" ಆದಿಪುರಾಣವನ್ನು ಬರೆಯುತ್ತಿರುನಂತೆ 
ಪಳಗಿದ ಶೈಲಿ ಹದಗೊಂಡ ಪ್ರತಿಭೆ " ಪಂಪಭಾರತ'ದಲ್ಲಿ ಯಾಕೆ ಅದೇ ನರ್ಷದಲ್ಲಿ ತೋರಿರ 
ಬಾರದು?” ಎಂದು ತಮ್ಮ ಅಭಿಪ್ರಾಯ ಹೇಳುತ್ತಾರೆ, ಡಾ. ರಂ. ಶ್ರೀ. ಮುಗಳಿಯವರು, 
ಪ್ರೊ. ತೀ. ನೆಂ. ಶ್ರೀ. ಅನರ ಅಭಿಪ್ರಾಯವೇ ಸರಿಯೆಂದು ಕಾಣುತ್ತದೆ. ಪಂಪಭಾರತದ 
ರಚನೆಯ ಕಾಲ ಸು, ೯೪೫ ಎಂದು ಇಲ್ಲಿ ಇಟ್ಟು ಕೊಳ್ಳಲಾಗಿದೆ, 


೪ ಸಂಶೋಧನ ತರಂಗ 


ಕಂಡುಬರುವ ರೀತಿ, ಜನಜೀವನದಮೇಲೆ ಪಂಪನ ಪ್ರಭಾವ, ಇದರಿಂದ ಸೂಚಿತ 
ವಾಗುವ ಕನಿ ಮತ್ತು ಸಾಮಾಜಿಕ ಮೌಲ್ಯಗಳಿಗೆ ಇರುವ ಸಂಬಂಧೆ--ಇವುಗಳನ್ನು 
ಕುರಿತು ಇಲ್ಲಿ ಚರ್ಚಿಸಲಾಗಿದೆ. 

ಪಂಪನ ಕಾವ್ಯಗಳನ್ನು ಅದರಲ್ಲಿಯೂ ಪಂಪಭಾರತವನ್ನು ಓದಿದಾಗ ಅವನ 
ಮನಸ್ಸು ಮಾರುಹೋಗಿರುವ ಆದರ್ಶಗಳು ಯಾವುವು ಎನ್ನುವುದನ್ನು ತಿಳಿಯಲು 
ಪ್ರಯತ್ನನೇ ಬೇಕಿಲ್ಲ. ಅವನ ಕಾಲದ ಜನಜೀವನವನ್ನು ಶಾಸನಗಳ ಸಹಾಯ 
ದಿಂದ ಕಲ್ಪಿ ಸಿಕೊಂಡಾಗ ಒಟ್ಟು ಜನಜೀನನನನ್ನು ಪ್ರೇರಿಸುತ್ತಿದ್ದ. ಮಾರ್ಗದರ್ಶನ 
ಮಾಡುತ್ತಿ ದ್ದ ಮೌಲ್ಯ ಗಳು ಇವು: ನನ್ಸಿ ಜಾಗ, ಸ್ವಾಮಿಭಕ್ತಿ, ಅಭಿಮಾನ, ಶೌಚ, 
ಅಜವು, ಅಣ್ಮು, ಸ ಶರಣ್ಣು ಗೆ ಕಾವುದು- ಇತ್ಯಾದಿ. ಇದೇನಿದು, ಇವು ಹತ್ತನೇ 
ಶತಮಾನದ ತಿಷ ಮಾತ್ರ ನೇನು? ಇವು ಎಲ್ಲ ಕಕ ಎಲ್ಲ ದೇಶಗಳಿಗೂ 
ಸಮಾನವಾಗಿರುವ ಮೌಲ್ಯಗಳಲ್ಲವೇ ಎಂದು ಯಾರಾದರೂ ಪ್ರಶ್ನಿಸಬಹುದು.” ಗುಣ 
ಗಳನ್ನು ಹೆಸರಿಸುವುದು ಬೇರೆ, ಅವುಗಳನ್ನು ಭಾಸುರ ಬಾಳುವುದು ಬೇಕೆ. 
ಬಾಳಿದಾಗ ಅಥವಾ ಬಾಳಲು ಪ್ರಯತ್ನಪಟ್ಟಾಗ ಮಾತ್ರ ಗುಣಗಳು ಮೌಲ್ಯಗಳೆನಿಸಿ 
ಕೊಳ್ಳುತ್ತವೆ. ಮೇಲ್ಕಂಡ ಮೌಲ್ಯಸೂಚಕ ಪದಗಳಲ್ಲಿ ಕೆಲವು ಸಂಸ್ಕೃತ ಪದಗಳು 
ಕೆಲವು ತದ್ಭವಗಳು, ಕೆಲವು ಅಚ್ಚಗನ್ನಡ ಮಾತುಗಳು. ಆದರೆ ಅವೆಲ್ಲಾ ಜೀವಂತ 
ವಾಗಿದ್ದ ಮಾತುಗಳು. ಅಭಿಮಾನ ಎನ್ನುವುದು ಕಾವ್ಯ ಭಾಷೆಯ ಪದ ಮಾತ್ರವಲ್ಲ; 
ಅದನ್ನು ಜನ ಬಳಸುತ್ತಿದ್ದರು. ಅಥವಾ ಅದನ್ನು ಫೆ ಬಳಸದೆ ಇದ್ದರೊ "ಆದಕ್ಕೆ 
ಸಮಾನಾರ್ಥಕವಾದ  ಚಲ' ಎಂಬ ಪದವನ್ನು. ಬಳಸುತಿದ್ದರು. " ಅಭಿಮಾನ'ದ 
ಭಾವನೆಯಿತ್ತು ಜನಮನದಲ್ಲಿ. " ದಾನ 'ವನ್ನೇ ತೆಗೆದುಕೊಳ್ಳೋಣ. ನಮ್ಮ ಶಾಸನ 
ಸಂಪತ್ತಿ ನಲ್ಲಿ ಅರ್ಧದಷ್ಟು ದಾನ ಶಾಸನಗಳೇ. ಇನ್ನುಳಿದ ಶಾಸನಗಳಲ್ಲಿ ಮುಕ್ಕಾಲು 
ಪಾಲು ವೀರಗಲ್ಲುಗಳು. ಬೀರ ಎಂಬ ಮೌಲ್ಯಕ್ಸಿದ್ದ ಸ್ಥಾ ನ ಇದರಿಂದ ಗೊತ್ತಾಗುತ್ತದೆ. 
ಆದ್ದರಿಂದ ಶಾಸನಗಳಲ್ಲಿ ಪಂಪನ ಕಾವ್ಯಗಳಲ್ಲಿ ಕಂಡುಬರುವ ಮೌಲ್ಯ ಸೂಚಕ ಪದ 
ಗಳು ಕವಿಗಳ ಕಾವ್ಯಗಳಲ್ಲಿ ಮಾತ್ರ ಪ್ರಚಾರದಲ್ಲಿದ್ದ ಪದಗಳಲ್ಲ; ಅವು ಜನರ ಬಾಳಿನ 
ಅನುಭವದ ಮುದ್ರೆ ಯನ್ನು ಹೊತ್ತ ಚಾ ಪದಗಳು; ಒಂದು ಯುಗದ ಅನುಭವದ 
ಸಾರವನ್ನೆ ಹೊತ್ತಿರುವ ಕಿಡಿಗಳು. ಪಂಪನಿಗೆ ಸೆ ಪ್ರೇರಕಗಳಾಗಿದ್ದ ಸಂಪಪೂರ್ವ ಮತ್ತು 


7. ದೇಶದಿಂದ ದೇಶಕ್ಕೆ ಮೌಲ್ಯಗಳು ಮಾರ್ಸಾಟಾಗಬಹುದು. ಬೆಸಿಲ್ಲಿನ ಮಧ್ಯಭಾಗದ 
ಒಂದು ಜನಾಂಗದಲ್ಲಿ ಎಲ್ಲರ ಮುಂದೆ ಆಹಾರ ಸ್ವೀಕರಿಸುವುದು ನಾವು ಕೆಲವು ದೈಹಿಕ ವ್ಯಾಪಾರ 
ಗಳನ್ನು ಸಾರ್ವಜನಿಕವಾಗಿ ಮಾಡುವುದು ಎಷ್ಟು ನಿಕೃಷ್ಟ, ಅಶ್ಲೀಲ ಎಂದು ಭಾವಿಸುತ್ತೇವೆ 
ಅಷ್ಟೇ ಅಶ್ಲೀಲ ಎಂದು ಭಾವಿಸುತ್ತಾರೆ. ಸಂಪತ ಕಾಲದೆ ಬೀರ್ಕ ಶರಣ್ಣುಗೆ ಕಾವುದು (ಇದು 
ವಾ್‌ | ಮಟ್ಟಿ ದಲ್ಲಲ್ಲದಿದ್ದ ರೂ ಅಂತರರಾಷ್ಟ್ರೀಯ ಮಟ್ಟಿ ದಲ್ಲಿ ಮೌಲ್ಯನಾಗಿದೆ) ಮುಂತಾದುವು 


ಈಗ ಮೌಲ್ಯಗಳಾಗಿ ಉಳಿದಿವೆ ಎಂದು ಹೇಳುವುದು ಕಸ್ಟ. ಈ ಕಾಲದ ಭಾಷಾಪ್ರೇಮ್ಮ 
ಸತ್ಕಾಗ್ರಹ ಮುಂತಾದುವು ಆಗ ಮೌಲ್ಯಗಳಾಗಿದ್ದಿಲ್ಲ. 


ಸಂಪಕನಿ ನುತ್ತು ಮೌಲ್ಯಪ್ರಸಾರ 1 


ಅನನ ಸಮಕಾಲೀನ ಮೌಲ್ಯಗಳಲ್ಲಿ ಕೆಲವನ್ನು ನೋಡೋಣ. 

ನನ್ನಿ: ಸತ್ಯ ಶೌಚಾಚಾರಾಸ್ತಿತಂ'* (ಇಲ್ಲಿ " ನನ್ಸ್ಟಿ' ಯೆಂದರೆ 
ನಿಜವನ್ನು ಹೇಳುವುದು ಎಂದೂ ಕೊಟ್ಟಿ ಮಾತನ್ನು ಉಳಿಸಿಕೊಳ್ಳುವುದು ಎಂದೂ 
ಅರ್ಥ). ಜಸ:-ಕ್ರೈೆ.ಶ. ೯೨೦ರ ಒಂದು ಶಾಸನದಲ್ಲಿ ಕಾಡಿಯೂರಿನ ಇನ್ನೂ 
ರ್ವರನ್ನು ಹೊಗಳುವಾಗ ಅವರ ಜಸ್ಯ ಸತ್ಯದೆಸಕ, ಆರ್ಪು ಮುಂತಾದುವನ್ನು 
ಹೊಗಳಲಾಗಿದೆ. ತಮ್ಮ ಹೆಸರು ಸೂರ್ಯ, ಚಂದ್ರರಿರುವವರೆಗೆ ನಿಲ್ಲಲಿ ಎಂಬ 
ಬಯಕೆ ಆ ಕಾಲದ ಜನಕಿತ್ತು. 10 ಈ ಜಸದ ಹಂಬಲವೇ ಅಷ್ಟೊ ಂದು ದಾನಕ್ಕೆ 
ನೀರಸಾಹೆಸಗಳಿಗೆ ಎಷ್ಟೊ ೇ ಸಾರಿ ಕಾರಣವಾಗುತ್ತಿತ್ತು. ಬೀರ: "ಕೃಷ ಸಮಣಿಯ 
ಕೋಣೆಯ ಗಂಗನ ae ತನ್ನ ಸಾವಂ ನಿಶ್ವಯ್ದಿ' ಯುದ್ಧ ಮಾಡಿ ಸಾಯು 
ತ್ತಾನೆ ಜೋಯಿಗ.೫ ಕಾಸಿಕಜ್ಜನ ಬೆಸದಿಂದ ನಾಗವರ್ಮ ಅಜನರ್ಮರು ಹೋರಾಡಿ 
ಸಾಯುತ್ತಾರೆ.» ಒಬ ನನ್ನು " ಮುನಿದಿದಿರಾಗೆ ಫಲ್ಗುಣಂ 18. ಎಂದು ಹೊಗಳ 
ಲಾಗಿದೆ. ಪಂಪನ ಯುಗ ಕ್ಷಾತ್ರ ತೇಜಸ್ಸಿನ ಯುಗ. ಕಳ್ಳರು ಬಂದು ಊರಿನ ದನ 
ಕರುಗಳನ್ನು ಅಟ್ಟಿ ಕೊಂಡು ಹೋಗುವಾಗ ( (ಇದನ್ನು ಶಾಸನಗಳಲ್ಲಿ " ತುಜುಗೋಳ್‌' 
ಎಂದು ಕರೆದಿದ್ದಾರೆ), ಕಳ್ಳರು ಬಂದು ಊರನ್ನು ಕೊಳ್ಳೆ ಹೊಡೆಯುವಾಗ (ಇದನ್ನು 
€ ಊರೆಟಾವು ' ಎಂದು ಕರೆದಿದ್ದಾರೆ), ರಾಜ್ಯದ ಮೇಲೆ ಸರಸೈನ್ಯದ ದಾಳಿ ನಡೆದು 
ದೇಶದ ರಕ್ಷಣೆಗೆ ಕರೆಬಂದಾಗ ಜನ ಸಂತೋಷದಿಂದ ಹೆಮ್ಮೆಯಿಂದ ಕತ್ತಿ ಹಿಡಿದು 
ಹೋರಾಡಿ ಮಡಿಯುತ್ತಿದ್ದರು.1 “ ನೀರನ ಸಾವು ಕತೆಯಾಗಿ ಸರೆದುದು ಮೂಜುನೀ 
ಲೋಕದೊಳಗೆಲ್ಲ 15 ಈ ವಾಕ್ಯ ಆ ಕಾಲದ ಸಿ ತಿಯನ್ನು ಚೆನ್ನಾಗಿ ಗಿ ಎತ್ತಿ ತೋರಿಸು 
ತ್ತದೆ. ವೀರನ ಸಾವು ಕತೆಯಾಗಿ ದೇಶದಲ್ಲಿ ಪ್ರಚಾರವಾಗುತ್ತಿ ತು ನೀರೆ ಪೌರಾ 
ಚಿಕ ವ್ಯಕ್ತಿ ಗಳಂತೆ ಪೂಜ್ಯನಾಗುತ್ತಿದ್ದ, ಆದರ್ಶವಾಗುತ್ತಿದ್ದ. ತ ಹೆಸರಲ್ಲಿ ವೀರ 


8. 511 12ಓ, 1, 24 A.D. 936. 
9. EI, XIII. Kalas inscription of Govinda IV. A.D. 930. 
10. 881, 1.1. 14. A. D. 872 * ಸಸಿರಫಿಕಿರಣತತಿಗಳುಳ್ಳನ್ನೆ ಗಮಾ ಶಾಸ 
ನದ ಸಿಲಾಸ್ತಂಭಂ ಭಾಸುರತರಮಾಗಿ ನಿಲ್ಕೆ ನಸುಧಾತಲದೊಳ್‌ ? 
11. EC, 11, 138. A. 2. 940. 
12. EGC, XI. Jagalur, 19. A. D. 907, 
13. EL, XII]. Kalas inscription, A. 2. 930. 
14, ರನ್ನನ ಪ್ರಸಿದ್ಧವಾದ ಪದ್ಯ ಇಲ್ಲಿ ಜ್ಞಾಪಕಕ್ಕೆ ಬರುತ್ತದೆ: 
ತುಣುಗೋಳೊಳ್‌ ಪೆಣ್ಣುಯ್ಯಲೊ 
ಳಿಜಾವೆಸದೊಳ್‌ ನಂಟಿನೆಡಜಕೊಳೂರೆಉಪಿನೊಳಂ | 
ತಜುಸಂದು ಗಂಡುತನಮನೆ 
ನೆಜಪದನಂ ಗೆಂಡನಲ್ಲನೆಂತುಂ ಸಂಡಂ॥ ಗ, ಯು, ೨,೨೪, 


15, 811, 12%, 1. 21, A. D. 966--67, 


ಹಿ ಸಂಶೋಧನೆ ತರೆಂಗೆ 


ಗಲ್ಲು ಸಿದ್ಧವಾಗುತ್ತಿತ್ತು. ಚಲ ಮತ್ತುಅಭಿಮಾನ :-ಎರಡನ್ನೂ ಒಟ್ಟಿಗೆ ಒಂದೇ 
ಎಂದು ಭಾವಿಸಬಹುದೋ ಏನೋ! ಪಂಪನಂತೂ ಈ ಎರಡೂ ಗುಣಗಳನ್ನು 
ಒಟ್ಟಿಗೆ ಭಾವಿಸಿದ್ದಾನೆ. . ಪಂಪಪೂರ್ವ ಶಾಸನಗಳಲ್ಲಿ " ಅಭಿಮಾನ' ದ ಹೆಸರು 
ಅಲ್ಲಲ್ಲಿ ಕಂಡುಬರುತ್ತದೆ. " ಅಭಿಮಾನಮಂದಿರಂ' ೫ ಎಂಬ ವಿಶೇಷಣವನ್ನು 
ನೋಡಬಹುದು. ಸತಿಭಕ್ತಿ :. (ಎಸ್ವಾಮಿಭಕ್ತಿ) ಒಡೆಯನಲ್ಲಿ, ಸಾಕಿದವನಲ್ಲಿ, 
ಅನ್ನ ಕೊಟ್ಟವನಲ್ಲಿ ಎರಡಿಲ್ಲದ ಭಕ್ತಿ. ರಾಜನಿಗೆ ವೇಳೆವಾಳಿಯಾಗಿ ಆತನ ಸಾವಿನ 
ನಂತರ ಅದೇ ಕಾರಣಕ್ಕಾಗಿ ತಾನು ಪ್ರತಿಜ್ಞೆ: ಮಾಡಿದಂತೆ " ಕೀಟ್ಗುಂಟೆ' (ಕೆಟ್ಲುಣಿ, 
ಕೆಟ್ಲೊಂಟಿ ಎಂಬ ರೂಪಗಳೂ ಉಂಟು) ಯಾಗುತ್ತಿದ್ದ ಎಂದರೆ ಅವನಿಗಾಗಿ 
ಪ್ರಾಣತ್ಯಾಗ ಮಾಡುತ್ತಿದ್ದ ಅನೇಕ ನಿದರ್ಶನಗಳುಂಟು.  ಆಆತನ ಬೆಳವಡಿಚ 
ಅಲ್ಲಿಗಂ ಕಿಟ್ಟುಣಿಯಾಗಿ ಸತ್ತಂ. ? 38 ರಟ್ಟ ಯಣ್ಣ ನೆಂಬ ವೇಳೆವಡಿಚನು ತನ್ನ 
ಅರಸನ ಮೆಯ್ಲೆ " ಕರಮೆಂಬುದಂ ಕೇಳ್ದು ’ ಕೂಳು ತೊರೆದು ಮೂವತ್ತು ಗಾವುದ 
ಗಳನ್ನು ಒಂದೇ ದಿನದಲ್ಲಿ ನಡೆದು ಬಂದು ಅರಸನ ದೇಹಕ್ಕೆ ಅಗ್ನಿಸಂಸ್ಕಾರೆ 
ವಾಗುತ್ತಿರುವುದನ್ನು ಕಂಡು ಅಲ್ಲಿಯೇ ದೇಹೆತ್ಯಾಗ ಮಾಡಿಕೊಳ್ಳುತ್ತಾನೆ. 
ದೊಡ್ಡ ಹುಂಡಿ ಶಾಸನದಲ್ಲಿಯೂ ಒಬ್ಬ ವೇಳೆವಾಳಿಯ ವಿಷಯ ಬಂದಿದೆ.20 
ಎಲ್ಲಕ್ಕಿಂತ ಹೆಚ್ಚು ನಿಸ್ಮಯಕಾರಿಯಾದುದು ಎಂದರೆ ಶಂಭು ಎಂಬ ಮುರಿ 


ಹಿ 
ಚಾಳುಕ್ಯರಾಜನಿಗೆ ವೇಳೆವಾಳಿಯಾಗಿ ಅಗ್ನಿಯಲ್ಲಿ ನಡೆದು ಪ್ರಾಣಬಿಡುವುದು.೫ 
ಚಾಗ (ದಾನ): “ ಕಲಿಯುಗದೊಳ್‌ ಕಲಿ ಚಾಗಿಯೆನಿಸಿದಂ ವಿಕ್ರಮದಿಂ? ೫ 


« ಮನಮೊಲ್ಬುದನೆರೆಯೆ ಕರ್ಣನ್‌? ೫. ಬೀರ ಮತ್ತು ಚಾಗ ಇವು ಆ ಯುಗದ 


16. ಪಂಪ ತನ್ನ ಭಾರತದಲ್ಲಿ ' ನೀರಸಿದ್ದಾಂತದ ಶಾಸನಂ” ಎಂಬ ಮಾತಿನಲ್ಲಿ (೧೧.೪೬) 
ತನ್ನ ಕಾಲದಲ್ಲಿ ಪ್ರಚುರವಾಗಿದ್ದ ಶಾಸನಗಳನ್ನು ನಿಲ್ಲಿಸುವ ಸಂಪ್ರದಾಯವನು 
ಸೂಚಿಸಿದ್ದಾನೆ. ಕನ್ನ ಕಾವ್ಯದಲ್ಲಿಯೇ ಭೀಷ್ಮರಿಗೆ (೧೧.೪೭), ಕರ್ಣನಿ 
(೧೨,೨೧೭), ಕೌರವನಿಗೆ (೧೩.೯೭) ಒಂದೊಂದು ಪದ್ಯದ ನೀರಗಲ್ಲನ್ನು 
ನಿಲ್ಲಿಸಿದ್ದಾನೆ. 

IT ETAEXTIIP, 916A Dao. 

18. Ec, XI. Davangere, 119. A. 2. 930. ಬೆಳನಡಿಚ ಎಂದರೆ " ಸೇಳೆ 
ವಾಳಿ' ಎಂದರ್ಥ, 

19. BKL, 1, 1, 11. A.D. 865. 

20. ೫1, VI. Doddahundi inscription, ಟಿ. A. D. 900. 

21, IA, XX. P.69,C.A.D. 900. 

22. Ec, XI. Chitradurga. 76, A. D. 937, 

23. EI, XII]. Kalas inscription, A, D, 980, 


ಸಂಪಳವಿ ಮತ್ತು ಮೌಲ್ಯಪ್ರಸಾರ ೭ 


ಮೌಲ್ಯಗಳಲ್ಲೆ ಲ್ಲಾ ಅತ್ಯಂತ ಪ್ರಧಾನವಾದುವು.. ಶೌಚ* :-- " ನಯನಿನಯ 
ಸತ್ತ ತೌಚಾಬಾರೀಲಸಂನನ್ನ ನಪ್ಪ 7೩೩, ಶರಣ್ಬುಗೆ ಕಾವುದು;:-- * ಶರಣಾ 
ಯಾತಕನೆಯ್ದೆ ಕಾದು ?2ಕ್ಕ ಕ ಜ್‌ ಎಂದಿಫ್ಸ 2 ಅವನೀಶ್ವರೆ ಪ್ರತತಿಯಂ 
ಕೈಕೊಂಡು ಕಾದು ”ಃ5ಕಿ €ಆ NR 735, $. ಶ. ೯೨೫ರ ಶಾಸನದಲ್ಲಿ 
ಒಬ್ಬ ತನ್ನ ಮರೆಹೊಕ್ಳನರನ್ತು ಕಾ ಕಾದು 4 ಊರಟಾವಿ' ನಲ್ಲಿ ಸಾಯತ್ತಾಕೆ.26 
ಧರ್ಮ :- - ಮತ ಎಂಬರ್ಥದಲ್ಲಿಯೂ ಈ ಮಾತನ್ನು ಶಾಸನಗಳಲ್ಲಿ ಬಳಸಲಾಗಿದೆ. 
ಉದಾಹರಣೆಗೆ ಜೈನಧರ್ಮ, ಶೈವಧರ್ಮ ಇತ್ಯಾದಿ. “ಜೈನ, ಶೈವ, ವೈದಿಕ, ಬೌದ್ಧ 
ಮುಂತಾದ ಮತಗಳನ್ನು ಒಳಗೊಂಡು ಅವನ್ನೂ ಮೀರಿ ನಿಲ್ಲುವ, ಮತಪ್ರಕ್ರಿಯೆ 
ಗಳನ್ನು ಒಳಗೊಳ್ಳದೆ ಉತ್ತಮ ನಡೆ ನುಡಿಗಳಲ್ಲಿ ಮಾತ್ರ ವ್ಯಕ್ತವಾಗುವ. ಗ 
ದಲ್ಲಿಯೂ ಈ ಮಾತು ಬಂದಿದೆ. ಇಂತಹ ಧರ್ಮವನ್ನು ಒಂದು ಮೌಲ್ಯವಾಗಿ 
ಪರಿಗಣಿಸದೆ ಚಾಗ, ನನ್ನಿ ಮುಂತಾದ ಮೌಲ್ಯಗಳ ಸಮಸ್ಟಿ ಎಂದು ಭಾವಿಸುವುದರಲ್ಲಿ 
ಹೆಚ್ಚು ಚಿಚಿತ್ಯವಿದೆ. “ ಪಾಟೀಯು ಒಳ್ಳುಣಂ ಧರ್ಮಮುಂ ಜಕ್ಕ ಥಿನಗಲ್ಲದಿಲ್ಲ?೫ 
ಅಜವು ;- -ನಿವೇಕ, ನಿದ್ಯೆ ಎಂಬ ಎರಡರ್ಥದಲ್ಲಿಯೂ ಬಳಸಿದ್ದಾರೆ. ಇವು ಪಂಸನಿ 
' ಗಿಂತ ಪೂರ್ವದ ಮತ್ತು ಸಮಕಾಲೀನ ಸಮಾಜದಲ್ಲಿ ಪ್ರಚಲಿತವಾಗಿದ್ದ ಕೆಲವು ಮೌಲ್ಯ 
ಗಳು ಮತ್ತು ನಿದರ್ಶನಗಳು. 

pe ಮೌಲ್ಯಗಳ ಆವರಣದಲ್ಲಿಯೇ ಸಂಸ ಬದುಕಿದ್ದು. ಅವನ ಕಾಲದ 
ಜನಜೀವನವು ಕಲ್ಪಿಸಿಕೊಂಡು ಅನುಭನಿಸಲು ಯೋಗ್ಯವಾದುದು. ಎಲ್ಲಿ ನೋಡಿದರೂ 
ಉತ್ಸಾಹೆ ಶ್ರದ್ಧೆ; ಬಾಳಬೇಕು, ಉತ್ತಮವಾಗಿ ಬಾಳಬೇಕು ಎಂಬ ಮನೋಧರ್ಮನಿದ್ದ 
ಕಾಲವದು. ಜೀವಂತ ಸಮಾಜದ ಮಧ್ಯೆ ಜೀವಂತ ಕನಿ ಯುಗ ಶಕ್ತಿಯನ್ನು 
ಅನುಭವಿಸಿದ ಕನಿ. ಜ್‌ ನೇರವಾದ ಸಂಸರ್ಕವನ್ನಿ ಟ್ಟುಕೊಂಡು 
ಅದರ ಎದೆಯ ತುಡಿತದೊಡನೆ ಅವನ ಎದೆಯೂ ತುಡಿಯಿತು. ಚಾ ಮಧ್ಯೆ 
ಅದರೊಡನೆ, ಕೆಲವೊಮ್ಮೆ ಆದೇ ಆಗಿ ಬಾಳಿದನು.೩೫ ಕನ್ನಡದ ಕನಿಗಳಲ್ಲಿಯೇ ಇಷ್ಟರ 


24. El, XIII. Soratur inscription, A.D. 869. 

* ಪಂಪ ಪೂರ್ವ ಶಾಸನವೊಂದರಲ್ಲಿ " ಈ ಸ್ಥಾನದ ಗೊರನರು ಬ್ರಹ್ಮಚಾರಿಗಳಾಗಿರ 
ದಿದ್ದರೆ ಪ್ರ ಸ್ಥಾನದಿಂದ ಅವರನ್ನು ಅಟ್ಟಿ ಬೇಕು ' ಎಂದು ಹೇಳಲಾಗಿದೆ (Karnatak 
Inscriptions* ೪೦1. 8. No. 13. A.D. 865). ಶೌಚ ಎಂದರೆ 
ಕೆಲವು ಕಡೆ ಬ್ರಹ್ಮಚರ್ಯನೆಂದೂ ಸಾಮಾನ್ಯವಾಗಿ ಸಂಯನುನೆಂದೂ ಅರ್ಥ, 

25. EI, XIII. Kalas inscription. A. 2. 930. 

26, Ec, XI. Challakere, 6. A. D. 925. 

27. Ec, ೫111. Nagar 62. ೮. A. D. 800, 

28, ಪಂಪ ಅರಿಕೇಸರಿಯ ಅಸ್ಥಾನಕನಿಯಾಗಿದ್ದರೂ ರಾಜನ ಗೆಳೆತನನಿದ್ದರೂ ದೊರೆ 

ಯೊಡನೆ ಅಗಾಗ್ಗೆ ರಾಜ್ಯದಲ್ಲಿ ಹಳ್ಳಿಗಳ ಮಧ್ಯೆ ಸಂಚರಿಸಿ ಸಾಮಾನ್ಯಜನತೆಯ ರೀತಿನೀತಿಗಳನ್ನು 
ತೆರೆದ ಕಣ್ಣಿಂದ ಸರಿಶೀಲಿಸುತ್ತಿದ್ದನೆಂಬುದಕ್ಕೆ ಸಂಸಭಾರತದಿಂದ ಒಂದು ಉತ್ತನು ನಿದರ್ಶನ 


ಲ ಸಂಶೋಧನ ತರಂಗ 


ಮಟ್ಟಿ ಗೆ ಸಾಮಾಜಿಕ ಜೀವನದ ವಿಷಯದಲ್ಲಿ ಎಚ್ಚತ್ತು ಬಾಳಿ ಕಾವ್ಯ ರೆಚಿಸಿದ ಕನಿಗಳು 
ಹಲವರಿಲ್ಲ. ೫ ಈ ಮೌಲ್ಯಗಳಿಂದ ಕೂಡಿದ್ದ ಆ "ಕಾಲದ ಪರಿಸ್ಸಿ ಹ ಪಂಪ ತನ್ನ 
ಅನುಭವಗಳ ನಿರೂಪ ಸಿಗೆ ಭಾರತದ ಕಥೆಯನ್ನು ಆರಿಸಿಕೊಳ್ಳ ಲು ಬಹುಮಟ್ಟ ಸ 
ಕಾರಣವಾಯ್ತು. ಇದನ್ನೇ ವಿಸ್ತರಿಸಿ ಹೀಗೆ ಹೇಳಬಹುದು. ಸಂಸ ತನ್ನ i 
ಧರ್ಮವಾದ ಜೈನ ಧರ್ಮವನ್ನು ಪ್ರಜ್ಞಾ ಪೂರ್ವಕವಾಗಿ ಬಾಳಿ, ಆ ಬಾಳಿನ pd 
ಗಳನ್ನು ನಿರೂಪಿಸಲು ಜಿನಸೇನಾಚಾರೈರ ಪೂರ್ವ ಪುರಾಣದ ಕಥೆಯನ್ನು ಆರಿಸಿ 
ಕೊಳ್ಳಲು ಮತೀಯ ಮೌಲ್ಯಗಳು ಕಾರಣ ಎನ್ನುವುದು ಬಹುಸ್ಸ ಸೈ. ಇದು ಅವನ 
ಮನೆಯ ಮತದ ಅನುಭವಗಳ ಮಾತಾಯ್ತು. ತನ್ನ ಲೋಕಾನುಭವಗಳಿಗೆ ಅಭಿವ್ಯಕ್ತಿ 
ಯನ್ನು ನೀಡಲು ಸಮರ್ಥವಾದ ಕಥೆಯ ಆಯ್ಕೆಗೆ ನನ್ನಿ, ಚಾಗ ಮುಂತಾದ ಅವನ 
ಸಮಕಾಲೀನ ಮೌಲ್ಯಗಳು ಪ್ರಧಾನ ಪಾತ್ರವನ್ನು ವಹಿಸಿವೆ. . " ಬೆಳಗುವೆನಿಲ್ಲಿ 
ಲೌಕಿಕಮನ್‌, ಅಲ್ಲಿ ಜಿನಾಗಮಮಂ ' (ಪಂ. ಭಾ. ೧೪.೫೯) ಎಂದು ತನ್ನ ಕೃತಿಗಳ 
ವಿಷಯವಾಗಿ ಹೇಳಿಕೊಂಡಿರುವ ಮಾತು ಬಹುಮಟ್ಟಿಗೆ ಸತ್ಯ. ಈ ಲೇಖನ ಮೇಲಿನ 
ವಾಕ್ಯಕ್ಕ ವ್ಯಾಖ್ಯಾನ ಎಂದೂ ಭಾವಿಸಬಹುದು. ಅವನ ಪ್ರಸಿದ್ಧ ಪದ್ಯವೇ ಅವನ 
ಸಮಕಾಲೀನ ಮೌಲ್ಯಗಳಲ್ಲಿ ಬಹು ಪಾಲನ್ನು ಒಳಗೊಂಡಿದೆ : 


ವನ್ನು ಕೊಡಬಹುದು. ಪಾಂಡವರು ಹೆಸ್ತಿನಾನತಿಯಿಂದ ವಾರಣಾನತಕ್ಕೆ ಹೋಗುವ ಸಂದರ್ಭ 
ದಲ್ಲಿ ಇದು ಅವರ ಪ್ರಯಾಣದ ನರ್ಣನೆ 4 ತಾವಾದಿ ಗರ್ಭೇಶ್ವರರಪ್ಪುದಣಂ ತಳರ್ದೆಡೆ 
ಯೆಡೆಯ ಮರಂಗಳ ತೊಜಕ್‌ಗಳ ಬಾಡಂಗಳ ಪೆಸರ್ಗಳಂ ಬೆಸಗೊಳುತ್ತುಂ ಮಹಾಗ್ರಹಾರಂಗಳ 
ಮಹಾಜನಂಗಳ ಕೊಟ್ಟಿ ಪೊನ್ನ ಜನ್ನವಿರಂಗಳುಮನವರ ಪರಕೆಯುಮಂ ಕೆಯ್ತೊಳುತ್ತು ಮನರ್ಗೆ 
ಬಾಧೆಯಾಗದಂತು ಕಾಪಂ ನಿಯಮಿಸುತ್ತುಂ ಕಾಲೂರ್ಗಳ ಗಂಡರ ಪೆಂಡಿರ ನಡೆಯುಡೆಯ 
ನುಡಿಯ ಮುಡಿಯ ಗಾಂಪಿಂಗೆ ಮುಗುಳ್ನಗೆ ನಗುತ್ತುನುಲ್ಲಿಗಲ್ಲಿಗೊಡೆದ ಕೆಜ್‌ಗಮದಾಯ 
ತನಕ್ಕಂ ಧನಮನಿತ್ತು ಜೀರ್ಣೊೋದ್ದಾರಂಗಳಂ ಮಾಡಿಸುತ್ತುಂ ಬೀಡುದಾಣಂಗಳೊಳಿಕ್ಕಿದ 
ಬಳ್ಳಿಗಾನಣಂಗಳೊಳಂ ನನೆಯ ಜೊಂಪಂಗಳೊಳಂ ನಿಶ್ರಮಿಸುತ್ತುಂ ಬಂದು........ Ke 
ಅರಿಕೇಸರಿಯ ಜೊತೆಯಲ್ಲಿ ಹೋಗುತ್ತಿದ್ದ ಪಂಪನ ಅನುಭವಗಳೇ ಇವು. ಆ ಕಾಲದ ಸಾಮಾಜಿಕ 
ಜೀವನಕ್ಕೆ ಪಂಪ ಹೀಗೆ ಅನೇಕ ಗವಾಕ್ಷಗಳನ್ನು ಕೊರೆದಿದ್ದಾ ನೆ ತನ್ನ ಕಾನೃ್ಕದಲ್ಲಿಯೇ ಹೇಗೋ 
ಏನೋ Rh ಕಾಳಿದಾಸನ ರಘುವಂಶದಲ್ಲಿ ಮೇಲಿನ "ವರ್ಣನೆಗೆ ಪ ಸ್ರಚೋ 
ದಕವಾಗಿರಬಹುದಾದ ಎರಡು ಶ್ಲೋಕಗಳಿವೆ, (೧.೪೪, ೪೫), ಪಂಪನಲ್ಲಿ ಅಲ್ಲಿಲ್ಲದ “ಕಲವು 
ನೂತನ ಅಂಶಗಳಿನೆ, ಈ ವಿಷಯದ ಕಡೆಗೆ ನನ್ನ ಗಮನ ಸೆಳೆದನರು ಪ್ರೊ. ತೀ. ನಂ. 
ಶ್ರೀಕಂಠಯ್ಯನನರು, 

29. “Poetry matters because of the kind of poet who is 
more alive than other people, more alive, in his own age. He is, 
as it were, at the most conscious point of the race in his time. 
( He is the point at which the growth of the mind shows itself’ 
says I. A, Richards). The potentialities of human experience 


ಪಂಪಕವಿ ಮತ್ತು ಮೌಲ್ಯಪ್ರಸಾರ ೯ 


ಚಲದೊಳ್‌ ದುರ್ಯೋಧನಂ ನನ್ನಿಯೊಳಿನತನಯಂ ಗಂಡಿನೊಳ್‌ ಭೀಮಸೇನಂ 
ಬಲದೊಳ್‌ ಮದ್ರೇಶನತ್ಯುನ್ನತಿಯೊಳಮರ ಸಿಂಧೂದ್ಭ ನಂ ಚಾಪನಿದ್ಯಾ 

ಬಲಡೊಳ್‌ ಕುಂಭೋದ್ಭನಂ ಸಾಹಸದ ಮಹಿಮೆಯೊಳ್‌ ಫಲ್ಲು ಣಂ ಧರ್ಮದೊಳ್‌ ನಿ 
ರ್ಮಲಚಿತ್ತಂ ಧರ್ಮಪುತ್ರಂ ಮಿಗಿಲಿನರ್ಗಳಿನೀ ಭಾರತಂ ಲೋಕಪೂಜ್ಯಂ ॥ 80 


(ಸಂ. ಭಾ. ೧೪.೬೪). 


ಭಾರತದ ಒಂದೊಂದು ಪಾತ್ರವನ್ನೂ ಒಂದೊಂದು ಮೌಲ್ಯದ ಪ್ರತಿನಿಧಿಯಾಗಿ 
ಮಾಡಿಕೊಂಡಿದ್ದಾನೆ. ಹೀಗೆ ಮಾಡುವುದರಲ್ಲಿ ಮೂಲಮಹಾಭಾರತವೂ ಸಾಕಷ್ಟು 
ಕಾರಣವಾಗಿರಬಹುದು. ಅವನ ಕಾಲದ ಮೌಲ್ಯಗಳೂ ಕಾರಣ ಎಂಬುದಂತೂ ತೀರ 
ಸ್ಪಷ್ಟ... ದುರ್ಯೋಧನನಲ್ಲಿ " ಚಲ' ವನ್ನು ಹೇಳಿದ್ದಾನೆ; ಅದರೆ ಜೊತೆಯಲ್ಲಿ 
"ಅಭಿಮಾನ' ವನ್ನೂ ಸೇರಿಸಿಕೊಳ್ಳ ಬೇಕ್ಕು ಅಥವಾ ಎರಡೂ ಒಂದೇ ಎಂದೂ 
ಭಾವಿಸಬಹುದು. " ಏನಭಿಮಾನಥನಂ ಸುಯೋಧನಂ ಎಂದು ಕೌರವನನ್ನು 
ಹೊಗಳಿರುವ ಪದ್ಯದಲ್ಲಿ ಚಲದ ಮಾತೂ ಬಂದಿದೆ (೧೩.೯೭). ಕರ್ಣನಲ್ಲಿ " ನನ್ಸ್ಟಿ' 
ಯನ್ನು ಕಂಡಿದ್ದಾನೆ ; ಅದರ ಜೊತೆಯಲ್ಲಿ " ಚಾಗ' ವನ್ನೂ ಸೇರಿಸಿಕೊಳ್ಳಬೇಕು. 
ಭೀಷ್ಮನಿಗೆ ಹೇಳಿರುವ " ಅತ್ಯುನ್ನತಿ 'ಯಲ್ಲಿ " ಬೀರ” ಮತ್ತು "ಶೌಚ' ಗಳು ಸೇರಿ 
ಕೊಂಡಿವೆ. ಉಳಿದ ಮೌಲ್ಯಗಳು ಸ್ಪಷ್ಟವಾಗಿಯೇ ಇವೆ. 

ಈ ಮತ್ತು ಉಳಿದ ಮೌಲ್ಯಗಳ ಪ್ರಸಕ್ತಿ ಆದಿಪುರಾಣದಲ್ಲಿ ಅಲ್ಲಲ್ಲಿ ಪಂಪ 
ಭಾರತದಲ್ಲಿ ಹೆಜ್ಜೆ ಹೆಜ್ಜೆಗೆ ಕಂಡುಬರುತ್ತದೆ. ಆದಿಪುರಾಣದ ಆರಂಭದಲ್ಲಿ ತನ್ನನ್ನೇ 
" ಅಭಿಮಾನಮೂರ್ತಿ' ಎಂದು ಕರೆದುಕೊಂಡಿದ್ದಾನೆ (1.30).  4.27ರಲ್ಲಿ 


pS 


in any age are realised only by a tiny minority, and the impor- 
‘tant poet is important because he belongs to this (and has also, 
of course, the power of communication.) 


F, R. Leavis: New Bearings in English poetry (1950), 
pS, 
ಇದೇ ನಿನುರ್ಶಕರು ಈಲಿಯಟ್ಟನನ್ನು " One fully alive in his own age’ 
(P. 76) ಎಂದು ವರ್ಣಿಸುತ್ತಾರೆ. ಇದೇ ಮಾತನ್ನು ಪಂಪನಿಗೂ ಪೂರ್ಣವಾಗಿ ಅನ್ವಯಿಸ 
ಬಹುದು. 


30. ಈ ಪಡ್ಕಡಲ್ಲಿ ಕೃಷ್ಣನ ಹೆಸರು ಇಲ್ಲದಿರುವುದು ವಿಮರ್ಶಕರ ಗಮನಕ್ಕೆ ಬಂದಿದೆ. 
ಇದಕ್ಕೆ ಪಂಪ ಜೈನನಾದ್ದೆರಿಂದ ವೈದಿಕರಿಗೆ ಪೂಜ್ಯನಾದ ಕೃಷ್ಣ ನಲ್ಲಿ ಅಷ್ಟು ಭಕ್ತಿಯಿದ್ದಿಲ್ಲ ಎಂದು 
ಕೆಲನರು (ಕನ್ನಡ ಕೈಪಿಡಿ, ಸಂಪುಟ ೨. ಪು. ೫೧೮.೯), ಮಾನುಷ ಪಾತ್ರಗಳ ಸಾಲಲ್ಲಿ ಕೃಷ್ಣನ 
ಹೆಸರು ಹೇಳಿ ಅವನ ಮಹಿಮೆಯನ್ನು ಕೆಳಗೆಳೆಯಲು ಪಂಪ ಇಚ್ಛಿ ಸಲಿಲ್ಲವೆಂದು ಕೆಲನರು 
(ತೀ, ನಂ. ಶ್ರೀಕಂಠಯ್ಯ: ಸಮಾಲೋಕನ್ಯ ಪು. ೯೯) ಅಭಿಪ್ರಾಯಪಟ್ಟಿದ್ದಾರೆ, 


೧೦ ಸಂಶೋಧನ ತರಂಗ 


ಫುಲದಃ ಚಲದ ಪೆಂಪಿನ ಮಾತು ಬಂದಿದೆ. “ ಧನಮೆಂಬುದು ವಿಭುಗೆ ಯಶೋ 
ನಂ? (ಆ. ಪು.14.74). ಪಂ. ಭಾ. ದ 1.47ರಲ್ಲಿ ಶೌರ್ಯದ ಶೌಚದ ವಿಷಯ 

ಬಂದಿದೆ. " ಬೇಡಿನೋಡಿಮಿದು ಚಾಗದ ಬೀರದ ಮಾತು ಕರ್ಣನಾ' (1.99) 
" ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯಲಂಪಿಥಿಂಪುಗಳ್ಗಾಗರವಾದ ಮಾನಸಕೆ 
ಮಾನಸರ್‌' (4.29). 

ಒತ್ತಿ ತಣುಂಬಿ ನಿಂದ ರಿಪುಭೂಜಸಮಾಜದ ಬೇರ್ಗಳಂ ನಭ 

ಕ್ರೈತ್ತದೆ ಬಂದು ತನ್ನ ಮಜಕೆವೊಕ್ಳೊಡೆ ಕಾಯದೆ ಚಾಗದೊಳ್ಳಿನ 

ಚ್ಹೊತ್ತದೆ ಮಾಣ್ಣು ಬಾಟ್ಕ ಪುಖವಾನಸನೆಂಬನಜಾಂಡಮೆಂಬುದೊಂ 

ದತ್ತಿಯ ಪಣ್ಣೊಳಿರ್ಸ್ಸ ಪುಟುವಲ್ಲದೆ ಮಾನಸನೇ ಮುರಾಂತಕಾ ॥ (5.75). 


ಹಾಗೆಯೇ 6.67, 6.73, 8.13. ವ, 8.82 ಗಳನ್ನು ನೋಡಬಹುದು. 8.95 
ರಲ್ಲಿ ತುರುಗೋಳಿನ ಪ್ರಸ್ತಾಪವಿದೆ. 9.36ರಲ್ಲಿ ನನ್ನಿ ಅಳವು, ಅಣ್ಣು, ಅವು, 
ವಿನಯ ಬಂದಿವೆ. ಅಟ್ಟಿ ವಣೆ ಕೋಲ್ಲಳ ಮೇಲೆಸಿದಿರ್ವ ನೀರಸಿದ್ದಾಂತದ ಶಾಸನಂ 
ಬರೆದ ಫೊತ್ತಗೆಯೆಂತನುರಾಪಗಾತ್ಮಜಂ ' (11.46); "ಅಣಂ ನೆಲಮುಟ್ಟದೆ 
ನೋಡೆ ಬಿಟ್ಟೊಡಂಬಡಿಸಿದನಯ್ಯ ಶೌಚಗುಣದುನ್ನತಿಯಂ ಸುರಸಿಂಧುನಂದನಂ' 
(೧೧.೪೭). ಹಾಗೆಯೇ ೧೨೪೯, ೧೨.೧೦೪, ೧೨.೨೧೪ ಗಳನ್ನೂ ನೋಡ 


31. ಪಂಪನ ಎರಡು ಕಾವ್ಯಗಳಲ್ಲಿಯೂ ಅದರಲ್ಲಿಯೂ ಗಮನಸೆಳೆಯತಕ್ಕ ರೀತಿಯಲ್ಲಿ 
ಪಂಪಭಾರತದಲ್ಲಿ " ಕುಲ” ದ ಸಯ ಬರುತ್ತದೆ. | ಇದನ್ನು ಒಂದು ಮೌಲ್ಯವೆಂದು ಭಾವಿಸು 
ವುದರಲ್ಲಿ ಕೆಲವು ತೊಂದರೆಗಳಿವೆ. ಪಂಪನ ಕಾಲದ ಜನ ಈ ನಿಷಯವಾಗಿ ಏನು ಆಲೋಚನೆ 
ನಡೆಯಿಸಿದ್ದಿ ರಬಹುದು ಎನ್ನುವುದನ್ನು ಮನಸ್ಸಿ ನಲ್ಲಿಟ್ಟು ಕೊಂಡು ಶಾಸನಗಳನ್ನು ಅಭ್ಯಾಸಮಾಡ 
ಲಿಲ್ಲ. ಆದ್ದ ರಿಂದ ಈ ವಿಸ ಸಯದಲ್ಲಿ ಸದ್ಯ ದಲ್ಲಿ ಏನೂ ಲಗ್ಗೆ ಆದರೆ ಐ ದೃಷ್ಠಿ ಏನು 
ಎನ್ನು ವುದು "ಸ್ಪಷ್ಟ ಸ್ಟ, ಆರಾ! ಇ ಮ ಕುಲ ಎಂದು ಕರೆಯಿಸಿಕೊಳ್ಳು ವ ಕುಲದಲ್ಲಿ 
ಹುಬ್ಬ ದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಶ್ರೇಷ್ಠನಾಗಲಾರ ; ಶ್ರೇಷ್ಠತೆಗೆ ಗುಣಗಳೇ ಅ (ಈ ಗುಣ 
ಗಳು ಪ್ರವ ಅಲ್ಲ, ಸ ಆ ಮೌಲ ಗಳೆ). ಈ ಮಾತುಗಳನ್ನು ನೋಡಬಹುದು. 
4 ಕುಲಂ ಕುಲಮಲ್ತು ಚಲಂ ಕುಲಂ ಗುಣಂ ಕುಲಮಭಿಮಾನಮದೊಂದೆ ಕುಲಮಣ್ಮುಕುಲಂ? 
ಇದು ಕರ್ಣನ ಅಭಿಪ್ರಾಯ ಮಾತ್ರನಲ್ಲ ಪಂಪನ ಅಭಿಪ್ರಾಯವೂ ಅದೇ, ಪಂಪ ತನ್ನ 
ಕಾಲದ ಒಟ್ಟು ಜನಾಭಿಪ್ರಾ ಯವನ್ನು ಪ್ರತಿಬಿಂಬಿಸುತ್ತಿ ದ್ಹಾನೆಯೋ ಅಥವಾ ತನ್ನೆ ಕಾಲದ ಜನಾಭಿ 
ಪ್ರಾ ಯಕ್ಕೆ ರತು ಎ ಅದನ್ನು ಪ ಕ್ರ ತಿಭಟಿಸುತ್ತ ದ್ದಾ ನೆಯೋ ಸನದ ಕಷ್ಟ ್ಜ 
ಬಾಯಲ್ಲಿ ಅಷ್ಟೊಂದು ಜಟ | ತೀವ್ರ ರೀತಿಯಲ್ಲಿ ಮಾತು ಬರುತಿ 3 ರುವುದು 
ನೋಡಿದರೆ ಎರಡನೆಯದೇ ಸರಿಯೆಂದು ಕಾಣುತ್ತದೆ, 


32, ತುಜು ಪರಿವಾಗಳೆನ್ಮು ಪೆಣನಂ ತುಟಃದುಂ ಪರಿಗುಂ ದಲೆಂದು ಚಿ; | | 
ತುಜುಗೊಳೆ ಬಾಲ್‌ಮೆಂದು ತುಜುಗೋಳೊಳೆ ಸಾನುದು ಸೈಪಿದೆಂದು ಪಾ 
ಯ್ಲಜಕೆಯ ಗೋನರಣ್ಕಿ ಬರೆ ಪಾಯಿಸಿ ಘೋಟಯಿಲರ್‌ ತಗುಳು ತ | 
ತಣ ತಜಂದಿಕ್ಸಿ ದೇಗುಲಕೆ ಸೆರ್ಮರನಂ ಕಡಿನಂತೆ ಮಾಡಿದರ" ॥ 


ಸಂಪಕನಿ ಮತ್ತು ಮೌಲ್ಯಪ್ರಸಾರೆ ೧೧ 


ಬಹುದು. " ಕರ್ಣನೇಜು ಕರ್ಣನ ಕಡುನನ್ಲಿ ಕರ್ಣನಳವಂಕದ ಕರ್ಣನ ಚಾಗಂ' 
(ಉಊ೧ಖ);," ನುಡಿದುದನೆಯ್ದೆ ತುತ್ತತುದಿಯೆಯ್ದುನಿನಂ ನುಡಿದಂ ವಲಂ ಚಲಂ 
ಬಿಡಿದುದನೆಯ್ದೆ ಮುಂ ಪಿಡಿದುದಂ ಪಿಡಿದಂ....ಏನಭಿಮಾನಧನಂ ಸುಯೋಧನಂ' 
(೧೩.೯೭). ೧೦.೪೩ ರಲ್ಲಿ ಜೋಳವಾಳಿಯ ವಿಷಯವೂ ೧೩.೧೫ ರಲ್ಲಿ ವೇಳೆವಾಳಿಯ 
ವಿಷಯವೂ ಬಂದಿದೆ. ಶಾಸನಗಳಲ್ಲಿ ಕಂಡುಬರುವ ಎಂದರೆ ಆಗಿನ ಜನಜೀವನದ 
ಮೌಲ್ಯಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲವೂ ಬಂದಿವೆ ಸಂಪಭಾರತದಲ್ಲಿ.೫ ಆ ಯುಗ 
ಪಂಪನ ಕಾವ್ಯಗಳ ಮೂಲಕ ತನ್ನನ್ನು ತಾನು ಪೂರ್ಣವಾಗಿ ಪ್ರಕಟಸಿಕೊಂಡು 
ಸಾರ್ಥಕವಾಗಿದೆ. ಆ ಪ್ರಾಚೀನ ಕಾಲದಲ್ಲಿ ಕವಿಯ ಕೃತಿ ಸಮಾಜದ ಮೇಲೆ 
ಈಗಿಗಿಂತ ಹೆಚ್ಚು ಪ್ರಭಾವವನ್ನು ಬೀರುತ್ತಿತ್ತು ಎಂದು ಭಾವಿಸಬಹುದು. " ಅನಧಿಕೃತ 
ಶಾಸನಕರ್ತೃ' " ಸಮಾಜ ಬೋಧಕ ' ಮುಂತಾದ ವಿಶೇಷಣಗಳನ್ನು ಈಗಿಗಿಂತ 
ಆಗಿನ ಕಾಲದ ಕವಿಗಳಿಗೆ ಹೆಚ್ಚು ಅನ್ವಯಿಸಬಹುದೆಂದು ಕಾಣುತ್ತದೆ. ಅಂತೂ 
ಪಂಪನ ಕೃತಿ ರಚನೆಯಾದನಂತರ ಅದರೆ ಪರಿಣಾಮ ಜನದ ಮೇಲೆ ಸಾಕಷ್ಟು ಆಯ್ತು. 
ಇದು ಊಹೆ ಮಾತ್ರವಲ್ಲ, ಒಂದೆರಡು. ಆಧಾರಗಳನ್ನೂ ಕೊಡಬಹುದು. ಕ್ರಿ. ಶ. 
೯೬೯ರ ಒಂದು ಶಾಸನದಲ್ಲಿ “ ಕಲಿತನದುರ್ಕೆ ಜಾವನದ ಚೆನ್ನಿಕೆ” ಎಂದು ಆರಂಭ 
ವಾಗುವ ಒಂದು ಸದ್ಯವಿದೆ. ಇದು ಪಂಪಭಾರತದ " ಕಲಿತನದುರ್ಕು ಜವ್ವನದ 
ಸೊರ್ಕು' (೧೦.೨೩) ಎಂಬ ಪದ್ಯವನ್ನು ನೆನಪಿಗೆ ತರುತ್ತದೆ. ಸುಮಾರು ಇಪ್ಪತ್ತೈದು 
ವರ್ಷಗಳಲ್ಲಿಯೇ ಪಂಪನ ಕೃತಿ ದೇಶದಲ್ಲಿ ಪ್ರಚಾರವಾಗಿರುವುದನ್ನು ಗಮನಿಸಬಹುದು. 
ಕ್ರಿ.ಶ. ೧೧೪೭ರ ಒಂದು ಶಾಸನದಲ್ಲಿ 85 " ಪೊಗಳದಿರಣ್ಣ ಮಾನವರೊಳಾರುಮನ್‌ ' 
ಎಂದು ಆರಂಭವಾಗುವ ಪದ್ಯ ಪಂಪಭಾರತದ ಪದ್ಯವನ್ನು(೧೨.೨೧೭)ನೆನಸಿಗೆತರುತ್ತದೆ. 

ಪಂಪ ತನ್ನನ್ನು ತಾನು " ನಾಡೊನಜ ' ಎಂದು ಕರೆದುಕೊಂಡಿದ್ದಾನೆ. ಅವನ 
| ಕೃತಿಗಳು ಉಪಾಧ್ಯಾಯರಾದುವು.೫ ಜನಮನದಲ್ಲಿ ಸುಳಿಯುತ್ತಿದ್ದ, ಆದರೆ ಅಷ್ಟು 


33. ಕಲಾಕೃತಿ ಮೌಲ್ಯಗಳನ್ನು ಸಂಗ್ರಹಿಸಿ ಹಿಡಿದಿಟ್ಟಿ ರುತ್ತದೆ ಎಂಬ ಮಾತನ್ನು ಇಲ್ಲಿ 
ನೆನೆಯಬಹುದು. | 

‘The arts are our storehouse of recorded values '--1, A. 
Richards : Principles of Literary Criticism, P, 32. 

34, BKIL,I.1.41, A. D. 969. 

958. SIL, IX. 1.249, A. D. 1147. 

36. ವೀರಶೈನ ಸಾಹಿತ್ಯಕ್ಕೆ ಹಿಂದಿನ ಕೃತಿಗಳೆಲ್ಲವೂ ಪಂಡಿತ ಪ್ರಿಯನಾದುವು, ಜನ 
ಸಾಮಾನ್ಯಕ್ಕೂ ಅನಕ್ಕೂ ಏನೂ ಸಂಬಂಧನಿದ್ದಿಲ್ಲ ಎಂಬ ಭಾವನೆ ಹೇಗೋ ಬೆಳೆದುಬಿಟ್ಟಿದೆ. 
ಈ ಭಾನನೆಯಲ್ಲಿ ಸತ್ಯನಿರಬಹುದು, ಆದರೆ ಪಂಪಕವಿಯ ವಿಷಯದಲ್ಲಿ ಈ ಮಾತನ್ನು 
ಅನ್ವಯಿಸುವುದು ಅನುಚಿತ, ಪಂಪ ಎಲ್ಲಿಯೂ ತನ್ನ ಕೃತಿ ಪಂಡಿತರಿಗೆ ಮಾತ್ರ ಪ್ರಿಯವಾಗಲಿ 
ಎಂದು ಹಾರೈಸಿಕೊಂಡಿಲ್ಲ.. ಅನನ ಭಾಸೆ " ಸಾಜದ ಪುಲಿಗೆಜಿಕೆಯ ತಿರುಳ ಕನ್ನಡ. ತನ್ನ 
ಕೃತಿಯನ್ನು ವಾಚಿಸುವನರಿಗೆ ಬರೆದವರಿಗೆ ಕೇಳಿದವರಿಗೆ ತುಸ್ಚಿ ಪುಸ್ಸಿ ನುಂಗಳವಾಗಲಿ ಎಂದು 


೧೨ ಸಂಶೋಧನ ತರಂಗ 


ಪ್ರಚಾರದಲ್ಲಿರೆದಿದ್ದ (" ಕelt, but not so well expressed ') ಮೌಲ್ಯಗಳಿಗೆ ಪಂಪ 
ಭಾರತವು ಕಥೆಯ ಭಿತ್ತಿಯಲ್ಲಿ ಒಂದು ಸ್ಪಷ್ಟ ರೂಪವನ್ನು ಕೊಟ್ಟಮೇಲೆ, ಒಂದೊಂದು 
ಮೌಲ್ಯಕ್ಕೂ ಒಂದೊಂದು ಪಾತ್ರದ ಅವಲಂಬನವನ್ನು ನೀಡಿದ ಮೇಲೆ ಆ ಮೌಲ್ಯಗಳು 
ಸ್ಲಿರವಾದುವು, ಹೆಚ್ಚು ಪ್ರಸಾರವಾದುವು, ಹೆಚ್ಚು ಅರಿವಿಗೆ ಬಂದವು. ಯಾರು ಆ 
ಮೌಲ್ಯಗಳನ್ನು ಗುರುತಿಸಿದ್ದರು ಅವರು ಅವನ್ನು ಹೆಚ್ಚು ಗೌರವಿಸಲು ಆರಂಭಿಸಿದರು ; 
ಯಾರೆ ಮನಸ್ಸಿನಲ್ಲಿ ಕೇವಲ ಭಾವನಾ ರೂಪಗಳಲ್ಲಿ ಸುಳಿಯುತ್ತಿದ್ದುವು ಅಲ್ಲಿ ಅವು 
ಫೆನೀಭೂತವಾದುವು. ಜನತೆಯ ಮನಸ್ಸನ್ನು ಜನತೆಗೇ ಅರ್ಥಮಾಡಿಕೊಟ್ಟಿ, ಜನತೆ 
ಯನ್ನು ತಿದ್ದಿದ ಕವಿ ಇವನು. ಇದನ್ನು ಪುಷ್ಟೀಕರಿಸಲು ನಿದರ್ಶನಗಳನ್ನು ಸಂಸನ 
ನಂತರದ ಶಾಸನಗಳು ಒದಗಿಸುತ್ತವೆ.* 
ಕ್ರಿ.ಶ. ೧೦೯೬ ರ ಒಂದು ಶಾಸನದಲ್ಲಿ ಚಲದ ಪ್ರಸ್ತಾಪವಿದೆ" ಚಲದೊಳ್‌ 

ಚಾಗದೊಳ್‌ ಅರ್ಮ್ಮಿನೊಳ್‌ ವಿಭವದೊಳ್‌ ಕುಲದೊಳ್‌ ಸಾಮಾನ್ಯರೇ ದೋಣಿಯ 
ಸೆಟ್ಟಿಗುತ್ತರ್‌ ?೫; “ ಚಲದಿಂ ಕುರುರಾಜನಂ '೫ ದೇವರಾಜ ಎಂಬುವನು ಮಿಾರಿಸಿ 
ದನು. ೧೦೯೯ರ ಶಾಸನದಲ್ಲಿ ಮಾದಿರಾಜನನ್ನು " ಅಭಿಮಾನಧನ ' ಎಂದು ಕರೆದಿದೆ. 
ಈ ಅಭಿಮಾನಧೆನ ಎನ್ನುವುದು ಬಹುಮಟ್ಟಿಗೆ ಸಂಪನಿಂದೆ ಪ್ರಚಾರಕ್ಕೆ ಬಂದ ಮಾತು. 
೯೭೭ರ ಶಾಸನದಲ್ಲಿ ಮಯ್ದನ್ಮುನು ಎಆ್‌ೆಗಂಗಯ್ಯಸಿಗೆ | ಕೀಟಕ್ಲೊಂಟಿ 'ಯಾಗು 
ತ್ತಾನೆ.0. ಸ್ವಾಮಿಭಕ್ತ ಲಕ್ಷ್ಮಣರಾಜನ ವರ್ಣನೆ ಹೀಗಿದೆ. 

ಅಣುಗಾಳ್‌ ಕಾರ್ಯದ ಶೌರೈದಾಳ್‌ ಚಾಳುಕ್ಯ ರಾಜ್ಯಕ್ಕೆ ಕಾರಣಮಾದಾಳ್‌ 

ತುಳಿಲಾಳ್ತನಕ್ಕೆ ನೆಜ್‌ದಾಳ್‌ ಕಟ್ಟಾ ಯದಾಳ್‌ ಮಿಕ್ಕ ಮನ್ನಣೆಯೊಳ್‌ 

ಮಂತನದಾಳ್‌ ನೆಗೆ ವಡೆದಾಳ್‌ ವಿಕ್ರಾಂತದಾಳ್‌ ಮೇಳದಾಳ್‌ ರಣದಾಳ್‌ 

ಆಳ್ದನೆ ನಚ್ಚು ವಾನೆಡೆಯೊಳಂ ವಿಶ್ವಾಸದೊಳು ಲಕ್ಷ್ಮಣ ॥ 


ಹಾರೈಸಿಡ್ಜಾನೆ, ವಾಚಿಸುವ ನಿದ್ಯಾವಂತರ್ಕು ಕೇಳುವ ಅಷ್ಟು ವಿದ್ಯಾವಂತರಲ್ಲದವರು ತನ್ನ ಕೃತಿ 
ಯಿಂದ ಲಾಭ ಪಡೆಯಲಿ ಎಂಬ ಆಸೆ ಅವನದು. ಅವನ ಹಿರಿಯ ಹಂಬಲವೋ " ನಾಡೊನಜ? 
ನಾಗುವುದು. ಪಂಪನ ಕೃತಿ ಚಂಪೂಕೈ ತಿ ಎಂಬ ಒಂದೇ ಕಾರಣದಿಂದ ಅನನ ಪ ಸ್ರಭಾನ ಜನ 

ಸಾಮಾನ್ಯದ ಮೇಲೆ ಆಗಲಿಲ್ಲ ಎನು ಪುದು ಅಷ್ಟು ಸರಿಯಲ್ಲನೆಂದೇ ಹೇಳಬೇಕು, 

೫ ನಾನು ಮುಂದೆ ಕೊಡುವ ನಿದರ್ಶನಗಳಿಂದಲೇ ಏನೂ ಸಾಧಿತನಾಗಲಾರದು, ಬರಿಯ 
ನೆಸಕ್ಕಾಗಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ, 

97. BKI, 81. 1, 140, A. 2. 1096, 

38. 511, 12%. 1. 118, A.D. 1059. 

39. ೫೭1. 1. 71. 147, A. D. 1099. 

40, SII, 12ಓ, 1. 40, 4. ೫2. 977. 


41, EI, XV.23, A. D. 1071, ರನ್ನನ (ಗದಾಯುದ್ಧ ೫,೩4೫) ಪ 
ನನ್ನು ಗುರುತಿಸಬಹುದು, 


ಪಂಪಕನಿ ನುತ್ತು ಮೌಲ್ಯಪ್ರಸಾರ ೧ಿಕ್ಕಿ 


ದುರ್ಯೊೋಧೆನನ ಗೆಳೆಯ ಕರ್ಣನ ನೆನಪಾಗುತ್ತದೆ ಈ ಸದ್ಯವನ್ನು ಓದಿದಾಗ, 
ಕ್ರಿ. ಶೆ. ೯೪೮ರ ಒಂದು ಶಾಸನದಲ್ಲಿ ರನಿನಂದನನ ಆನತ ದಾನವನ್ನು 
ಹೊಗಳಲಾಗಿದೆ. ೧೦೫೪ ರ ಒಂದು ಶಾಸನದಲ್ಲಿ " ಕಾನೀನನಿಂ ತ್ಯಾಗಿ” ಎಂದು 
ಬಂದಿದೆ, ೧೦೫೭ರ ಒಂದು ಶಾಸನದಲ್ಲಿ ದೇಮರೆಸನು " ಶೌಚದಿಂ ಗಾಂಗೇಯನಂ' 
ಮಾರಿಸಿದ ಎಂದಿದೆ. ಶಾಚಕ್ಕೆ ಆಂಜನೇಯನನ್ನು ಆದರ್ಶವ್‌:ಗಿ ಭಾವಿಸಿರುವುದೂ 
ಉಂಟು,  ಪಂಪನಲ್ಲೂ ಇದನ್ನು ಕಾಣಬಹುದು. (ಪಂ. ಭಾ. ೧. ೧೪೮. ವ). 
" ಸೌಚಬ್ರತದೊಳ್‌ ಸಿಂಧೂದ್ಭವಂ 4, ೧೦೭೯ ರ ಒಂದು ಶಾಸನದಲ್ಲಿ ಶರಣ್ಬು ಗೆ 
ಕಾವ ಮೌಲ್ಯದ ಪ್ರಸ್ತಾಪವಿದೆ. . " ಕಾವಂ ಮಜಕೆವುಗೆ ಬೇಡಿಜೊಡೀವಂ' ನ 
ಧರ್ಮನಂದನನ "ಧರ್ಮ' ವನ್ನು ಮುಕ್ತಕಂಠದಿಂದ ಹೊಗಳಲಾಗಿದೆ. "ಧರ್ಮ 
ವಿಚಾರದ ಗುಣದ ತವರ್ಮ್ಮನೆ ಕಲಿಕಾಲಧರ್ನುತನಯಂ' ಆ; " ಧರ್ಮನಂದನನ 
ಗುಣಂ ಗುಣಂ' ೪, ಕರ್ಣನ ನನ್ನಿಯ ಪ್ರಶಂಸೆ ಅನೇಕ ಕಡೆ ಬರುತ್ತದೆ. "ಸತ್ಯ 
ಕಾರಠೀನಂ' ಆ, «ಸತ ಶೈ ದೊಳಿನತನಯಂ ಟಿ... ಅರ್ಜುನನ ಶೌರ್ಯದ ಪ್ರಸ್ತಾಪ 
೧೦೮೨ ರೆ ಒಂದು ಸ ಸನದಲ್ಲಿ ಬಂದಿದೆ. ಧೋರಸಯ್ಯನೆಂಬುವನನ್ನು ಸಾಹಸ 
ಭೀಮ ಎಂದು ಕರೆಯಲಾಗಿದೆ.5೬ 

ಹೀಗೆ ಪಂಪನ ಸಮಕಾಲೀನ ಮೌಲ್ಯಗಳಲ್ಲವೂ ಸಂಸನ ನಂತರದ ಶಾಸನ 
ಗಳಲ್ಲೂ ಬರುತ್ತವೆ. ಇವು ಹೆಚ್ಚು ಸಂಖ್ಯೆಯಲ್ಲಿ ಕಂಡುಬರುವುದು ಮಾತ್ರವಲ್ಲದೆ 
ಭಾರತದ ಪಾತ್ರಗಳೊಡನೆ ಹೆಚ್ಚು ಕಡಿಮೆ ಸಂಪ ಸೇರಿಸುವಂತೆ ಸೇರಿಸಿ ಹೇಳುತ್ತಾರೆ. 
ಪಂಪ ಪೂರ್ವದಲ್ಲಿ ಒಂದೆರಡು ಕಡೆ ಅರ್ಜುನನ ಶೌರ್ಯವನ್ನು ಕರ್ಣನ ತ್ಯಾಗವನ್ನು 
ಪ್ರ ಪ್ರಶಂಸಿಸಿದ್ದ ರೂ ಪಂಪನ ನಂತರದ ಶಾಸನಗಳಲ್ಲಿ ಎಲ್ಲಿ ನೋಡಿದರೂ ಭೀಮಾರ್ಜುನರ 
ಸಾಹಸ ಕೀರ್ತಿಗಳ್ಳು, ಭೀಷ್ಮರ ಬೀರ ಮತ್ತು ಶೌಚ, ಕರ್ಣನ ನನ್ನಿ ಮತ್ತು ಚಾಗ್ಯ 


42. BKI, 1.1. 119. A. 2. 948. 
SEBEL AER LOEB. A: D..1057; 
44. Ec, VIII. Nagar. 35. A. D. 1070. 
45. Inscriptions in North Karnatak and Kolhapur State, 3, 
| A. D. 1079, 
460. BKI, 1.1.47. A. D. 994. 
41. 811 AKT 158, ಹ. Ds 1083. 
48. 881 1, 1. 47. ಡಿ. D. 994. 
49, Ec, 1111, Nagar. 35. A.D, 1070. 
50. BKI, 1. 1. 127, A. D. 1082, 
| 51. SIL, IX.1. 66. A. D.956. ಪಂಪನ ಪ್ರಭಾನವೂ ಇರಬಹುದು, 
ರನ್ನ ನ ಪ್ರಭಾನವೂ ಇರಬಹುದು, 


೧೪ ಸಂಶೋಧನ ತರಂಗ 


ಕೌರವನ ಚಲ ಮತ್ತು ಅಭಿಮಾನಗಳ ಪ್ರಸಕ್ತಿಯೇ ಪ್ರಸಕ್ತಿ. ಸಂಸ ತನ್ನ ಕಾಲದ 
ಮೌಲ್ಯಗಳಿಗೆ ಕಾವ್ಯದಲ್ಲಿ ಸ್ಥಾನವನ್ನು ಕೊಟ್ಟು ಅವುಗಳಿಗೆ ಬೆಲೆಯನ್ನು ಫೆನತ್ಚವನ್ನು 
ನಿರ್ದಿಷ್ಟತೆಯನ್ನು ತಂದುಕೊಟ್ಟದ್ದರೆ ಫಲವಾಗಿ ಅವುಗಳ ಪ್ರಸಾರವೂ ಕೂಡ 
ಆಯಿತು.೫. ಈ ಮೌಲ್ಯಗಳಿಗೆ ಈ ರೀತಿ ಬೆಲೆ ಬರಲು, ಪ್ರಸಾರವಾಗಲು ಪಂಪನ 
ಕೃತಿಯೊಂದೇ ಕಾರಣ, ಅಂತಹೆ ಮೌಲ್ಯಗಳನ್ನು ಜನದ ಕಣ್ಣಿ ಗೆ ಬೀಳುವಂತೆ ಬಾಳಿದ 
ಆ ಕಾಲದ ಮಹನೀಯರು ಕಾರಣವಲ್ಲ ಎಂದಲ್ಲ. ಪಂಪನ ಕೃತಿಯೂ ಕಾರಣ, 
ಬಹುಮಟ್ಟಿಗೆ ಕಾರಣ ಎಂದರ್ಥ ಅಸ್ಟೇ. ಸ 

ಇದರಿಂದ ಯಾರಿಗಾದರೂ ಒಂದು ತತ್ತ್ವ ತಟಕ್ಕನೆ ಹೊಳೆಯುತ್ತದೆ. ಪ್ರತಿ 
ಯೊಂದು ಯುಗವೂ ತನ್ನದೇ ಆದ ಮೌಲ್ಯಗಳನ್ನು ಹೊಂದಿರುತ್ತದೆ. ಜನ ಜೀವನ 
ದಿಂದ ಈ ಮೌಲ್ಯಗಳು ಮೂಡಿರುತ್ತವೆ; ಈ ಮೌಲ್ಯಗಳ ಅಚ್ಚಿ ನಲ್ಲಿ ಜನಜೀವನ ಸಿದ್ಧ 
ವಾಗುತ್ತದೆ. ಆಯಾ ಯುಗದ ಮಹಾಕನಿ ತನ್ನ ಯುಗದ ಬಾಳಿನೊಡನೆ ತನ್ನ 
ಬಾಳನ್ನು ಬೆಸೆದು ಬಾಳಿದಾಗ ಆ ಯುಗದ ಮೌಲ್ಯಗಳು ಆತನ ಮನಸ್ಸಿನಲ್ಲಿ ಅಚ್ರೊತ್ತಿ 
ನಿಲ್ಲುತ್ತವೆ. ಅವನಿಗೆ ತಿಳಿದೋ ತಿಳಿಯದಂತೆಯೋ ಅವನು ತನ್ನ ಮಹಾಕೃತಿಯಲ್ಲಿ 
ಆ ಮೌಲ್ಯಗಳನ್ನು ಸೃಷ್ಟಿ ಮಾಡಿರುತ್ತಾನೆ. ಕನಿ ತನ್ನ ಕಾಲದ ಜೀವನವನ್ನು ಎಷ್ಟು 
ತೀವ್ರವಾಗಿ ಅನುಭವಿಸುತ್ತಾನೋ ಅಷ್ಟೂ ಅವನ ಕಾವ್ಯ ಉಜ್ವಲವಾಗುತ್ತದೆ, ಅಷ್ಟೂ 
ಆ ಯುಗದ ಜನತೆಯ ಹೃದಯಕ್ಕೆ ಸಮಾಪವಾಗುತ್ತದೆ. ಎಷ್ಟು ಎಷ್ಟು ಅವನು 
ತನ್ನ ಕಲ್ಪನೆಯ ದಂತಮಂದಿರದಲ್ಲಿ ಜನಜೀವನದಿಂದ ದೂರವಿದ್ದು ತನ್ನದೇ ಮೌಲ್ಯಗಳ 
ಆವರಣದಲ್ಲಿ ಬದುಕುತ್ತಾನೆಯೋ ಅಷ್ಟೂ ಅವನ್ಯಕೃತಿ ಕೃತಕವಾಗುತ್ತದೆ, ಜನತೆಯಿಂದ 
ದೂರವಾಗುತ್ತದೆ. ಕವಿಗೆ ಈ ಸಾಮಾಜಿಕ ಪ್ರಜ್ಞೆ ಅತ್ಯಂತ ಆವಶ್ಯಕ. ಕನಿ ತನ್ನ 
ಕಾಲವನ್ನು, ಜನಜೀವನವನ್ನು ಅಭಿವ್ಯಕ್ತಗೊಳಿಸಿದ್ದಾನೆ ಎಂದರೆ ಆ ಕಾಲದ, ಜೀವನದ 
ಮೌಲ್ಯಗಳನ್ನು ಅಭಿವ್ಯಕ್ತಗೊಳಿಸಿದ್ದಾನೆ ಎಂದರ್ಥ. ಕವಿಯ ಕೃತಿಯಿಂದ ಫ್ರೈ 
ಮೌಲ್ಯಗಳ ಪ್ರಸಾರವಾಗುತ್ತದೆ. ಇದು ಜನರ ಬಳಿ ಇದ್ದದ್ದನ್ನು ಕನಿ ತೆಗೆದುಕೊಂಡು 
ತೆಗೆದುಕೊಂಡಂತೆಯೇ ಹಿಂದಕ್ಕೆ ಕೊಡುವುದಲ್ಲ. ಮೌಲ್ಯಗಳ ಅಭಿವ್ಯಕ್ತಿಯಲ್ಲಿ ಕನಿಯ 
ಅನುಭವವನ್ನು ನಿರ್ಲಕ್ಷಿಸುವಂತಿಲ್ಲ. ಏಕೆಂದರೆ ಅದೇ ಕಾವ್ಯ ಜೀವಾಳವೂ ಆಗಿರು 
ತ್ರಜಿ. ಕನಿ ಮೌಲ್ಯಗಳನ್ನು ತೀವ್ರವಾದ ಅನುಭವದೊಡನೆ ವ್ಯಕ್ತ ಪಡಿಸುವುದರಿಂದ 
ಅದನ್ನು " ಮೌಲ್ಯಸೃಷ್ಟಿ ' ಎಂದೂ ಕರೆಯಬಹುದು. ಹಾಗೆಯೇ ಸಮಾಜದಲ್ಲಿ 
ಇರುವ ಅಹಿತಕಾರಿಗಳಾದ, ಪ್ರಾಜ್ಞ ರಿಗೆ ಸರಿಯೆಂದು ಕಂಡುಬರೆದಿರುವ ಕೆಲವು ಮೌಲ್ಯ 
ಗಳ ವಿಷಯದಲ್ಲಿ ಪ್ರತಿಭಟಿಸಿ ಆ ಮೌಲ್ಯಗಳನ್ನು ತಿದ್ದುವ, ಪರಿಷ್ಟರಿಸುವ ಕೆಲಸವನ್ನು 
ಮಾಡುತ್ತಾನೆ. ಪಂಪ ಕುಲದ ವಿಷಯದಲ್ಲಿ ಮಾಡಿರುವ ಜಿಜ್ಞಾ ಸೆಯನ್ನು ಇದಕ್ಕೆ 


52, ಈಲಿಯಟ್ಟಿನ ಮಾತನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. “ The great poet, 
in writing himself, writes his time ”— Selected prose, p. 55. 


ಪಂಪಕನಿ ಮತ್ತು ಮೌಲ್ಯಪ್ರಸಾರೆ ೧೫ 


ಉದಾಹರಣೆಯಾಗಿ ಕೊಡಬಹುದೆಂದು ಕಾಣುತ್ತದೆ. ಹೀಗೆ ಕನಿ ಸಾಮಾಜಿಕಮೌಲ್ಯ 
ಗಳ ಗ್ರಾಹಕ, ಪಾಲಕ, ಪ್ರಸಾರಕನಾಗುತ್ತಾನೆ. ಈ ಯಂತ್ರಯುಗದಲ್ಲೂ ಕನಿಯು 
ಉತ್ತಮ ಮೌಲ್ಯಗಳ ಪಾಲಕ ಪ್ರಸಾರಕನಾಗಿ ಮಾಡಬೇಕಾದ ಕರ್ತವ್ಯ ದೊಡ್ಡದು. 

ಮೇಲೆ ಹೇಳಿದ ಮಾತುಗಳಿಗೆ ಬೆಂಬಲವಾಗಿ ಕನ್ನಡದಿಂದ ಬೇರೆ ನಿದರ್ಶನಗಳನ್ನು 
ಕೊಡಬಹುದೆ, ಅನ್ಯಸಾಹಿತ್ಯಗಳಿಂದಲೂ ಪ್ರಮಾಣಗಳನ್ನು ಒಗಗಿಸಬಹುದೇ ಎಂಬುದು 
ನಿಚಾರಯೋಗ್ಯವಾದುದು. 


ಸಂಕೇತಗಳು: 


El—Epigraphia Indica 

BKI— Bombay Karnatak Inscriptions 
SII1— South Indian Inscriptions 
EC—Epigraphia Carnatica 

IA— Indian Antiquary 

ಪಂ. ಭಾ. ಪಂಪಭಾರತ 

ಆ, ಪು.. ಆದಿಪುರಾಣ 

C— Circa, ಸುಮಾರು, 


ವಚನ ಸಾಹಿತ್ಯದ ಉಗಮ 


« ಕನ್ನಡ ಸಾಹಿತ್ಯದ ಜೀನರತ್ನಗಳು, ಕನ್ನಡ ನುಡಿಯ ಜೆಲುವುಗಳು ” ಎಂದು 
ಮುಂತಾಗಿ ಹೊಗಳಿಸಿಕೊಂಡಿರುವ, ಕನ್ನ ಡ ಸಾಹಿತ್ಯ ದ ವೈಶಿಷ್ಟ ) ನಿಪ್ಲಿಸಿಕೊಂಡಿರುವ 
ವಚನಗಳನ್ನು ಅಭ್ಯಾಸಮಾಡುವ ನಿದ್ಯಾರ್ಥಿಗೆ "ವಚನಗಳ ಟಃ ಅಲ್ಲ 
ದಿದ್ದರೂ ಗಮನಕ್ಕೆ ಬರುವ ರೀತಿಯಲ್ಲಿ ಸದ್ಯದ ಲಯನ್ರ ಗೋಚರವಾಗಿ, ಆ ನಚನ 
ಸಾಹಿತ್ಯವನ್ನು ಗದ್ಯಸಾಹಿತ್ಯ ಎಂದು ಕರೆಯಬೇಕೋ ಪದ್ಯಸಾಹಿತ್ಯ ಎಂದು ಕರೆಯ 
ಬೇಕೋ ಎಂಬ ಭ್ರಮೆಯುಂಟಾಗಿ ಪದ್ಯ ಗದ್ಯಗಳ ಮಧ್ಯೆ ಅದನ್ನು ಇಡುವ ಅಪೇಕ್ಷೆ 
ಯುಂಟಾಗುತ್ತದೆ. ವಚನಗಳಲ್ಲಿ ಕಂಡುಬರುವ ಲಯವನ್ನು ನಿದ್ದಾ ೦ಸರಾಗಲೇ ಗುರು 
ತಿಸಿದ್ದಾರೆ. 

4 ಇವರೆ (ವಚನಕಾರರ) ಅನೇಕ ನಚನಗಳಲ್ಲಿ ಒಂದು ಬಗೆಯ ಲಯಬದ್ಧತೆ 
ಯೇನೋ ಸ್ಫುಟವಾಗಿ ಗೋಚರವಾಗುತ್ತದೆ. ಇವುಗಳ ಧಾಟಿ ಸದ್ಯದಷ್ಟು ಬಿಗಿಯಲ್ಲ, 
ಸಾಮಾನ್ಯ ಗದ್ಯದಷ್ಟು ಸಡಿಲವೂ ಅಲ್ಲ- ಈಗ ವಚನನೆಂದು ಕಕೆಯಿಿಕೊಳ್ಳು ತ್ರಿರು 
ವವುಗಳಲ್ಲಿ ಕೆಲವಾದರೂ ಮೊದಲಿಗೆ ಸಲಕ್ಷಣವಾದ ಹಾಡುಗಳಾಗಿದ್ದಂತೆಯೇ 
ತೋರುತ್ತದೆ.” 3 

“ They are in prose, but their word-magic and cadence lift 
them to the level of poetry.” 3 

“ The Vacanas are like Upanishads in their Poetic fervour 
and profundity of meaning, fresh from the oven of spiritualised 
hearts.” 3 

“ ಕಂದವೃತ್ತಾದಿ ಪದ್ಯ ಗಳೆಂತೆ ವಚನಗಳು ಛಂದೋಬದ್ಧ ವಲ್ಲವಾದರೂ ಗದ್ಯ 
ದಂತೆ ಸ ಜ್ಯ | ಂದವಾದುವೂ ತ ಇವುಗಳ ರಚನೆಯಲ್ಲಿ ತುವ ಒಂದು ವಿಧದ 
ಲಯಬದ್ಧ 3 (rhythm) ಇವುಗಳನ್ನು ಹಾಡುಗಳಂತೆ ಅನ್ನಲು ಅನುಕೂಲ ಕಲ್ಪಿಸಿದೆ.” 

A 'ಸೂಕ್ಷ್ಮವ ಗಿ ವಿಚಾರಿಸಿದರೆ ವಚನಗಳು ಗದ್ಯ "ಸದ್ಯದ ನಡುವಿನ ಹಸನ 


_1. ಶೀ. ನಂ. ಶ್ರೀಕಂಠಯ್ಯ: ಕಾವ್ಯಸಮಿಕ್ಷೆ, ಪು. ೧೨೬. 
AE aN A Hand book of Veerashaivism, P.20. 
2, Sakhare: History and Philosophy of Lingayat Religion 
— Being an introduction to Lingadharana Chandrika of Nandi- 
keswara, P. 676. ; 
4, ಶಿ ಶಿ ಬಸವನಾಳ: ಶ್ರೀ ಬಸವಣ್ಣನವರ ಷಟ್‌ಸ್ಥಳದ ವಚನಗಳು ಪೀಠಿಕೆ, 


ಪು 2001. (ಈ ಲೇಖನದಲ್ಲಿ ಬರುವ ಬಸವಣ್ಣನವರ ವಚನಗಳ ಸಂಖ್ಯೆ ಈ ಪುಸ್ತ ಕದಲ್ಲಿಯವು.) 


ನಚನ ಸಾಹಿತ್ಯದ ಉಗನು ೧೭ 


ಮಾದರಿಯೆಂದೇ ಹೇಳಬೇಕಾಗುವುದು. ವಚನಗಳಲ್ಲಿ ಗದ್ಯದ ನಿರೆರ್ಗಳತೆ ಇಲ್ಲ 
ದಿದ್ದರೊ ಅದರೆ ಸರಳತೆ ಇದೆ; ಸದ್ಯದ ಕ್ರಮಬದ್ಧ ಭಂದೋಗತಿ ಇಲ್ಲದಿದ್ದರೊ ಅದರೆ 
ಲಯನಿಜೆ. »5 
“ ಇವು ಶಿವಶರಣರ ಹೃದಯನಿದ್ರಾವಕವಾದ ಗೀತೆಗಳು. ?6 
ಇಂತಹ ಅಪೂರ್ವವಾದ ರಚೆನೆ? ಹೇಗೆ ಮೂಡಿ ಬಂದಿತು, ಅದಕ್ಕೆ ಯಾನುದು 
ಪ್ರಜೋದನೆ : ನೀಡಿರಬಹುದು ಎಂಬ ವಿಷಯದಲ್ಲಿ ಕುತೂಹಲ ಮೂಡುವುದು ಸಹ 
ಜವೇ. ವಚನಸಾಹಿತ್ಯ ಉಕ್ಕಿ ಹರಿದದ್ದು ಹನೆ ರಡನೆಯ ಶತಮಾನದ ಉತ್ತರಾರ್ಧ 
ದಲ್ಲಿ. ಹೆನ್ನೊಂದನೆಯ ಶತಮಾನದಲ್ಲಿಯೇ ಅದರೆ ಸುಳಿವನ್ನು ಕಾಣುತ್ತೇನೆ. ಈ 
ಕಾಲಕ್ಕಾಗಲೇ ಕನ ಡದಲ್ಲಿ ಸಂಪ ರನ್ನ ರಂತಹ ಶ್ರೇಷ್ಠ ಕನಿಗಳ ಕಾವ ಗಳು, ವಡ್ಡಾ 
ರಾಧನೆಯಂತಹೆ ಶ್ರೇಷ್ಟ "ಗದ್ಯ ಕೃತಿಗಳು ಮಾತ್ರನಲ್ಲಡೆ ಅಲಂಕಾರಶಾಸ್ತ್ರ ದ ಮೇಲೆ 
ಒಂದು, ಛಂದಸ್ಸಿ ನ ಮೇಲೆ ಸ ಲಕ್ಷಣ ಗ ಗ್ರಂಥಗಳು ಹುಟ ದ್ದುವು. ಚಂಪೂಕಾನ್ಯ 
ಗಳಲ್ಲಿ ಪದ್ಯ ಗಳ ಮಧ್ಯೆ " ವಚನ' ಎಂಬ ಹೆಸರಿನ ಗದ್ಯ ಕಾಣಿಸಿಕೊಂಡಿದ್ದ ಟ್ಟ 
ಅದು. ಸಾನಾನ್ಯ ತ ಗದ್ಯವೇ ಆಗಿತ್ತು. ವಡ್ಡಾರಾಧನೆಯ ಗದ್ಯದ ಶೈಲಿ ಮನ 
ಮೋಹಕವಾಗಿದ್ದರೂ ಅದರಲ್ಲಿ ಸದ್ಯದ ಲಯವನ್ನು ಕಾಣುವುದು ಕಷ್ಟ ವೇ. ಗದ್ಯ 
ಉತ ತ್ರಮವಾಗಿರಚೇಕಾದಕೆ ಅದರಲಿ ಪದ್ಯದ ಲಯವೇನೂ ಇರಬೇಕಾಗಿಲ್ಲ ತಾನೇ. 
ಶಾಸನಗಳ ಗದ್ಯವೂ ಅಷ್ಟೆ ಸಾಮಾನ್ಯ ಗದ್ಯ. ಹೀಗೆ ವಚನ ಸಾಹಿತ್ಯದಂತಹ 
ಅಪೂರ್ವ ಕಿರಿಯ ಸು ಕನ್ನಡದಲ್ಲಿ ನಮಗೆ ಬೇರೆಡೆ ಕಂಡುಬಾರದು. 
ಇಂತಹೆ ಬರಹ ಎಲ್ಲಿಂದ ಬಂದಿರಬಹುದು? ಈ ವಿಷಯವಾಗಿ ಒಂದೆರಡು 
ಕಡೆ ಸ ಸ್ಪಲ್ಪ ಜಿಜ್ಞಾಸೆ ನಡೆದಿದೆ. ( ಇದನ್ನೇ ಕುರಿತಾದ ಲೇಖನಗಳು ಇಲ್ಲವೇ ಇಲ್ಲ 
ಎನ್ನಬಹುದು. ) ಪ್ರೊ. ಡಿ. ಎಲ್‌. ನರಸಿಂಹಾಚಾರ್ಯರು, “ ಸಾಮಾನ್ಯ ಜನರು 
ಜು ವೀರಶೈವ ಧರ್ಮಾನುಯಾಯಿಗಳಾದ್ದರಿಂದ ದೇಶೀಯ ಪದ್ಯ 
ಪ್ರಭೇದಗಳು ಸಾಹಿತ್ಯದಲ್ಲಿ ವಿಶೇಷವಾಗಿ ತಲೆಡೋರಲು ಮೊದಲಾದುವು. ಬಹುಶಃ 
ವಚನಗಳೂ ಹೀಗೆ ಜನಸಾಮಾನ್ಯರಲ್ಲಿ ಬಳಕೆಯಲ್ಲಿದ್ದು ಬಸ ಸವಣ್ಣನವರ ಮತ್ತು 
5, ಅದೆ ಪು. xxvii. 
6. ಡಿ. ಎಲ್‌, ನರಸಿಂಹಾಚಾರ್‌ : “ ಕೆಲವರು ವಚನಕಾರರು. ೧, ೫? ಪ್ರಬುದ್ಧ 
ಕರ್ಣಾಟಕ್ಕ ೧೯, 1 ಪು. ೬, 

7. [ಸು. ೧೪೩೦ ರಲ್ಲಿದ್ದ ಕಟ್ಚರುಗಳ ಪ್ರಭುದೇನನು ತನ್ನ “ ಲಿಂಗಲೀಲಾನಿಲಾಸ 
ಚಾರಿತ್ರ” ನೆಂಬ ಸಂಕಲನ. ವ್ಯಾಖ್ಯಾನ ಗ್ರಂಥದಲ್ಲಿ ವಚನ ಸಾಹಿತ್ಯದ ಲಕ್ಷಣವನ್ನು ಹೀಗೆ 
ಬನ ನೆ ಪ್ರಭುದೇವರು ಬಸವಣ್ಣ ಚನ್ನಬಸವಣ್ಣ ಮಹದೇವಿಯಕ್ಕ ಗಳು ಮುಖ್ಯ 
ವಾದ ಮ ಶಿನಸುಖನನನುಭವಿಸಿ ತೃಪ್ತಿ ಪಡೆದ ಸಂತುಷ್ಟಿ ನಿಮಿರು ವಾಜ್ಮನ 
ದಿಂದುಕ್ಕಿ ನುಡಿದ ನುಡಿಯೇ ಗುರುವಚನ,» ಅನನ ದ ಸ್ಟ ಯಲ್ಲಿ ವಚನ” ಸಾಹಿತ್ಯ ಕಾವ್ಯ ನೇ. 
| ನರ್ಡ್ಸ್‌ನರ್ತನ ಮಾತುಗಳನ್ನು ಇಲ್ಲಿ ಹೋಲಿಕೆಗಾಗಿ ಭು ತ] ಸ 

poetry is the spontaneous overflow of powerful feelings. ?] 


೧೮ ಸಂಶೋಧನ ತರಂಗ 


ಅನರ ಅನುಯಾಯಿಗಳ ನೇತೃತ್ವದಲ್ಲಿ ಅಗ್ರಸ್ಥಾನವನ್ನು ಸಾಹಿತ್ಯದಲ್ಲಿ ಪಡೆದಿರಬಹುದು. 
ವಚನಗಳು ಶುದ್ಧ ದೇಶೀಯ ಸಂಸ್ಕೃತಿಯಿಂದ ಮಿಂಚಿರಬೇಕು” ಎಂದೂ ಅದೇ 
ಲೇಖನದಲ್ಲಿ ಮತ್ತೊಂದೆಡೆ, ತಮಿಳು ಸಾಹಿತ್ಯದಲ್ಲಿ ಹಾಡುಗಳೂ ಸ್ತೋತ್ರಗಳೂ ಪ್ರಚಾರೆ 
ದಲ್ಲಿದ್ದು ಅವುಗಳನ್ನು ವಚನಕಾರರು ಅನುಕರಿಸಿರಬಹುದು ಎಂದೂ ಹೇಳಿ, “ಗದ್ಯ 
ದಲ್ಲಿಯೇ ತಾಳಮಾನಗಳನ್ನಿಟ್ಟು ಅದನ್ನೇ ಗೀತನೆಂದು ಕರೆದಿರುವಂತೆ ತೋರುತ್ತದೆ. 
ಹೀಗಿದ್ದರೆ ಅವರ ಈ ಪ್ರಯತ್ನವೇ ವಚನಗಳ ಆದಿ ಎಂದು ತೋರುತ್ತದೆ ?* ಎಂದಿ 
ದ್ದಾರೆ. ಶ್ರೀ ಎಲ್‌. ಬಸವರಾಜು ಅವರು ಹೀಗೆ ಅಭಿಪ್ರಾಯಪಡುತ್ತಾರೆ.“ ಸಂಸ್ಕೃತ 
ದಲ್ಲಿ ಹೆಲವು ಪ್ರಕಾರಗಳಿದ್ದು ಅವುಗಳಲ್ಲಿ ಕೆಲವು ಮಾತ್ರಾಗಣಗಳುಳ್ಳುವಾದರೆ, ಮೇಲೆ 
ಉದಹರಿಸಿದಂತಹ ಕೆಲವು ಸ್ತೋತ್ರ ಗದ್ಯಪ್ರಕಾರಗಳು ಅಂತಹ ಗಣನಿಯಮನಿಲ್ಲದೆ, 
ಕೇವಲ " ಛಂದೋಗಂಧಿ 'ಗಳು ಮಾತ್ರವಾಗಿರುವುವು. ಪ್ರಾಚೀನ ಕನ್ನಡ ವಚನಕಾ 
ರರು ಕೇವಲ ಬಾಹ್ಯರಚನೆಗೆ ಅಂಥ ಎರಡನೇ ಬಗೆಯನ್ನು ಮಾದರಿಯಾಗಿಟ್ಟುಕೊಂಡು 
ಕನ್ನಡ ಗದ್ಯ (-ವಚನ) ವನ್ನು ಬರೆಯುವಾಗ ಭಾವತೀವ್ರತೆಯನ್ನೂ ಭಾಷೆಯ ಸರೆ 
ಳತೆಯನ್ನೂ ಅವಕ್ಕೆ ಅಳವಡಿಸಿಕೊಂಡು ಭಾವಗೀತೆಯ ಮೆರುಗನ್ನು ಕೊಟ್ಟು ವಚನ 
ಗಳನ್ನು ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರನೆನಿಸಿದರು.”” ಹೀಗೆ ಒಂದು ಅಭಿಪ್ರಾಯ 
ವಚನಸಾಹಿತ್ಯದ ಮೂಲವನ್ನು ತಮಿಳಿನಲ್ಲಿ ಅರಸಿದರೆ ಮತ್ತೊಂದು ಸಂಸ್ಕೃತದಲ್ಲಿ 
ಅರಸಲು ಪ್ರಯತ್ನ ಸಡುತ್ತದೆ. 

ಪ್ರಾಚೀನ ಕರ್ಣಾಟಕವು ತನಿಳುನಾಡಿನೊಡನೆ ಸಾಂಸ್ಕೃತಿಕವಾದ ಸಂಬಂಧೆ 
ವನ್ನು ಹೊಂದಿತ್ತು. ವಲಸೆಗಳ ಮುಖಾಂತರ, (ಹನ್ನೊಂದನೆಯ ಶತಮಾನ 
ದಲ್ಲಿ ತಮಿಳುನಾಡಿನಿಂದ ಮುನ್ನೂರು ಬ್ರಾಹ್ಮಣರು ವಲಸೆ ಬಂದರೆಂದೂ, ಅಲ್ಲಿಯ 
ಸಲತ ಪಾಂಡ್ಯನ ವಿಜ್ಞಾಸನೆ ಮೇರೆಗೆ ಚಾಲುಕ್ಯ ಚಕ್ರವರ್ತಿಯು ಅವರಿಗೆ ಆಶ್ರಯ 
ಕೊಟ್ಟಂತೆಯೂ ಶಾಸನವೊಂದರಲ್ಲಿ ಹೇಳಿದೆ) ರಾಜರೆ ದಿಗ್ರಿಜಯಗಳ ಮೂಲಕ 
ಕೊಳುಕೊಡೆ ನಡೆಯುತ್ತಿತ್ತು. ತಮಿಳುನಾಡಿನ ಶೈವಮತಕ್ಕೂ ವೀರಶೈವಮತಕ್ಕೂ 
ಅನೇಕ ಸಾಮ್ಯಗಳಿವೆ, ಅಷ್ಟೇ ಭೇದಗಳೂ ಇನೆ. ಶೈವಮತದ ಆಚಾರ್ಯರು ಉದಯಿಸಿ 
ಭಕ್ತಿಯ ಹೊಳೆಯನ್ನು ಹರಿಯಿಸಿದ್ದು ಕ್ರಿಸ್ತಶಕದ ಆರು ಏಳು ಎಂಟನೇ ಶತಮಾನ 
ಗಳಲ್ಲಿ. ಅಲ್ಲಿಯ ಅರವತ್ತು ಮೂವರು ಭಕ್ತರೇ ನೀರಶೈವರಿಗೆ ಪೂಜ್ಯರಾದ 
" ಪುರಾತನ 'ರು. ಆ ಶೈವಭಕ್ತರು ಅಥವಾ ನಾಯನಾರರು ಸ್ಥ ಳದಿಂದ ಸ್ಥೆ ಳಕ್ಳೈ 
ಪುಣ್ಯಕ್ಷೇತ್ರದಿಂದ ಪುಣ್ಯಕ್ಷೇತ್ರಕ್ಕೆ ಸುತ್ತುತ್ತಿದ್ದು " ಯಾಟ್‌' ಎಂಬ ವಾದ್ಯವನ್ನು 
ಹಿಡಿದು ಶಿವಸ್ತ್ಯೋತ್ರಗಳನ್ನು ಹಾಡುತ್ತಿದ್ದಂತೆ ತಿಳಿದು ಬಂದಿದೆ. ಹೆತ್ತು ವೃತ್ತಗಳಿರುವ 


8. “4 ಕೆಲವರು ವಚನಕಾರರು. ೧೫ಪು, ೫, ೬. 
9. ಅಲ್ಲಮನ ವಚನಚಂದ್ರಿಕೆ, ಪೀಠಿಕೆ, ಪು, ೧೨. 
10. Epigraphia Indica, 211, P. 130, 


ವಚನ ಸಾಹಿತ್ಯದ ಉಗನು ೧೯ 


ನದಸಮೂಹಕ್ಕೆ " ಸದಿಗಂ' ಎಂದು ಕರೆಯುತ್ತಾರೆ. ಈ ಸದಿಗಗಳ ಸಂಗ್ರಹಗಳೇ 
 ತ್ರೇವಾರಂ 'ಗಳು. .. " ಶೇವಾರಂ' ಎಂದರೆ " ಭಗವಂತನ ನಾಮಸಂಕೀರ್ತನೆ' 
ಎಂದೂ, " ಭಗವಂತನಿಗೆ ಅರ್ನಿಸಿದ (ಸ್ತೋತ್ರಗಳ) ಹಾರ' ಎಂದೂ ಅರ್ಥವಾಗು 
ತ್ತದೆ. ಈ ತೇವಾರಂಗಳನ್ನು ಈಗಲೂ ತಮಿಳುನಾಡಿನ ಶೈವದೇವಾಲಯಗಳಲ್ಲಿ 
ಹಾಡುತ್ತಾರೆ. ಅವುಗಳನ್ನು ಹಾಡುವನರನ್ನು " ಓದುವಾರ್‌ ' ಎಂದು ಕರೆಯುತ್ತಾರೆ. 
ಪದಿಗದಲ್ಲಿ ಒಮ್ಮೊಮ್ಮೆ ಹನ್ನೊಂದು ವೃತ್ತಗಳಿರುವುದೂ ಉಂಟು. ಒಂದೊಂದು 
ಪದಿಗಕ್ಟೂ ರಾಗನಿರ್ದೇಶನವುಂಟು. ಒಂದೊಂದು ವೃತ್ತದಲ್ಲೂ ದ್ವಿತೀಯ ಪ್ರಾಸನಿ 
ವಿರುವ ನಾಲ್ಕು ಪಾದಗಳಿರುತ್ತವೆ. ಅಷ್ಟೇ ಅಲ್ಲ, ಒಂದೊಂದು ಪಾದದಲ್ಲೂ ತೆಲು 
ಗಿನ ವಡಿಯನ್ನು3ಃ ಹೋಲುವ ಒಳಪ್ರಾಸವುಂಟು, ಎಂದರೆ ಪಾದದ ಮೊದಲ ಅಕ್ಷರ 
ಪಾದದ ಮಧ್ಯೆ ಗಣದ ಮೊದಲನೆ ಅಕ್ಷರವಾಗಿ ಪುನರಾವರ್ತನೆಗೊಳ್ಳುತ್ತದೆ. ತಮಿಳಲ್ಲಿ 
ಇದನ್ನು ಮೋನ್ಸೆ ಎಂದು ಕರೆಯುತ್ತಾರೆ. ಪಾದದ ಮೊದಲ ಅಕ್ಷರ ಲಘುವಾಗಿದ್ದರೆ 
ಉಳಿದ ಪಾದಗಳ ಮೊದಲ ಅಕ್ಷರಗಳೂ ಲಘುವಾಗಿರಬೇಕು ಗುರುವಾಗಿದ್ದರೆ ಅವೂ 
ಗುರುವಾಗಿರಬೇಕು. ನಮ್ಮ ವಚನಕಾರರಲ್ಲಿ ಅತ್ಯಂತ ಪ್ರಾಚೀನನಾದ ದೇವರ ದಾಸಿ 
ಮಯ್ಯನ ವಚನಗಳಲ್ಲಿ ಇಷ್ಟು ನಿಯಮಗಳ ಅನುಸರಣೆ ಕಂಡುಬರುವುದಿಲ್ಲ. ಅವನ 
ವಚನಗಳಲ್ಲಿ ಎಲ್ಲೋ ಕೆಲವನ್ನು ಮಾತ್ರ ನಾಲ್ಕು ಸಾಲಿನ ಪದ್ಯವಾಗಿ ವಿಂಗಡಿಸಲು 
ಸಾಧ್ಯವಾಗಬಹುದು. ದ್ವಿತೀಯ ಪ್ರಾಸವಿದ್ದರೂ, ತಮಿಳಿನ " ಮೋನ್ಸೈ' ಕಂಡು 
ಬರುವುದಿಲ್ಲ. ಯಾನ ವಚನಕ್ಕೂ ರಾಗನಿರ್ದೇಶನಿಲ್ಲ. ಅಕ್ಕಮಹಾದೇವಿಯ ಒಂದೇ 
ಒಂದು ವಚನ ರಾಗ ನಿರ್ದೇಶನದೊಡನೆ ದೊರಕುತ್ತದೆ.!3 ಇನ್ನಾವ ವಚನವೂ ಈ 
ರೀತಿ ರಾಗಸಹಿತವಾಗಿ ದೊರಕಿರುವುದು ಕಂಡುಬಂದಿಲ್ಲ. ತಮಿಳಿನ ತೇವಾರಂ ಸ್ತೋತ್ರ 
ಗೀತಗಳನ್ನು ಹೋಲುವ ಯಾವುದಾದರೂ ರಚನೆ ಇದ್ದರೆ ಅದು ವಚನ ಸಾಹಿತ್ಯವಲ್ಲ, 
ಬಸವ ಚನ್ನಬಸವ, ಸಿದ್ಧರಾಮ ಮುಂತಾದವರು ಹಾಡಿದರು ಎಂದು ರಾಗನಿರ್ದೇಶನ 
ದೊಂದಿಗೆ ಅವರವರ ಅಂಕಿತಗಳೊಂದಿಗೆ ಶೂನ್ಯ ಸಂಪಾದನೆಯಲ್ಲಿ ಸಿಗುವ "ಪದ? 
ಗಳು. (ಇದರ ವಿವರಣೆಗೆ ಮುಂದೆ ನೋಡಿ.) ಹೀಗೆ ವಚನಸಾಹಿತ್ಯಕ್ಕೂ ಶೈವಸ್ತೋತ್ರ 
ಸಾಹಿತ್ಯಕ್ಟೂ ರೀತಿಯಲ್ಲಿ ಅಂತಹ ಸಂಬಂಧವೇನೂ ಇದ್ದಂತೆ ಕಾಣದು. ಇನ್ನು 
ವಚನ ಸಾಹಿತ್ಯದ ಮೂಲವನ್ನು ಸಂಸ್ಕೃತದ " ಛಂದೋಗಂಧಿ' ಎಂಬ ಪ್ರಕಾರದಲ್ಲಿ 
ಹುಡುಕುವುದು ಎಷ್ಟರಮಟ್ಟಿಗೆ ಸಫಲವೋ ತಿಳಿಯದು. ವಚನ ರಚನೆಗೆ ಮೂಲ 


11. ನಡಿಯ ವಿಚಾರವನ್ನು ತಿಳಿಯೆಬಯಸುವವರು ಡಾ| ಎ. ಆರ್‌. ಕೃಷ್ಣಶಾಸ್ತ್ರಿಗಳ 
ವರು ಸಂಪಾದಿಸಿರುವ ಕವಿಜಿಹ್ವಾಬಂಧನದ ಮುನ್ನುಡಿಯನ್ನು ನೋಡಬಹುದು. ತೆಲುಗು 
ಛಂದೋಗ್ರಂಥಗಳಾದ ಕನಿಜನಾಶ್ರಯಮು ಮತ್ತು ಅಪ್ಪಕವೀಯಮುಗಳಲ್ಲಿ ವಡಿಯ ಪಿಸ್ತಾರ 
ವಾದ ಪ್ರಸ್ತಾ ಪನಿದೆ, 


12, ಕಾನ್ಯ ಸಖಾಕ್ತೆ, ಪು. 126-127. 


೨೦ ಸಂಶೋಧನ ತರಂಗ 


ನನ್ನು ಮಾದರಿಯನ್ನು ಅನ್ಯ ಭಾಷಾ ಸಾಹಿತ್ಯಗಳಲ್ಲಿ ಹುಡುಕುವುದಕ್ಕಿಂತ ನಮ್ಮ 
ಕನ್ನಡದಲ್ಲೇ ಹುಡುಕುವುದು ಹೆಚ್ಚು ಸೂಕ್ತ, ಫಲಕಾರಿ. ಅಲ್ಲದೆ ವಚನಕಾರರ ಪ್ರಧಾನ 
ಉದ್ದೇಶ ಅನ್ಯಭಾಷೆಗಳ ಮಾದರಿಯಲ್ಲಿ ಕನ್ನಡದಲ್ಲಿ ಸಾಹಿತ್ಯ ರಚನೆಮಾಡಿ ಕನ್ನಡ 
ಸಾಹಿತ್ಯವನ್ನು ಪುಸ್ಸಿಗೊಳಿಸುವುದಾಗಿರಲಿಲ್ಲ. ಸಾಹಿತ್ಯ ಸೃಷ್ಟಿಗೆಂದೇ ಹೊರೆಡುವವರು 
ನೂತನತೆಗಾಗಿ ಅನ್ಯಭಾಷೆಯ ಶೈಲಿಯನ್ನು ಹೊಸದಾಗಿ ತಮ್ಮ ಭಾಷೆಯಲ್ಲಿ ತರಲು 
ಪ್ರಯತ್ನ ಪಡಬಹುದು. ವಚನಕಾರರ ಸದ್ಯದ ಉದ್ದೇಶ ಜನಸಾಮಾನ್ಯರಿಗೆ ತಿಳಿಯು 
ವಂತೆ ಅವರ ಭಾಷೆಯಲ್ಲಿ, ಸಾಧ್ಯವಾದರೆ ಅವರೆ ಶೈಲಿಗೆ ಸಮಾಪವಾದ ಶೈಲಿಯಲ್ಲಿ, 
ಅವರಿಗೆ ಪ್ರಿಯವಾಗುವಂತೆ ಗಹನವಾದ ವಿಚಾರಗಳನ್ನು ಹೇಳುವುದಾಗಿತ್ತು. 

ವಚನ ಸಾಹಿತ್ಯ ಹುಟ್ಟಿದ್ದೇ ಧರ್ಮ ಪ್ರಸಾರಕ್ಕಾಗಿ. ಧರ್ಮ ಪ್ರಸಾರಕರು 
ಸಾಮಾನ್ಯ ಜನತೆಯ ಮಧ್ಯೆ ಧರ್ಮಪ್ರಸಾರ ಮತ್ತು ಬೋಧನೆಗಳನ್ನು ಮಾಡ 
ಬೇಕಾದಾಗ ಅವರಿಗೆ ಅರ್ಥವಾಗುವ ಮತ್ತು ಮೆಚ್ಚೆಗೆಯಾಗುವ ಭಾಷೆ ಮತ್ತು 
ರೀತಿಗಳನ್ನು ಆಶ್ರಯಿಸುವುದು ಅತ್ಯಂತ ಸಹಜ. ಇತಿಹಾಸವೂ ಇದಕ್ಕೆ ಪುಷ್ಟಿ 
ಕೊಡುತ್ತದೆ. ವಚನಕಾರರೂ ಅದೇ ಕೆಲಸವನ್ನು ಮಾಡಿದರು.  “ ದೇವವಾಣಿಗೆ 
ಜನವಾಣಿಯಾಗುವುದು ಅಸಾಧ್ಯವಾದಾಗ ಜನವಾಣಿಯನ್ನೇ.. ದೇವವಾಣಿಯ 
ಮಟ್ಟ ಕ್ಕೇರಿಸಿದ ಪವಾಡ ವೀರಶೈವ ವಚನಕಾರರದು. 1 ಜನಸಾಮಾನ್ಯಕ್ಕೆ ಅತಿ 
ಪರಿಚಿತವಾಗಿದ್ದ ಸರಳಭಾಷೆಯನ್ನು ವಚನಕಾರರು ಬಳಸಿಕೊಂಡಂತೆ ಅವರಿಗೆ 
ಪರಿಚಿತವಾಗಿದ್ದ ಮತ್ತು ಅವರಲ್ಲಿ ಜೀವಂತವಾಗಿದ್ದ ರೀತಿಯನ್ನೂ ಬಳಸಿಕೊಂ 
ಡರು. ವಚನ ಸಾಹಿತ್ಯದ ಮೂಲವನ್ನು ಕಾಣಬಯಸುವವರು ಸಾಮಾನ್ಯ ಜನ 
ತೆಗೇ ಹೋಗಬೇಕು. 

ವಚನ ಸಾಹಿತ್ಯ ವಹಿಥಿ * ಕಣ್ಣಿ ಗೆ ಕಾಣುವನಿತು ಹೆಸರು ಹೊಂದುವನಿತು 
ವಿಶಾಲವಾದುದು ಬಸವಣ್ಣ ನವರ ಕಾಲದಲ್ಲಿಯೇ, ಅವರ ಕೈವಾಡದ ಫಲವಾಗಿಯೇ? 
ಎಂಬ ಮಾತು ನಿಜವಾದರೂ “ ಬಸವಣ್ಣ ನವರು, ಅಲ್ಲಮಪ್ರಭು, ಚನ್ನಬಸವೇಶ್ವರ- 
ಇವರ ವಚನಗಳಲ್ಲಿ ದೊರೆಯುವ ಎಲ್ಲ ಲಕ್ಷಣಗಳಿಗೂ ಮೂಲಸ್ಥಾನ ದೇವರದಾಸಿ 
ಮಯ್ಯ? ಎಂಬ ಮಾತೂ ನಿಜ. ಬಸವಣ್ಣ ನನರ ಕಾಲ ಸು. ೧೧೬೦ ಎಂದಿಟ್ಟು 
ಕೊಂಡರೆ ಅವರಿಗಿಂತ ಹೆಚ್ಚು ಕಡಿಮೆ ನೂರಿಪ್ಪತ್ತು ವರ್ಷಗಳಷ್ಟು ಹಿಂದಿನವನು ದೇವರೆ 


13. ಶಿ. ಶಿ. ಬಸನನಾಳ: ಶ್ರೀ ಬಸನಣ್ಣನನರ ಷಟ್ಸ್ಟಿಲದ ವಚನಗಳು, ಹೀಶಿಕ್ಕೆ 
ಪು. 11. 

14. ಎಂ. ಅರ್‌. ಶ್ರೀನಿವಾಸಮೂರ್ತಿ: ನಚನಧರ್ಮಸಾರೆ, ಪು. ೨೨೩. ಶ್ರೀ 
ಜ. ಚ. ನಿ. ಅನರು 4 ಸೂತ್ರಪ್ರಾಯವಾದ ದಾಸಿಮಯ್ಯನ ನಚನಗಳಿಗೆ ಬಸವಣ್ಣನವರ 
ವಚನ ಭಾಸ್ಯದಂತಿದೆ” ಎಂದು ಹೇಳಿ ದಾಸಿಮಯ್ಯನ ಪ್ರಭಾವ ಬಸವಣ್ಣನವರ ಮೇಲೆ 
ಆಗಿರುವುದಕ್ಕೆ ಅನೇಕ ನಿದರ್ಶನಗಳನ್ನು ಕೊಟ್ಟಿದ್ದಾರೆ ದೇವರೆ ದಾಸಿಮಾರ್ಯ' ಪ್ರಶಸ್ತಿ, 
ಪು. ೧೪೦-೧೪೫, 


ನಚನ ಸಾಹಿತ್ಯದ ಉಗನು ೨&ಿ 


ದಾಸಿಮಯ್ಯ. ಬಸವಣ್ಣ ನವರು ತಮ್ಮ ವಚನಗಳಲ್ಲಿ " ಆದ್ಯರವಚನ 4 ಗಳನ್ನು 
ಕೊಂಡಾಡಿರುವುದಲ್ಲದೆ ಅನೇಕ ಕಡೆ ದೇವರ ದಾಸಿಮಯ್ಯನನ್ನು ಸ್ತುತಿಸಿದ್ದಾರೆ. 
(ಬಸವಣ್ಣ ನವರ ಷಟ್ಟಲದ ವಚನಗಳು, ಪು. ೩೮, ೮೦, ೮೧, ೧೧೨, ೧೯೯.) 
ಬಸವಣ್ಣ ನವರ ಸಮಕಾಲೀನನಾದ ಅಂಬಿಗರ ಚೌಡಯ್ಯ ದೇವರ ದಾಸಿಮಯ್ಯನ 
ಇಡೀ ವಚನವೊಂದನ್ನು ತನ್ನ ವಚನದಲ್ಲಿ ಬಳಸಿಕೊಂಡಿದ್ದಾನೆ“ ಶುಕ್ಷ ಶೋಣಿತ 
ನಿಂಡೈಕ್ಯನ ಚಿತ್ರವಾಯು ಆಜುದಳದ ಪದ್ಮದಲ್ಲಿಹುದು. ಮೊಲೆ ಮೂಡಿ ಬಂದರೆ 
ಆ ಪಿಂಡವನ್ನು ಹೆಣ್ಣೆಂಬರು, ಗಡ್ಡ ಮಿಸೆಗಳು ಬಂದಡೆ ಆ ಪಿಂಡವನ್ನು 
ಗಂಡೆಂಬರು, ಆ ಇಬ್ಬರ ನಡುವೆ ಸುಟುವ ಆತ್ಮನು ಹೆಣ್ಣೂ ಅಲ್ಲ, ಗಂಡೂ 
ಅಲ್ಲ ನೋಡಾ. ಇವಅಂತುವ ತಿಳಿದು ನೋಡಿಹೆನೆಂದೊಡೆ ಶ್ರುತಿಗಗೋಚರವೆಂ 
ದಾತನಂಬಿಗರ ಚೌಡಯ್ಯ. ?18. ಈ ವಚನದಲ್ಲಿ “ ಮೊಲೆ ಮುಡಿ ಬಂದರೆ 
ಹೆಣ್ಣೆಂಬರು, ಗಡ್ಡ ಮಾಸೆ ಬಂದರೆ ಗಂಡೆಂಬರು. ನಡುವೆ ಸುಳಿವ ಆತ್ಮನು ಗಂಡೂ 
ಅಲ್ಲ ಹೆಣ್ಣೂ ಅಲ್ಲ ಕಾಣಾ ರಾಮನಾಥಾ? ಎಂಬ ದಾಸಿಮಯ್ಯನ ವಚನ 
ಒಂದೆರಡು ವ್ಯತ್ಯಾಸಗಳೊಂದಿಗೆ ಅಡಗಿರುವುದನ್ನು ಕಾಣಬಹುದು. ( ಮುಂದಿನ 
ವಚನಕಾರರ ಮೇಲೆ ಆದ ದಾಸಿಮಯ್ಯನ ತುಂಬು ಪ್ರಭಾವಕ್ಕೆ ಇದು ಒಂದು 
ಉತ್ತಮ ನಿದರ್ಶನ.) ದೇವರ ದಾಸಿಮಯ್ಯ ಕ್ರಿ. ಶ. ೧೦೧೮ ರಿಂದ ೧೦೪೨ 
ರವರೆಗೆ ಆಳಿದ ಚಾಳುಕ್ಯ ಜಯಸಿಂಹನ ಪತ್ನಿ ಸುಗ್ಗಲೆಗೆ ಧರ್ಮದೀಕ್ಷೆಯನ್ನು 
ಕೊಟ್ಟಂತೆ ವೀರಶೈವ ಪುರಾಣಗಳು (" ದೇಸಿಂಗ' ಎಂದು ಆ ರಾಜನನ್ನು ಹೆಸ 
ರಿಸಿವೆ) ಹೇಳುತ್ತವೆ. ಕನಿಚರಿತೆಕಾರರು ದಾಸಿಮಯ್ಯನಿಗೆ ಸು. ೧೦೪೨ ಎಂದು 
ಕಾಲವನ್ನು ಹೇಳಿದ್ದಾರೆ. ರಾಷ್ಟ್ರಕವಿ ಗೋವಿಂದಪೈ ಅವರು ಅವನ ಕಾಲವಿಚಾರ 
ವಾಗಿ ಒಂದು ಲೇಖನವನ್ನು ಬರೆದು ಆತನು ಕ್ರಿ. ಶ. ಸು. ೯೮೦ರಲ್ಲಿ ಹುಟ್ಟಿ 
ಕ್ರಿ.ಶ. ಸು. ೧೦೪೦ ರಲ್ಲಿ ಶಿವೈಕ್ಯನಾಗಿರಬಹುದು ” ಎಂದು ತೀರ್ಮಾನಿಸಿದ್ದಾರೆ.3? 

ನಮಗೆ ಈಗ ದೊರಕಿರುವ ವಚನಗಳಲ್ಲಿ ಅತ್ಯಂತ ಪ್ರಾಚೀನನೆಂದರೆ ಈ ದಾಸಿ 
ಮಾರ್ಯನ ವಚನಗಳು. ಅವನಿಗಿಂತ ಹಿಂದೆ ವಚನಸಾಹಿತ್ಯ ಇದ್ದಿರಬಹುದಾದರೂ 
ವಚನಗಳ ಅತ್ಯಂತ ಪ್ರಾಚೀನ ಸ್ವರೂಪವನ್ನು ಕಾಣಬಯಸುವವರು ಇವನ ವಚನ 


15. ಆರ್‌. ನರಸಿಂಹಾಚಾರ್‌: ಕರ್ಣಾಟಕ ಕನಿಚರಿತೆ_೧, ಪು. ೧೯೧. 


16. ಫ. ಗು. ಹಳಕಟ್ಟಿ; ದೇನರ ದಾಸಿಮಯ್ಯನ ನಚನಗಳು, ಪು, ೬೮. * ದೇನರ 
ದಾಸಿಮಾರ್ಯ ಪ್ರಶಸ್ತಿ” ಎಂಬ ಗ್ರಂಥದಲ್ಲಿ ದಾಸಿಮಯ್ಯನ ವಚನಗಳನ್ನು ತಸ್ಪಿರುವಕಡೆ 
ತಿದ್ದಿ ಪ್ರಕಟಸಿರುವುದಾಗಿ ಹೇಳಿಕೊಂಡಿದ್ದಾರೆ. ಹೀಗೆ ತಿದ್ದಲು ಬೇರೆ ಪ್ರತಿಗಳನ್ನು ಬಳಸಿ 
ಕೊಂಡಂತೆ ತೋರುವುದಿಲ್ಲ, ಅಶುದ್ಧವಾಗಿದ್ದರೂ ರಾ. ಬ. ಹಳಕಟ್ಟಿಯನರ ಸಂಸ್ಕರಣ 
ನನ್ನೇ ಈ ಲೇಖನದಲ್ಲಿ ಬಳಸಿಕೊಂಡಿದೆ. 


17, ದೇನರ ದಾಸಿಮಾರ್ಯ ಪ್ರಶಸ್ತಿ, ಪು. ೧೯೧, 


೨೨ ಸಂಶೋಧನ ತರಂಗ 


ಗಳಿಗೇ ಮರೆಹೊಗಬೇಕು. ಬಸವಣ್ಣ, ಅಲ್ಲಮ ಮುಂತಾದ ವಚನಕಾರರ ವಚನ 
ಗಳೇನಿದ್ದರೂ ದಾಸಿಮಯ್ಯನ ವಚನಗಳ ಬೆಳವಣಿಗೆಗಳು ;1 ಅವು ಪ್ರಾಚೀನ ವಚನ 
ಸಾಹಿತ್ಯದ ಲಕ್ಷಣಗಳನ್ನು ಅವಶೇಷರೂಪದಲ್ಲಿ ಅಥವಾ ಪಳೆಯುಳಿಕೆಗಳ ರೂಪದಲ್ಲಿ 
ಉಳಿಸಿಕೊಂಡಿರಬಹುದು ಅಷ್ಟೇ. 
ದೇವರ ದಾಸಿಮಯ್ಯನ ವಚನಗಳಲ್ಲಿ ನಿಚಾರನಿದೆ ಕಾಂತಿಯಿದೆ, ಹೆರಿತವಾದ 
ಶಕ್ತಿಯಿದೆ, ಕಾವ್ಯವಿದ್ಕೆ ಕಾವ್ಯದ ಲಯನಿದೆ. ನಮಗೆ ಪ್ರಸಕ್ತವಾದದ್ದು ಕೊನೆ 
ಯದು. ಈ ಲಯ ಹುಡುಕಿದರೆ ಮಾತ್ರ ಸಿಕ್ಕುವಂತಹ ಸ್ಥಿತಿಯಲ್ಲಲ್ಲ, ಅಷ್ಟೊಂದು 
ಎಚ್ಚರಿಕೆಯಿಂದ ಓದದವನಿಗೂ ಕೂಡ ಅದು ಥಟ್ಟನೆ ಗೊತ್ತಾಗಬಲ್ಲುದು. ಅಷ್ಟೇ 
ಅಲ್ಲ, ಕೆಲವು ವಚನಗಳು ಪದ್ಯಗಳೋ ಏನೋ ಎಂಬ ಭ್ರಾಂತಿಯನ್ನು ಬರಿಸಬಲ್ಲುವು. 
ಕೆಲವು ಉದಾಹರಣೆಗಳು--- 
ಕೆಲವು ವಚನಗಳನ್ನು ನಾಲ್ಕು ಸಾಲಿನ ಪದ್ಯಗಳಾಗಿ ವಿಂಗಡಿಸಬಹುದು, 

ಪ್ರಾಸದ ಸಹಾಯದಿಂದ. | 

ಮಣಿಗಳ ಸೂತ್ರದಂತೆ ತ್ರಿನಯನ ನೀನಿಸ್ಪೆಯೆಯ್ಕಾ 

ಎಣಿಸುವಡೆ ತನುಭಿನ್ನ ಅತ್ಮನೊಬ್ಬನೇ 

ಅಣುರೇಣು ಮಧ್ಯದಲ್ಲಿ ಗುಣಭರಿತ ನೀನೆಂದು 

ಮಣಿನುತಿಸೈೆನಯ್ಯ ರಾಮನಾಥಾ ॥ (ವಚನ. ೩] 

ಪರನಧುನ ನೆರೆಯದೆ ಪರಧನನ ತುಡುಕದೆ 

ಪರದೈನದಿಚ್ಛೆ ನಡೆಯದೆ ಗುರುಲಿಂಗ ಜಂಗಮಕ್ಕೆ 

ನರದಾಸನಾದಾತನೆ ಧರೆ ಮೂರಕ್ಕೆ 

ಗುರುವಾಗಿಪ್ಪನೈ ರಾಮನಾಥಾ ॥ [೬೧] 
ಮೇಲಿನ ವಚನಗಳು ಮಾತ್ರಾಗಣದ ವಿವಕ್ಷೆಗಾಗಲಿ ಅಂಶಗಣದ ವಿವಕ್ಷೆಗಾಗಲಿ 
ಸಿಗುವುದಿಲ್ಲ. ಕೆಲವು ವಚನಗಳನ್ನು ಮೂರು ಸಾಲಿನ ಪದ್ಯಗಳಾಗಿ ವಿಂಗಡಿಸಬಹುದು- 

ನಾನೊಂದು ಸುರಿಗೆಯನೇನೆಂದು ಹಿಡಿನೆನು | 

ಏನಕಿತ್ತೇನನಿರಿವೆನು ಜಗವೆಲ್ಲ 

ನೀನಾಗಿಸ್ರೆ ಕಾಣಾ ರಾಮನಾಥಾ | [೪೪] 
ಇಲ್ಲಿಯೇನೋ ಅಂಶಗಣ ಘಟತ ತ್ರಿಪದಿಯೊಂದರ ಲಕ್ಷಣಗಳಿವೆ. ೯ ಮತ್ತು ೧೧ನೆಯ 
ಗಣಗಳು ವಿಷ್ಣು ಬದಲು ರುದ್ರ ಆಗಿವೆ. ಇಷ್ಟು ಸಲಕ್ಷಣವಾದ ವಚನಗಳು ತುಂಬಾ 
ಕಡಿಮೆ. 


18, ಶೂನ್ಯ ಸಂಪಾದನೆಕಾರನು ದಾಸಿಮಯ್ಯನನ್ನು ಬಸನ್ಯ ಅಲ್ಲಮ ಮುಂತಾದವರ 
ಸಮಕಾಲೀನನೆಂದು ಭಾನಿಸಿದ್ದಾನೆ. ಬಸವ, ಅಲ್ಲಮ್ಮ ಸಿದ್ಧರಾಮ ಮುಂತಾದವರಿದ್ದ ಗೋಸ್ಕಿ 
ಯಲ್ಲಿ ಇನನೂ ಒಂದು ನಚನವನ್ನು ನುಡಿದಂತೆ ನಿರೂಪಿತವಾಗಿದೆ. ನೋಡಿ. ಶ್ರೀಭೂಸನೂರ 
ಮಠ ಅವರು ಸಂಪಾದಿಸಿರುನ ಶೂನ್ಯ ಸಂಪಾದನೆ, ಪು. ೨೧೫, ತ 


ವಚನ ಸಾಹಿತ್ಯದ ಉಗಮ ೨ 


ಜ್ವರನಿಡಿದ ಬಾಯಿಗೆ ನೊರ್ರೆನಾಲು ಒಲಿವುದೆ 
ನರಕದಲ್ಲಿ ಬೀಳುವ ಮನುಜರಿಗೆ ಶಿವಭಕ್ತಿ ಎಂಬುದು 
ಕರಗಹಿ ಕಾಣಾ ರಾಮನಾಥಾ! [೨೬] 


ಇಲ್ಲಿ ನಾಲ್ಕು ಕಡೆ ನಿಷ್ಣು ನಿನ ಬದಲು ರುದ್ರ ಬಂದಿರುನುದಲ್ಲದೆ೫ ಎರಡನೆಯ ಪಾದ 
ದಲ್ಲಿ "ಎಂಬುದು' ಎಂಬ ಪದ ಹೆಚ್ಚಾಗಿ ಬಂದದ್ದರಿಂದ ಸದ್ಯದ ಪದ್ಯತ್ವ ಸ್ವಲ್ಪ 
ಕುಂದಿರುವುದನ್ನು ಗಮನಿಸಬಹುದು. 

ಈಶನ ಶರಣರು ವೇಶಿಯ ಹೋದರೆ 

ಮೀಸಲೋಗರನ ಹೊರಗಿರಿಸಿದಡೆ ಹಂದಿ 

ಮೂಸಿ ನೋಡಿದಂತೆ ಕಾಣಾ ರಾಮನಾಥಾ | [೬೩4] 
ಇಲ್ಲಿ ಎರಡನೆಯ ಪಾದದಲ್ಲಿ ಮೂರನೆಯ ಗಣ ರುದ್ರವಾಗಿದೆ, ವಿಷ್ಣುವಿನ ಬದಲು. 
ಮೂರನೆಯ ಪಾದದಲ್ಲಿ ಹೆಚ್ಚು ಅಕ್ಷರಗಳನ್ನು ತಂದದ್ದರ ಪರಿಣಾಮವಾಗಿ ಅಂಶಗಣ 
ಘಟತ ತ್ರಿಸದಿಯಾಗಬಹುದಾಗಿದ್ದ ಸದ್ಯ ವಚನವಾಗಿ ಮಾರ್ಪಟ್ಟಿದೆ. ದಾಸಿಮಯ್ಯ 
ಬೇಕೆಂದೇ ಈ ಮಾರ್ಪಾಟನ್ನು ಮಾಡಿಕೊಂಡ ಎಂದು ಹೇಳುವುದಕ್ಕಿಂತ, ಅವನಿಗಿಂತ 
ಹಿಂದಿನ ವಚನಗಳು ತ್ರಿಸದಿಗಳಿಗೆ ಸಮಿಾಪವಾಗಿದ್ದು- -ಕೆಲವು ವೇಳೆ ತ್ರಿಸದಿಗಳೇ 
ಆಗಿದ್ದು, ಅವು ಪರಿವರ್ತನೆಯನ್ನು ಹೊಂದಿ ದಾಸಿಮಯ್ಯನ ಕಾಲಕ್ಕೆ ತ್ರಿಪದಿಯ ಕೆಲವು 
ಲಕ್ಷಣಗಳನ್ನು ಅದರ ಲಯವನ್ನು ಉಳಿಸಿಕೊಂಡು " ವಚನ' ಗಳೆನ್ಸಿಸಿಕೊಂಡುನು 
ಎಂದು ಹೇಳುವುದು ಹೆಚ್ಚು ಸಮರ್ಸಕನೆಂದು ಕಾಣುತ್ತದೆ. ಅವನ ವಚನಗಳು ಪದ್ಯ 
ಗಳಂತೂ ಅಲ್ಲ. ಪದ್ಯಗಳಂತೆ ಕಂಡುಬರುವ ವಚನಗಳು ಸರಿಯಾಗಿ ಗಣವಿಭಾಗ 
ವಾಗುವುದಿಲ್ಲ. ಕೆಲವು ವಚನಗಳು ಹದಿನೆಂಟು ಅಚ್ಚಿನ ಸಾಲುಗಳಷ್ಟು ದೀರ್ಫಿವಾಗಿ 
ದ್ದರೆ ಇನ್ನು ಕೆಲವು ಒಂದೂವರೆ ಸಾಲಿನಷ್ಟು ಚಿಕ್ಕ ವಚನಗಳು. ಆದ್ದರಿಂದ ಇವು 
ನಿಜವಾಗಿಯೂ " ವಚನ 'ಗಳೇ. 

ಇನ್ನು ಬಹುಪಾಲು ವಚನಗಳಲ್ಲಿ ಮೊದಲ ಪಾದದಲ್ಲಿ ಒಳಪ್ರಾಸ್ಕ ಮೊದ 

ಲೆರಡು ಪಾದಗಳಲ್ಲಿ ದ್ವಿತೀಯ ಪ್ರಾಸನಿದ್ದು ಆರಂಭದಲ್ಲಿ ತ್ರಿಪದಿಯ ಲಯನ್ಭಳ್ಳವು 
ಬೇಕಾದಷ್ಟಿವೆ. 

ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ಒಲ್ಲೆ 


ಹಿರಿದಪ್ಪ ರಾಜ್ಯವನಿತ್ತಡೆ ಬಲ್ಲೆ............. | [೧] 
ಧರಣಿಯ ಪಸರಿಸಿ ಉರ್ರಗನನಡಿಯಿಟ್ಟು 
ಶರ್ರಧಿ ಏಳಕ್ಕೆ ಎರೆದನು................ | [+] 


19. ನಾಗನರ್ನು ಹೇಳುನ ಚಿತ್ರಾ ಮತ್ತು ಚಿತ್ರಲತಿಕೆ ಎಂಬ ತ್ರಿಪದಿಯ ಪ್ರಭೇದಗಳಿಗೆ 
ಲಕ್ಷಗಳು ಬೇರೆಡೆ ಸ್ವಲ್ಪನುಟ್ಟಿಗೆ ದೊರಕುತ್ತವೆ. ತ್ರಿಪದಿಯ ಮೊದಲ ಮತ್ತು ಕೊನೆಯ 
ಗಣಸ್ಥಾನಗಳಲ್ಲಿ ವಿಷ್ಣು ಬದಲು ರುದ್ರನನ್ನು ತರುವ ಸಂಪ್ರದಾಯದ ಸೂಚನೆ ದಾಸಿನುಯ್ಯನ 
ನಚನಗಳಲ್ಲಿ ದೊರಕುತ್ತದೆ. 


೨೪ ಸಂಶೋಧನ ತರೆಂಗೆ 


ಅಡಗನೊಳಗಣ ಹಾಲು ಅಡಗಿಪ್ಪ ಭೇದನನು 

ಬೆಡಗಪ್ಪ ತುಪ್ಪದ............. | [೮] 

ಹೆನಿನೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಡೆ 

ನಿಷನೇರಿತ್ತಯ್ಯ............. | ೨೫] 

ಹೊಲ್ರಬನರಿಯಡ ಗುರುವು ಸುಲಭನಲ್ಲದ ಶಿಷ್ಯ 

ಕೆಲಬಲನ ನೋಡಿ ವಿಚಾರಿಸಿ................ ॥ [೧೯] 
ಹೀಗೆಯೇ ಅನೇಕ ನಿದರ್ಶನಗಳನ್ನು ಬೆಳೆಸಬಹುದು. ತ್ರಿಸದಿಯ ಲಯ ಈ 
ವಚನಕಾರನ ಮನಸ್ಸನ್ನು ತುಂಬಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. 

ಮೇಲೆ ಉದಾಹರಿಸಿರುವ ನಿದರ್ಶನಗಳಲ್ಲೆಲ್ಲ ಅಂಶಲಯವೋ ಅಥವಾ 
ಮಾತ್ರಾಲಯವೋ-ಅಂತೂ ಒಂದು ಲಯದ ಪ್ರತೀತಿ ನಮಗುಂಬಾಗುತ್ತದೆ. ಎಲ್ಲ 
ಕ್ಕಿಂತ ಹೆಚ್ಚಾಗಿ ಕನ್ನಡಕ್ಕೆ " ಅತಿಶಯ ' ವಾದ ದ್ವಿತೀಯ ಪ್ರಾಸ ಮತ್ತು 
ಒಳಪ್ರಾಸಗಳನ್ನು ಕಾಣಬಹುದು. ತ್ರಿಪದಿಯ ಅಥವಾ " ಒಂದು ರೀತಿಯ 
ಚತುಪ್ಪದಿಯ ಲಕ್ಷಣಗಳನ್ನು ಈತನ ವಚನಗಳು ಗರ್ಭೀಕರಿಸಿಕೊಂಡಿವೆ. ಇವೇ 
ಮುಂತಾದ ಕಾರಣಗಳಿಂದ ವಚನಸಾಹಿತ್ಯವು ಸಂಸ್ಕೃತದ " ಛಂದೋಗಂಧಿ ' 
ರಚನೆಯಿಂದ ಪ್ರಜೋದನೆ ಪಡೆಯಿತು ಎನ್ನುವುದಕ್ಕಿಂತ, ತಮಿಳಿನ ಸ್ತೋತ್ರಗೀತ 
ಗಳನ್ನು ಮಾದರಿಯಾಗಿಟ್ಟುಕೊಂಡು ಉದಯವಾಯ್ಕು ಎನ್ನುವುದಕ್ಕಿಂತ, ಅದು 
ಕನ್ನಡದ ದೇಶೀಯವಾದ ಪದ್ಯಜಾತಿಯಿಂದಲೇ ಮೂಡಿಬಂದಿತು ಎಂಬುದು ಹೆಚ್ಚು 
ಸಕಾರಣವಾದುದು. 
ಈಗ ದಾಸಿಮಯ್ಯನ ವಚನಗಳನ್ನು ಬಿಟ್ಟು ನಮ್ಮ ಛಂದಸ್ಸಿನ ಕಡೆ ಸ್ವಲ್ಪ 

ಹೊರಳೋಣ. ದಾಸಿಮಯ್ಯನ ಕಾಲಕ್ಕೆ ಕಾವ್ಯಗಳಲ್ಲಿ ಶಾಸನಗಳಲ್ಲಿ ಬಳಕೆಯಲ್ಲಿದ್ದ 
ಕನ್ನಡ ಮಟ್ಟುಗಳೆಂದರೆ ತ್ರಿಸದಿ, ಷಟ್ಟದಿ ಮತ್ತು ನಿರಿಯಕ್ಸರಗಳು. ಇವುಗಳ 
ಜೊತೆಯಲ್ಲಿ ನಾಗವರ್ಮನು ಮದನವತಿ, ಚೌಪದಿ ಗೀತಿಕೆ ಏಳ್ಕೆ ಉತ್ಸಾಹ, 
ಅಕ್ಕೃರಿಕೆ ಮತ್ತು ಛಂದೋವತಂಸಗಳ ಲಕ್ಷಣಗಳನ್ನು ಹೇಳುತ್ತಾನೆ; ಆದರೆ 
ಇವುಗಳಿಗೆ ಲಕ್ಷ್ಯ ಸದ್ಯಗಳು ಅಂಶದ ಲಯವು ಮಾತ್ರಾಲಯವಾಗಿ ತಿರುಗುವುದಕ್ಕೆ 
ಮುನ್ನ-ಎಂದರೆ ಸುಮಾರು ಹನ್ನೆರಡನೆ ಶತಮಾನಕ್ಕೆ ಮುನ್ನ ದೊರೆಯುವುದಿಲ್ಲ. 
ಕೆಲವಕ್ಕೆ ಮುಂದೆಯೂ ದೊರೆಯುವುದಿಲ್ಲ. ನಿರಿಯಕ್ಕರವನ್ನು ನಮ್ಮ ಈ ಸಮಾ 
ರೋಚನೆಯಲ್ಲಿ ಬಿಟ್ಟುಬಿಡಬಹುದು. ಅದು ಎಂದೂ ಜನಪ್ರಿಯವಾಗಿದ್ದಿಲ್ಲ ಅದ 
ರಲ್ಲಿ ಸ್ವತಂತ್ರ ಕೃತಿಗಳೂ ಹುಟ್ಟಲಿಲ್ಲ. ಹನ್ನೊಂದನೆಯ ಶತಮಾನದ ಹೊತ್ತಿಗೆ ಸಟ್ಟ 


20... ದಾಸಿಮಯ್ಯನ ವಚನಗಳಲ್ಲಿ ನೂರಕ್ಕೆ ೫೮ ರಷ್ಟು ನಚನಗಳಲ್ಲಿ ತ್ರಿಪದಿಯ 
ನೊದಲೆರಡು ಪಾದಗಳ ಲಯವಿದೆ. | 

21. ಕವಿರಾಜ ಮಾರ್ಗದಲ್ಲಿ ಮತ್ತು ಕಾವ್ಯಾನಲೋಕನದಲ್ಲಿ " ಗೀತಿಕೆ ಗಳು ದೊರೆ 
ತರೂ ನಾಗನರ್ನುನ ಲಕ್ಷಣಗಳಿಗೆ ಪೂರ್ಣ ಅನುಸಾರಿಯಾಗಿಲ್ಲ, 


ವಚನ ಸಾಹಿತ್ಯದ ಉಗನು ತಿಳಿ 


ದಿಗೆ ದೊರಕುವ ಲಕ್ಷ್ಯ ಸದ್ಯಗಳು ಬೆರಳ ಮೇಲೆಣಿಸುವಷ್ಟು- ನಾಲ್ಕು ಅಥವಾ ಐದು. 
ಪ್ರಾಚೀನ ಷಟ್ಟಿದಿಯ ಎಲ್ಲ ಲಕ್ಷಣಗಳನ್ನೂ ಒಳಗೊಂಡಿದ್ದು ಯಾವ ಸಂದೇಹಕ್ಕೂ 
ಅವಕಾಶವೀಯದೆ ಪಾಠಾಂತರಗಳ ಕ್ಲೇಶವಿಲ್ಲದೆ ಸಿಗುವ ಪದ್ಯನೆಂದರೆ ಶಾಂತಿನಾಥನ 
" ಸುಕುಮಾರ ಚರಿತೆ' ಯದು.೫ ಷಟ್ಟದಿ ಜನಪ್ರಿ ಯವಾದದ್ದು ರಾಘುವಾಂಕನಿಂದ 
ಈಚೆಗೆ, ಎಂದರೆ ಹದಿಮೂರನೇ ತದ ನಂತರ. ಕನ್ನ ಚ ಛಂದಸ್ಸಿ ನ ಇತಿಹಾಸ 
ದಲ್ಲಿ ಹಿಂಜೆ ಜನಪ್ರಿಯವಾಗಿದ್ದು ಉದ್ದಕ್ಕೂ ಜನಪ್ರಿಯತೆಯನ್ನು ಉಳಿಸಿಕೊಂಡು 
ಬಂದ ಪದ್ಯಜಾತಿಯೆಂದರೆ ತ್ರಿಸದಿಯೊಂದೇ.೫ ನಮ್ಮ ಜಾನಪದ ಗೀತೆಗಳೆಲ್ಲಾ 
ತ್ರಿಪದೀಮಯ.೩ ಅತ್ಯಂತ ಜನಪ್ರಿಯಗಳಾಗಿರುವ ಸರ್ವಜ್ಞ ವಚನಗಳೂ ತ್ರಿಪದಿಗಳೇ. 
(ತ್ರಿಪದಿಗಳನ್ನು ವಚನಗಳೆಂದು ಕರೆದಿರುವುದು ಗಮನಾರ್ಹ. ಮುಪ್ಪಿನ ಷಡಕ್ಷರಿಯ 
ಷಟ್ಟದಿಗಳನ್ನೂ ವಚನಗಳೆಂದು ಕರೆದಿದ್ದಾರೆ.) ಅಷ್ಟೇ ಅಲ್ಲ, ೧೨ನೇ ಶತಮಾನಕ್ಕೆ 
ಮುನ್ನ ನಮಗೆ ಕಾವ್ಯಗಳಲ್ಲಿ ಶಾಸನಗಳಲ್ಲಿ ನೂರಾರು ತ್ರಿಸದಿಗಳು ದೊರಕುತ್ತವೆ. 
(ಅನುಬಂಧವನ್ನು ನೋಡಿ). ಇನ್ನುಳಿದ ದೇಶೀಯವಾದ ಪದ್ಯಜಾತಿಗಳಿಗಿಂತ ತ್ರಿಪದಿ 
ಹೆಚ್ಚು ಸಂಖ್ಯೆಯಲ್ಲಿ ದೊರಕುವುದು ಅದರ ಜನಪ್ರಿಯತೆಯನ್ನು ಸೂಚಿಸುತ್ತದೆ. ಶಾಸನ 
ಕವಿಯೊಬ್ಬ ತಾನು ವೇದವೇದಾಂಗಗಳನ್ನು ಓದದೇ ಇದ್ದರೂ ಶಾಸ್ತ್ರದ ಆದಿ 
ಮಧ್ಯಾ ಂತಗಳನ್ನು ಅರಿಯದಿದ್ದರೂ ತನಗೆ ಕನಿತಾ ಶಕ್ತಿ ಸಹಜವಾಗಿ ಬಂದಿಡೆ ಎಂದು 

ತ್ರಿಷದಿ ಯೊಂದರಲ್ಲಿ ಹೇಳಿಕೊಂಡಿದ್ದು ನೆ. (ಅವನು ತಕ್ಕಮಟ್ಟಿಗೆ ವಿದ್ಯಾವಂತನಾ 
ಗಿದ್ದ ಎಂಬುದಕ್ಕೆ ಆ ಶಾಸನದಲ್ಲಿ ಎರಡು ತ್ರಿಪದಿಗಳ ಜೊತೆಯಲ್ಲಿ ಎರಡು ಕಂದಪದ್ಯ 
ಗಳೂ ಇವೆ). ತ್ರಿನದಿ ಜನತೆಗೆ ಮೆಚ್ಚು ಗೆಯಾಗಿದ್ದ ಲಯದಿಂದೊಡಗೂಡಿ ಜನತೆ 


22. ತೀ. ನಂ. ಶ್ರೀಕಂಠಯ್ಯ: ಸಮಾಲೋಕನ್ಕ "ಅಪೂರ್ವ ಸಬ್ಬಿದಿಯ ಲಕ್ಷಣ,3 

23. ತ್ರಿಪದಿಯ ಇತಿಹಾಸಕ್ಕೆ ps ಕನ್ನಡ ಕೈಪಿಡಿ (ಸಂಪುಟ ೧), ಪು. ೧೨೦.೧೨೫, 

(ಇನ್ನೂ ಸ ರವಾದ ಚರ್ಚೆಗೆ ಇನ್ನೇ ಗ್ರ ಗ್ರಂಥದ "ತ್ರಿಪದಿಯ ಸ್ವರೂಪ ಮತ್ತು ಇತಿಹಾಸ? 
ವನ್ನು ನೋಡಿ.) 

೧4. ಶಿ ತ್ರಿಪದಿಯನ್ನು ಕುರಿತು ಶ್ರಿ ಬಿ. ಎಂ. ಶ್ರೀ. ಅನರ ಮಾತುಗಳು. 4 ಇವುಗಳ 
ಛಂದಸ್ಸು ಬಹು ಸಹಜ್ಯ ಸರಳ ; ಭಾಷೆಯೂ ಸಹಜ, ಸರಳ ; ಆಡುನ ಮಾತ್ಕು ಹಾಡುನ 
ಮಟ್ಟು.» ಶ್ರೀ, ದ. ರಾ. ಬೇಂದ್ರೆ ಅವರ ಮಾತುಗಳು...“ ಜೀವನವೇ ದೇವತೆಯಾದ, ತ್ರಿಪದಿ ` 
ಛಂದದಲ್ಲಿ ಹೊರಹೊನ್ಮಿಡ “ಗರತಿಯ ಹಾಡಿ? ನ ಖಸಿಗಳು ಹೆಣ್ಣುಮಕ್ಕಳು. ನಮ್ಮ 
ತಾಯಿ ತಂಗಿಯರು ಅನ್ಮು ಅಕ್ಕಂದಿರು ಮಡದಿ ಮಕ್ಕಳು ; ಹಾಗೆ ಸೋ ನೋಡಿದರೆ' 
ಅನರದೇ ನಿಜನಾದ ಕಾವ್ಯ ; ಉಳಿದುದು ಕಾನ್ಯದ ರ. ತ್ರಿಪದಿಯೇ ಕನ್ನಡ ವೃತ್ತಗಳ 
ಕ ಗಾಯತ್ರಿ,” 

(ಗರತಿಯ ಹಾಡು ಪ್ರಸ್ತಾವನೆ ನುತ್ತು ಪರಿಚಯ) 
25. Bombay Karnatak Inscriptions, 8, 1. 42, Dated 971 A.D. 
ನೇದನೇದಾಂಗನುನೋದದೆ ಸಾಸ್ತ್ರಮು 
ನಾದಿ ಮಧ್ಯಾಂತನುಜಾಯದೆ ನಾರಣಂ 
ಗಾದುದು ಕನಿತೆ ಸಹಜನಃ ॥ 


2೬ ಸಂಶೋಧನ ತರಂಗ 


ಸುಲಭವಾಗಿ ಕಟ್ಟಲು ಸಾಧ್ಯವಿದ್ದ ಬಂಧವನ್ನು ಒಳಗೊಂಡಿತ್ತು. ಆದ್ದರಿಂದ ಜನತೆಗೆ 
ಅತ್ಯಂತ ಸಮಿನಾಪವಾಗಿದ್ದು ಅದರೆ ಆದರವನ್ನು ಗಳಿಸಿದ್ದ ತ್ರಿಸದಿಯನ್ನೇ ಮಾರ್ಪಡಿಸಿ 
ಕೊಂಡು ಮತ ಬೋಧೆಯನ್ನು ಮನಮುಟ್ಟುವಂತೆ ನಿರೂಪಿಸಲು " ವಚನ'ದ ಶೈಲಿಯ 
ಬೇರೊಂದು ವಿಧಾನವನ್ನು ವಚನಕಾರರು ರೂಪಿಸಿಕೊಂಡಿರಬಹುದು. ಇದು ಪ್ರಜ್ಞಾ 
ಪೊರ್ವಕವಾಗಿ ಆಯ್ತೋ, ಅವರಿಗೆ ಅರಿವಿಲ್ಲದೆಯೇ ಆಯ್ತೋ ಹೇಳುವುದು ಕಷ್ಟ. 
ತ್ರಿಪದಿ ತುಂಬಾ ಚಿಕ್ಕ ವೃತ್ತವಾದ್ದರಿಂದ ಹೇಳಬೇಕಾದ ವಿಷಯವನ್ನು ಮೊಟಕು 
ಮಾಡಬೇಕಾಗುತ್ತದೆ. ಒಂದೊಂದು ಹೇಳಿಕೆಯಲ್ಲೂ ವಚನಕಾರನ ಅಂಕಿತನಿರ 
ಬೇಕಾದ್ದರಿಂದ ಪದ್ಯ ಅಲ್ಲಿಗೇ ನಿಂತುಬಿಡಬೇಕು, ಭಾವವನ್ನು ಮುಂದಿನ ಪದ್ಯಕ್ಕೆ 
ಮುಂದುವರಿಸಲು ಅವಕಾಶವಿಲ್ಲ. ಇಲ್ಲಿ ಒಂದು ಸಣ್ಣ ಊಹೆಯನ್ನು ಮಾಡಬಹುದು. 
ದಾಸಿಮಯ್ಯನ ಕಾಲಕ್ಕೆ ಮುನ್ನ ನೀರಶೈವ ಧರ್ಮದ ಸ್ವರೂಪ ಏನಿತ್ತು ಎಂಬುದಾ 
ಗಲಿ, ಅದಕ್ಟೂ ಕಾಳಾಮುಖ- -ಪಾಶುಪತ ಶೈನಕ್ಟೂ ಯಾವ ಸಂಬಂಧನಿದ್ದಿತೆಂದು 
ತಿಳಿಯುವುದಕ್ಕಾಗಲಿ ನಮಗೆ ಆಧಾರಗಳೇ ಇಲ್ಲ. ವೀರಶೈವದ ಪ್ರಾಚೀನ ಅನುಯಾ 
ಯಿಗಳು " ಜಂಗಮ 'ರಾಗಿದ್ದು, ಎಂದರೆ ಸ್ಥಳದಿಂದ ಸ್ಥಳಕ್ಕೆ ತಿರುಗುತ್ತಿದ್ದು, ತ್ರಿಪದಿ 
_ ಹಾಡುಗಳ ಮೂಲಕ ಧರ್ಮ ಬೋಧನೆ ಮಾಡುತ್ತಿದ್ದು, ಕ್ರಮೇಣ ವ್ಯವಸ್ಥೆ ಗೊಂಡು 
ಮಠಗಳಲ್ಲಿ ನಿಂತು ಜನಕ್ಕೆ ಧರ್ಮ ಪ್ರವಚನವನ್ನು ಮಾಡಲು ಆರಂಭಿಸಿದಾಗ 
« ತ್ರಿಪದಿ 'ಯು " ವಚನ' ವಾಗಿ ಪರಿವರ್ತನೆ ಹೊಂದಿತೋ ಏನೋ ! (ದಾಸಿಮಯ್ಯನ 
ಕಾಲಕ್ಕಾಗಲೇ ಅವನ ಪಂಥದ ಗೋಷ್ಠಿಗಳು ನಡೆಯುತ್ತಿದ್ದುವು. ಮಠಗಳೂ ಸ್ಥಾ ನಿತ 
ವಾಗಿದ್ದುವು ಎಂಬುದು ಅವನ ವಚನಗಳಿಂದಲೇ ತಿಳಿದುಬರುತ್ತದೆ. ನೋಡಿ, ವಚನ 
೧೨೬; ೩೪.) ಈ ಊಹೆ ನಿಜನಿರಬಹುದು ಅಥವಾ ಇಲ್ಲದಿರಬಹುದು. ತ್ರಿಸದೀ ಮೂಲ 
ವನ್ನು ಒಪ್ಪಿಕೊಂಡರೆ ವಚನಗಳ ಉಗಮದ ಸಮಸ್ಯೆಗೆ ಪರಿಹಾರನನ್ನು ಕಂಡು 
ಕೊಂಡಂತಾಗುವುದಲ್ಲದೆ ಅವುಗಳಲ್ಲಿ ಕಂಡುಬರುವ ಛಂದೋಲಯಕ್ಕೆ ಕಾರಣವನ್ನೂ 
ಹೇಳಿದಂತಾಗುತ್ತದೆ. ಶ್ರೀ. ಎಂ. ಆರ್‌. ಶ್ರೀ. ಅವರು ಹೇಳಿರುವಂತೆ “ವಚನ 
ಸಾಹಿತ್ಯ ಎರವಲು ತಂದದ್ದಲ್ಲ; ಅದು ಕನ್ನಡದ ಸ್ವಾರ್ಜಿತಸ್ವತ್ತು. ವಚನಕಾರರು 
ಸಂಸ್ಕೃತದ ಆಚಾರ್ಯರಲ್ಲ, ಅವರು ಅಚ್ಚಗನ್ನಡದ ಬೇಸಾಯಗಾರರು.?೩6 
ದಾಸಿಮಯ್ಯನ ವಚನಗಳಲ್ಲಿ ಕೆಲವನ್ನು ನಾಲ್ಕು ಸಾಲಿನ ಪದ್ಯಗಳಂತೆ 
ವಿಂಗಡಿಸಲು ಸಾಧ್ಯವೆಂಬುದನ್ನು ಹಿಂದೆ ನೋಡಿದ್ದೇವೆ. ನಾಗವರ್ಮ ಹೇಳುನ 
ಚೌನದಿಯೇ ಬೇರೆ. ಆ ಚೌಸದಿಗಳನ್ನು ಈ ವಚನಗಳಲ್ಲಿ ಕಾಣುವುದು ಅಸಾಧ್ಯ. 
ತ್ರಿಸದಿ ನೋಡಲು ಮೂರು ಸಾಲಿನ ಪದ್ಯವಾದರೂ ಓದುವಾಗ ಎರಡನೆಯ ಪಾದ 


ಹ ನಾರಾ 


೧6, ನಚನಧರ್ನುಸಾರ, ಪು. ೯, 


ನಚನ ಸಾಹಿತ್ಯದ ಉಗಮ ೨೩ 


ಪುನರಾನರ್ತನೆಗೊಳ್ಳುವುದರಿಂದ ಕೇಳಲು ಅಡು ನಾಲ್ಕು ಸಾಲಿನ ಪದ್ಯವೇ. 

ದೇವರ ದಾಸಿಮಯ್ಯನ ವಚನಗಳಲ್ಲಿ ಕಂಡು ಬರುವ ಪದ್ಯದ ಲಕ್ಷಣಗಳು 
ಅವನಿಗಿಂತ ಮುಂದಿನ ಬಸವಾದಿ ವಚನಕಾರರ ವಚನಗಳಲ್ಲಿ ಅಷ್ಟು ಎದ್ದು 
ಕಾಣುವುದಿಲ್ಲ... ಇವರ ವಚನಗಳಲ್ಲೂ ಪದ್ಯದ ಲಯವುಂಟು. ಹಿಂದಾಗಲೇ 
ತಿಳಿಸಿದಂತೆ ಇವರೆ ವಚನಗಳು ಇಗೆ. ನ ವಚನಗಳ ಬೆಳವಣಿಗೆಗಳು. 
ಅವರಿಗೂ ಅವನಿಗೂ ಸುಮಾರು ನೂರಿಸ್ಸ ತು ಅಂತರವನ್ನು ಗಮನಿಸ 
ಬೇಕು. ಬಸವಣ್ಣನನರೇ ತಮ್ಮ ಜ್‌ ಆ. ತಮ್ಮ ವಚನಗಳು ತಾಳ 
ಮಾನಕ್ಕಾಗಲೀ "'"ಣವಿಭಾಗಕ್ಕಾಗಲೀ ಒ ಒಳಪಡುವುದಿಲ್ಲವೆಂದೂ ತಾವು ಒಲಿದಂತೆ 
ಎಂದರೆ ಇಷ ಬಂದಂತೆ ಹಾಡುನುದಾಗಿಯೂ ಹೇಳಿಕೊಂಡಿದ್ದಾರೆ. ಆದರೂ ಪಳೆಯು 
ಳಿಕೆಗಳ ರೂನದಲ್ಲಿ ಸದ್ಯದ ಲಕ್ಷಣಗಳು ಅವರ ವಚನಗಳಲ್ಲಿ ಉಳಿದಿರುವುದುಂಟು. ಬಸ 
ವಣ್ಣ ನವರಿಂದ ಕೆಲವು ಉದಾಹರಣೆಗಳು 


“4 ನಾನೊಂದು ನೆನೆದೊಡೆ ತಾನೊಂದ ನೆನೆವುದು 
ನಾಥಿತ್ತಲೆಳೆದೊಡೆ ತಾನತ್ತಲೆಳೆವುದು ? (ಪು. ೫) 


“ ಬೆಳೆಯ ಭೂಮಿಯಲೊಂದು ಪ್ರಳೆಯದ ಕಸಹುಟ್ಟಿ 
ಜಯಲ ದ್ದು FS NNR ಸ (ಪು. ೧೪) 


27. ವಚನಕಾರರಲ್ಲಿ ಕೆಲವರ್ಕು ವಚನಕಾರರಲ್ಲದನರು ಕೆಲನರು ಕೆಲವು " ತ್ರಿವಿಧಿ" 
ಗಳನು ಬರೆದಿದ್ದಾರೆ. ಅಕ್ಕ ಮಹಾದೇವಿಯ "ಯೋಗಾಂಗ ತ್ರಿವಿಧಿ ', ಶೀಲವಂತಯ್ಯನ 
" ಆತ್ಮಲಿಂಗ ಪ್ರಣನ ಸಂಯೋಗ ಸ್ಥಲದ ತ್ತಿ ಹ ನಿಜಗುಣ ಶಿನಯೋಗಿಗಳ " ಪುರಾತನರ 
ತ್ರಿವಿಧಿ ' ಮೈಲಾರ ಬಸವಲಿಂಗ ಶಿವಯೋಗಿ " ಗುರುಕರುಣ ತ್ರಿವಿಧಿ? ಗಳು ತ್ರಿಪದಿ 
ಭುಂಸ್ಸಿ ನಲ್ಲಿವೆ ಅದರೆ ಸಿದ್ಧರಾಮನ " ಬಸನ ಸ ತ್ರಿವಿಧಿ ? "ಮಶ ಸ್ತೋತ್ರ ತ್ರಿವಿಧಿ? 
" ಅಸ್ಟಾ ನರಣ ಸ್ತೋತ್ರ ತ್ರಿವಿಧಿ ಗಳು ಮಾತ್ರ ಚತುಪ್ಪದಿಗಳು. ತ್ರಿ ತನದ ಸ್ಸ್‌: ತಿನದಿ, 
ತಿನಿದಿಯಾಗಿ EA ಅದೇ ಸಂಸ ತಕ್ಕ ತ್ರಿವಿಧಿ” ಧಾ ಹಿಂದಕ್ಕೆ ಸರಿನರ್ತನೆ 
ಹೊಂದಿರಬಹುದೆಂದ್ಕೂ ತ್ರಿಸದಿಯನ್ನು ಓದಿದಾಗ ಅದು ಚತುಪ್ಪದಿಯೇ ಆಗುವುದರಿಂದ ಸಿದ್ಧ 
ರಾಮನ ಚತುಪ್ಪದಿಗಳಿಗೂ " ತ್ರಿವಿಧಿ ' ಎಂಬ ಹೆಸರೇ ಬಂದಿರಬಹುದೆಂದೂ ಪ್ರೊ. ಡಿ. ಎಲ್‌, 
ನರಸಿಂಹಾಚಾರ್ಯರು ಸಕಾರಣವಾಗಿ ಊಹಿಸಿದ್ದಾರೆ. ಇದರ ಚರ್ಚೆಗೆ ಉತ್ತಂಗಿ ಚನ್ನಪ್ಪನವರು 
ಸಂಪಾದಿಸಿರುವ * ಸಿದ್ಧರಾಮ ಸಾಹಿತ್ಯ ಸಂಗ್ರಹ? ದ ಪ್ರಸ್ತಾವನೆ (ಪು. ೯.೧೦) ನೋಡಿ. ಈ 
ಚತುಸ್ಪದಿಗಳ ನಾಲ್ಕು ಸಾಲುಗಳಲ್ಲಿ ದ್ವಿತೀಯ ಪ್ರಾಸವುಂಟ್ಕು ಆದರೆ ಕಡ್ಡಾಯವಲ್ಲ; ಮೊದಲ 
ಪಾದದಲ್ಲಿ ಒಳಪ್ಪಾ ್ರ್ರಾಸವುಂಟ್ಮು ಇದೂ ಕಡ್ಡಾ ಯನಲ್ಲ. 
ಸಿದ್ಧ ರಾಮನ ತ್ರಿವಿಧಿಗಳ ಅಂತ್ಯದಲ್ಲಿ ದಾಸಿಮಯ್ಯನ ಅಂಕಿತವನ್ನು ನೆನಪಿಗೆ ತರುವ 
" ಯೋಗಿನಾಥ ' ಎಂಬ ಅಂಕಿತವಿದೆ. ಅದೇ ' ತ್ರಿವಿಧಿ? ಗಳ ಛಂದಸ್ಸಿನಲ್ಲಿ ರಚಿತವಾಗಿದ್ದು 
"ಶ್ರೀ ಮಲ್ಲಿಕಾರ್ಜುನಾ ಎಂಬ ಅಂಕಿತನನ್ನೊಳಸೊಂಡು ಸಿದ್ಧ ರಾಮ ಹೇಳಿದುದು ಎಂಬ 
; ಸಿ ಚತುಪ್ಪದಿ ಶೂನ್ಯ ಸಂಪಾದನೆ (ಪು. ೨೩೦) ಯಲ್ಲಿ ಡೊರಕುತ್ತದೆ. ' ಕಸಿಲ ಸಿದ್ಧ 
ಮಲ್ಲಿಕಾರ್ಜುನ. * ಎಂಬುದು ಸಿದ್ಧ ರಾಮನ ಪೂರ್ಣವಾದ ಅಂಕಿತ, 


೨೮ ಸಂಶೋಧನೆ ತರೆಂಗ 


« ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯನಿಕ್ಕಿ 


ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಸೆಟ್ಟ ೫ (ಪು, ೩೦) 
“ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕ್ತು 

ಹರಿದು ಹೆದ್ದೊಜಕೆಯು ಕೆಳಕೆ ತುಂಬಿದಂತಯ್ಯ ? (ಪು.೪೩) 
« ಸುರರ ಬೇಡಿದಡಿಲ್ಲ ನರರ ಬೇಡಿದಡಿಲ್ಲ 

ಬರಿದೆ ಧೃತಿಗೆಡಬೇಡ ಮನವೇ ? (ಪು ೭೦) 


ದಾಸಿಮಯ್ಯನ ವಚನಗಳನ್ನು ನಾಲ್ಕು ಸಾಲಿನ ಅಥವಾ ಮೂರು ಸಾಲಿನ ಪದ್ಯಗ 
ಛಾಗಿ ವಿಭಾಗಿಸಲು ಬರುವಂತೆ ಬಸವಣ್ಣ ನವರ ವಚನಗಳನ್ನು ವಿಭಾಗಿಸಲು ಬಾರದು. 
ಕಾರಣವೂ ಸ್ಪಷ್ಟವೇ. ಆದರೆ ಬಸವಣ್ಣ ನವರ ವಚನಗಳನ್ನು ಛಂದಸ್ಸಿನ ದೃಷ್ಟಿಯಿಂದ. 
ಅಭ್ಯಾಸ ಮಾಡಿದರೆ ತುಂಬಾ ಕುತೂಹಲಜನಕವಾದ ಫಲಿತಾಂಶಗಳು ಹೊರೆಬೀಳು 
ತ್ತವೆ. ಕೆಲವೆಡೆ ಅಂಶದ ಲಯ; ಕೆಲವೆಡೆ ೩ ೪, ೫ ಮಾತ್ರೆಗಳ ಓಟ; ಕೆಲವೆಡೆ ೬ 
ಮಾತ್ರೆಗಳ ಲಯ. ಯಾವುದೋ ಒಂದು ಲಯದಲ್ಲಿ ಸಾಗುತ್ತಿದ್ದ ವಚನ ಇದ್ದಕ್ಕಿದ್ದಂತೆ 
ಬೇರೊಂದು ಲಯಕ್ಕೆ ತಿರುಗಿ, ನಂತರೆ ಯಾವ ಗಣವಿವಕ್ಷೆಗೂ ಸಿಗದ ಗದ್ಯದ ಧಾಟ 
ಯಲ್ಲಿ ಮುಕ್ತಾಯವಾಗುವುದು; ಆದಿಪ್ರಾಸ, ಒಳಪ್ರಾಸ್ಯ ಅಂತ್ಯಪ್ರಾಸಗಳು; ಮನೋ 
ಹರವಾದ ರೀತಿಯಲ್ಲಿ ಹೇಳುವ ವಿಷಯವನ್ನು ಓದುವವರ ಮನಸ್ಸಿನಲ್ಲಿ ಅಚ್ಚೊತ್ತುನು 
ದಕ್ಟಾಗಿ ಒಂದೇ ಸದದ ಅಥವಾ ಒಂದೇ ರೀತಿಯ ಪದಗಳ ಪುನರಾವರ್ತನೆ; ಕೆಲಕಡೆ 
ತೆಲುಗಿನ ವಡಿಯ ಪ್ರಯೋಗದಂತಹೆ ಪ್ರಯೋಗ-ಹೀಗೆ ಛಂದಸ್ಸಿನ ದೃಷ್ಟಿಯಿಂದ 
ಇವುಗಳನ್ನು ಅಭ್ಯಾಸ ಮಾಡತಕ್ಕವರಿಗೆ ಕಾವ್ಯವೊಂದರ ವಿಭಜನೆಯಿಂದ ದೊರಕುವ 
ಫಲಗಳು ಇಲ್ಲೂ ದೊರಕಬಲ್ಲುವು. ಬಸವಣ್ಣನವರ ವಚನಗಳಲ್ಲಿ ಪದ್ಯದ ಲಕ್ಷಣಗಳು 
ಎದ್ದು ಕಾಣದಿರಬಹುದು; ತಿಳಿನವುರಾದ ಕಂಪಿನಂತೆ ಒಂದು ಸೂಕ್ಷ್ಮಲಯ ಅವರ 
ವಚನಗಳನ್ನು ಆವರಿಸಿದೆ. ದೇವರ ದಾಸಿಮಯ್ಯನ ವಚನಗಳ ಲಯಕ್ಕೆ ಅಷ್ಟು ಆಳ 
ವಾದ ಅಭ್ಯಾಸವೇನೂ ಬೇಕಿಲ್ಲ, ಕೆಲವು ಮಾತುಗಳಲ್ಲಿ ಅದನ್ನು ಹೇಳಿಯೂ ಬಿಡ 
ಬಹುದು. ಕಾರಣ, ಅಲ್ಲಿ ವೈನಿಧ್ಯನಿಲ್ಲ. ಇಲ್ಲಿ ನಿಯಮಗಳು ಕಡಿಮೆ, ವೈನಿಧ್ಯ ಹೆಚ್ಚು. 
ಅಲ್ಲಮನ ವಚನಗಳಲ್ಲಿಯೂ ಅಲ್ಲಿ ಇಲ್ಲಿ ತ್ರಿಪದಿಯ ಮೊದಲೆರಡು ಪಾದಗಳ . 
ಸುಳುಹು ಕಾಣಿಸುವುದುಂಟು. 
« ನೆಲ್ರದ ಬೊಂಬೆಯ ಮಾಡಿ ಜಲದ ಬಣ್ಣವನುಡಿಸಿ 
ಹಲವು ಸರಿಯಾಶ್ರಮದಲ್ಲಿ............... 
(ಅಲ್ಲಮನ ನಚನಚಂದ್ರಿಕೆ, ಪು. ೧೫) 
« ಮುಗಿಲಬಣ್ಣದ ಪಕ್ಷಿ ಮಗ್ಗನಕೈಯ ಅರಗಿಳಿ 
ಗಗನದ ಕೋಲಂಬಿನಲ್ಲಿ.............. ೫ (ಪು. ೩೪) 
4 ತಲ್ರೆಯಲಟ್ಟುಂಬುದ ಒಲ್ರೆಯಲಟ್ಟುಂಬರು 
ಒಲೆಯಲುಳ್ಳುದ............? (ಫು, ೨೨೬) 


ನಚನ ಸಾಹಿತ್ಯದ ಉಗನು ೨೯ 


ಅಕ್ಕ ಮಹಾದೇನಿಯಿಂದ ಒಂದೆರಡು ನಿದರ್ಶನಗಳು 
4 ಅರಲುಗೊಂಡ ಕೆರೆಗೆ ತೊರೆ ಬಂದು ಹಾಯ್ದಂತೆ 


ಬರಲುಗೊಂಡ ಸಸಿಗೆ... (ನಚನ. ೫೫) 
“ ಕಡೆಗೆ ಮಾಡದ ಭಕ್ತಿ ದೈ ಢನಿಲ್ಲದಾಳುತನ 
ಮೃಡನೊಲಿಯ ಹೇಳಿದರೆ.............. » (ನಚನ-೧೦೪) 


4 ಉರಿಯ ಫಣಿಯನೆ ಉಡಿಸಿ ಊರಿಂದ ಹೊರಗಿರಿಸಿ 
ಕರೆಯಲಟ್ಟದ ಸಖಿಯ............. »  (ವಚನ.-94) 


ಇಲ್ಲೆಲ್ಲಾ ಪ್ರಾಚೀನ ವಚನಗಳ ಲಕ್ಷಣಗಳು ಉಳಿದುಕೊಂಡಿವೆ. 

ವಚನಗಳನ್ನು ಹಿಂದೆ ಹಾಡುತ್ತಿದ್ದರುಜ ಎಂಬುದು ವಚನಕಾರರ ವಚನಗಳಿಂ 
ದಲೂ ಹೆರಿಹೆರನಿಂದಲೂ ನಮಗೆ ತಿಳಿದು ಬರುತ್ತದೆ. ಸದ್ಯವೇ ವಚನಗಳಿಗೆ ಮೂಲ 
ಎಂಬ ಭಾವನೆಗೆ ಇದು ಪುಸ್ಟಿಕೊಡುತ್ತದೆ. ಅಕ್ಕಮಹಾದೇವಿಯ ವಚನವೊಂದು 
ಪದ್ಯರೂಪದಲ್ಲಿ ರಾಗಸಮೇತವಾಗಿ ದೊರಕುತ್ತದೆ. ಮುಪ್ಪಿನ ಷಡಕ್ಷರಿಯ ಷಟ್ಟದಿ 
ಗಳನ್ನು " ನಚನ' ಎಂದೇ ಕರೆದಿದೆ. ಸರ್ವಜ್ಞನ ತ್ರಿಸದಿಗಳಿಗೆ ವಚನನೆಂಬ ಹೆಸರಿರು 
ವುದು ಪ್ರಸಿದ್ಧವೇ. ಕವಿಚರಿತೆಕಾರರು ಬಸವಣ್ಣ ನವರೆದೆಂದು " ಕಾಲಜ್ಞಾನ ವಚನ ' 
ದಿಂದೆ ಒಂದು ಪದ್ಯವನ್ನು ಉದ್ದರಿಸಿದ್ದಾರೆ. ಆ ಪದ್ಯ ವಾಸ್ತವವಾಗಿ ಸಾಂಗತ್ಯ ಛಂದ 
ದಲ್ಲಿದೆ. ಚನ್ನಬಸವ ಮುಂತಾದವರು ನುಡಿದ ಭವಿಷ್ಯವೆಂದು ಹೇಳಿಕೊಳ್ಳುವ "ಕಾಲ 


28. ಬಹುಶಃ “ ದಂಡಿಗೆ” ಯೆಂಬ ವಾದ್ಯವನ್ನು ನುಡಿಸುತ್ತ ವಚನಗಳನ್ನು ಹಾಡುತ್ತಿ 
ದ್ದರು. ಬಸವಣ್ಣನವರು ಒಂದೆಡೆ « ಎನ್ನ ಕಾಯನ ದಂಡಿಗೆಯ ಮಾಡಯ್ಯ? ಎಂದು ಕೊಡಲ 
ಸಂಗಮದೇನನನ್ನು ಬೇಡಿಕೊಂಡಿದ್ದಾರೆ. ಶೂನ್ಯ ಸಂಪಾದನೆಯಲ್ಲಿ (ಪುಟ, ೨೫, ೨೬) ಅಲ್ಲಮ 
ಪ್ರಭುಗಳು ಬಲದ ದಂಡದಲ್ಲಿ ನೀಣಾದಂಡನನ್ನು ಹಿಡಿದು ದಿವ್ಯನಚನಗಳನ್ನು ಹಾಡುತ್ತ ದೇಶದೇಶ 
ಗಳಲ್ಲಿ ಸುಳಿಯುತ್ತಿದ್ದಂತೆ ಹೇಳಿದೆ. ನೀಣೆ ಎಂದು ಸ್ವಲ್ಪ ನಾಗರಿಕವಾಗಿ ಹೇಳಿದೆ. ಅದು ವಾಸ್ತವ 
ವಾಗಿ ಏಕನಾದದಂತಹ ವಾದ್ಯನಿರಬೇಕು. ಈಗಲೂ ಏಕನಾದವನ್ನು ಮಿಡಿಯುತ್ತ ವಚನಗಳನ್ನು 
ಪದಗಳನ್ನು ಹಾಡುವ ಸಂಪ್ರದಾಯವಿದೆ, (ಹರಿಹರನ ಪ್ರಭುದೇವರ ರಗಳೆಯಲ್ಲಿ, ಚಾನುರಸನ 
ಪ್ರಭುಲಿಂಗಲೀಲೆಯಲ್ಲಿ ಅಲ್ಲಮನು ಮುರಜವನ್ನು ಬಾರಿಸುವುದರಲ್ಲಿ ಕುಶಲನೆಂದು ಹೇಳಿದೆ.) 


29, ಕಾನ್ಯಸಮಿಕ್ಸೆ, ಪು. ೧೨೭, 


30. ಮಟಕ್‌ಯಿಲ್ಲ ಬೆಳೆಯಿಲ್ಲ ಹೊಟಕ್‌ಯಿಲ್ಲ ಕೆಜಯಿಲ್ಲ 

ನೆಟಲಿಲ್ಲ ಉದಕ ಮುನ್ನಿಲ್ಲ 

ಮೊಳೆಯಿಲ್ಲ ಸೂರ್ಯನ ಕಳೆಯಿಲ್ಲ ಗೆಲನಿಲ್ಲ 

ಉಉ ವಿಲ್ಲ ಆ ಪಾಪಿಗಳಿಗೆ | 
ಈ ಪದ್ಯ ನಿಜವಾಗಿಯೂ ಬಸನಣ್ಣನನರದಾದರೆ ಇದೇ ಅತ್ಯಂತ ಪ್ರಾಚೀನ ಸಾಂ ಗತ್ಯವಾಗುತ್ತದೆ. 
ಡಾ. ಡಿ. ಎಸ್‌. ಕರ್ಕಿಯವರು ತಮ್ಮ" ಕನ್ನಡ ಛಂದೋ ಪಿಕಾಸ' ದಲ್ಲಿ ಇದನ್ನು ಗುರುತಿಸಿ 
ದ್ದಾರೆ. ಆದರೆ ಕಾಲಜ್ಞಾನ ಗ್ರಂಥಗಳೆಲ್ಲವೂ ತುಂಬಾ ಈಚಿನವೆಂಬುದೂ ಅವು ಯಾರೋ ಬರೆದು 
ಹಿಂದಿನನರ ತಲೆಗೆ ಕಟ್ಟದ ಗ್ರಂಥಗಳೆಂಬುದೂ ಅವುಗಳ ನಿಷಯ ಶೈಲಿಗಳನ್ನು ನೋಡಿದ ಯಾರಿ 
ಗಾದರೂ ಅನ್ನಿಸುತ್ತದೆ. 


ಪಿಂ ಸಂಶೋಧನ ತರಂಗ 


ಜ್ಞಾ ನದ ವಚನ' ಗಳು ಕೆಲವು ದೊರಕುತ್ತವೆ. ಇನು ಅತ್ಯಂತ ಸಾಮಾನ್ಯವಾದ ಗದ್ಯ 
ವಾಗಿದ್ದು, ಕಾಲದಲ್ಲಿ ತುಂಬಾ ಇತ್ತೀಚಿನವು ಎಂಬುದು ಓದಿದ ಯಾರಿಗಾದರೂ 
ಗೋಚರವಾಗುತ್ತದೆ. 

ದಾಸಿಮಯ್ಯನಲ್ಲಿ " ವಚೆನ' ಎಂಬ ಮಾತು ಬಂದಿಲ್ಲ. " ಸೂಳ್ನುಡಿ' ಎಂಬ 
ಮಾತು ಬಂದಿದೆ. ಕರಿಯರಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ 
ನಿತ್ತಡೆ ಒಲ್ಲೆ; ನಿಮ್ಮ ಶರಣರ ಸೂಳ್ಗುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮನಿತ್ತೆ 
ಕಾಣಾ ರಾಮನಾಥಾ? ಇಲ್ಲಿ " ಸೂಳಕ್ನುಡಿ' ಎಂಬ ಮಾತಿಗೆ "ವಚನ' ಎಂಬರ್ಥ 
ವನ್ನು ಹೇಳುವ ಮನಸ್ಸಾ ಗುತ್ತದೆ. p ಸ ಎಂಬ ಮಾತಿಗೆ ಹೆಳಗನ್ನಡದಲ್ಲಿ 
« ಬಾರ್ಕಿ, ಸರದಿ ' ಚಾ ಸೂಬ್ನುಡಿ' ಎಂದರೆ ಸರದಿಯ ಪ್ರಕಾರ ಸ 
ಮಾತು, ಸಂಭಾಷಣೆ' ಎಂದರ್ಥ. ರಾಘವಾಂಕನ ಹೆರಿಶ್ಚಂದ್ರ ಕಾವ್‌ ದಲ್ಲಿ (೮.೬೬) 
ಇದೇ ಅರ್ಥದಲ್ಲಿ ಈ ಮಾತು ಬಂದಿದೆ. ಹೀಗೆ " ಸೂಳ್ಗುಡಿ' ಎಂಬ ಮಾತು ಆ ಕಾಲದ 
ಧಾರ್ಮಿಕ ಜೀವನಕ್ಕೆ ಒಂದು ಕೈಗನ್ನಡಿ ಇದ್ದಂತಿದೆ. ಶಿವಶರಣರ ಗೋಷ್ಠಿಗಳು, ಅಲ್ಲಿ 
ನಡೆಯುತ್ತಿದ್ದ ಸಂ ಭಾಷ ಣೆ, ಸಂಭಾಷಣೆಯ ಕಾಲದಲ್ಲಿ ರಚಿತವಾಗುತ್ತಿದ್ದ ವಚನ 
ಹಿತ್ಯ--ಇಷ್ಟನ್ನೂ ತನ್ನ ಗರ್ಭದಲ್ಲಿ ಈ ಪದ ಒಳೆಗೊಂಡಿರುವಂತಿದೆ. ಶೂನ್ಯ 
ಸೆಂಪಾದನೆಯಲ್ಲಿ ವಚನಗಳನ್ನು ಸಂಭಾಷಣೆಯ ರೂಪದಲ್ಲಿ ಜೋಡಿಸಿರುವುದನ್ನು 
ಜ್ಞಾ ನಿಸಿಕೊಳ್ಳ ಬಹುದು. 

ಬಸವಣ್ಣ ನವರು " ವಚನ ” ಎಂಬ ಪದವನ್ನು ಅದರೆ ಸಾಮಾನ್ಯಾರ್ಥದಲ್ಲಿ 
ಮತ್ತು ವಿಶೇಷಾರ್ಥದಲ್ಲಿ ಅನೇಕ ಕಡೆ ಬಳಸಿದ್ದಾರೆ. " ಆಜ್ಞೆ, ' " ಮಾತ್ಕು' "ಒಂದು 
ರೀತಿಯ ವಿಶಿಷ್ಟವಾದ ಬರಹ ' ಎಂಬರ್ಥಗಳಲ್ಟ ಅಲ್ಲದೆ ನೇಡ ಉಪನಿಷತ್ತು ಆಗಮ 
ಗಳಿಂದ ವಾಕ್ಯಗಳನ್ನು ಉದ್ದರಿಸಿದ್ದ ರೆ ಅವುಗಳನ್ನೂ " 'ವಚನ' ಗಳೆಂದು ಕರೆದಿದ್ದಾರೆ. 
ಕನ್ನಡದ ಗಾದೆಯ ಮಾತುಗಳನ್ನೂ "ವಚನ' "ಗಳೆಂದು ಕರೆದಿದ್ದಾರೆ. ಮಾತಿನಲ್ಲಿ 
ಬ್ರಹ್ಮವನ್ನು ಕಾಣಿಸುತ್ತಿದ್ದ ವರನ್ನು. " ವಚನಬ್ರಹ್ಮೆ ರೆಂದು ಹಾಸ ಮಾಡಿದ್ದಾರೆ. 
ಭಕ್ತಿಯ ಸುಳಿವಿಲ್ಲದೆ ವಚನರಚನೆಯ ಸಂಭ_ಮದಲ್ಲಿಯೇ ತೃಪ್ತರಾಗುತ್ತಿ ದ್ದ ವರನ್ನು | 
೬ ವಚನದ ಗಡಣೆ ಕೆಲಬರಿಗುಂಟು, ಪ್ರಾಣಲಿಂಗದ ಗಡಣೆ ಆರಿಗೂ ಇಲ್ಲ” ಎಂದು 
ನಿಂದಿಸಿದ್ದಾರೆ. 

ಶೂನ್ಯಸಂಪಾದನೆ ಒಂದು ವಚನ ಸಂಗ್ರಹವಾಗಿರುವಂತೆ ಹಾಡುಗಳ ಬ 
ಹೆವೂ ಹೌದು. ಶಿನಶರಣರು ಒಟ್ಟ ಗೆ ಕೂಡಿ ಸಂಭಾಷಣೆಯ ಮೂಲಕ ಧರ್ಮ ಪ 
ಸ್ತುಗಳ ಜಿಜ್ಞಾ ಸೆಮಾಡಿದ ವಚನಗಳನ್ನು ಬಳಸಿಕೊಂಡು ಅನೇಕ ವ 
ಕಲ್ಪಿ ಸಲಾಗಿದೆ. ಈ ವಿಷಯವನ್ನು ಕೂನ್ಯಸಂಪಾದನೆಕಾರ ಮೊದಲೇ ಒಪ್ಪಿ ಕೊಳ್ಳು 
ತಾ ನೆ. ತಾನು ಚಿತ್ರಿಸಿರುವ ಸನ್ನಿ ವೇಶದಲ್ಲಿಯೇ ಆಯಾ ವಚನಗಳನ್ನು ನುಡಿದರು 
ಎಂದು ಅವನೇನೂ ಹೇಳಿಲ್ಲ. ವಚನಗಳನ್ನು ಒಂದು ಸರಣಿಯಲ್ಲಿ ಜೋಡಿಸಲು ಅನೇಕ 
ಅವಕಾಶಗಳನ್ನು ಕಲ್ಪಿಸಿಕೊಂಡಿದ್ದಾನೆ. ಆದರೆ ಎಲ್ಲವೂ ಕಾಲ್ಪನಿಕನೆಂದಲ್ಲ. ಅವ್ಳುಗ 


ನಚನ ಸಾಹಿತ್ಯದ ಉಗನು ಫ್ಲಿ೧ಿ 


ಳಲ್ಲಿ ಕೆಲವಾದರೂ ಐತಿಹಾಸಿಕ ಫಟನೆಗಳಾಗಿರಬೇಕು. ಅಲ್ಲಿ ಅನೇಕ ನಚನಕಾರೆರು 
ವಚನಗಳಿಂದ ಅಲ್ಲಮನನ್ನು ಹೊಗಳಿರುವುದಲ್ಲದೆ, " ಸದ' ಗಳಿಂದಲೂ ಸ್ತುತಿಸಿದ್ದಾರೆ. 
ಈ ಪದಗಳಿಗೆ ರಾಗಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಆಯಾ ವಚನ 
ಕಾರ ಹಾಢಿದ ಪದಗಳಲ್ಲಿ ಅವನ ಅಂಕಿತನಿರುತ್ತದೆ, ವಚನಗಳಲ್ಲಿರುವಂತೆ. ಈ ಸದ 
ಗಳು ವಚನಕಾರರೇ ಹಾಡಿದುವೋ ಅಥವಾ ಮುಂದಿನನರು ಅವರೆ ಅಂಕಿತಗಳಲ್ಲಿ 
ಕಟ್ಟದ ಹಾಡುಗಳೋ. ಈ ವಿಷಯದಲ್ಲಿ ಸಂಶೋಧನೆ ನಡೆಯಬೇಕಾಗಿದೆ. ಈ ಪದಗ 
ಳನ್ನೂ ವಚನಗಳೆಂಡೇ ಕರೆದಿದೆ. 


ತಮಿಳು ಸ್ತೋತ್ರ ಗೀತೆಗಳು ಮತ್ತು ಕನ್ನಡದ ವಚನಗಳು- ಇವುಗಳ ತೌಲನ 
ಅಭ್ಯಾಸ ಇನ್ನೂ ನಡೆದಿಲ್ಲ. ಸಂಶೋಧನೆ ಮಾಡಲಿಚ್ಛಿಸುವವರಿಗೆ ಇದು " ಕನ್ನೆನೆಲ? 
ವಾಗಿದೆ. ನೀರಕೈವಧರ್ಮ ತಮಿಳು ನಾಡಿನ ಶೈವಕ್ಕೆ ಎಷ್ಟರಮಟ್ಟಿಗೆ ಯಣಿ, ಗೆಯ) 
ವಚನಕಾರರ ವಚನಗಳು ಶೈವಸೊ, ತತ್ರಗಳಿಗೆ ಎಷ್ಟ ರಮಟ್ಟ ಗೆ ಖಣಿ ಎಂಬ ವಿಷಯ 
ದಲ್ಲಿ ನಮಗಿನ್ನೂ ಖಚಿತ ಜ್ಞಾ ಸವಿಲ್ಲವೇ ಇಲ್ಲ ಎನ್ನ ಸ ತಮಿಳು ಕನ ಡಗಳನ್ನು 
ಚೆನ್ನಾಗಿ ಬಲ್ಲವರಾರಾದರೂ 'ಈ ದಿಶೆಯಲ್ಲಿ ಕೆಲಸಮಾಡಿದರೆ ತುಂಬಾ ಉಪಯುಕ್ತ 


ದ ಫಲಗಳನ್ನು ಅಂತಹ ಕೆಲಸದಿಂದ ನಿರೀಕ್ಷಿಸಬಹುದು. 


ಸರಿಶಿಷ್ಟ 


ಶಾಸನಗಳಲ್ಲಿ ಕಂಡುಬರುವ ತಿ ತ್ರಿಸದಿಗಳನ್ನು ಕಾಲಾನುಕ್ರಮವಾಗಿ ಒಂದೆಡೆ 
ಕೊಡಬೇಕೆಂಬ ಉದ್ದೇಶನಿದ್ದಿತು. ಈ ಶೇಖನದಲ್ಲಿ ತ್ರಿಪದಿ ಜನಪ್ರಿಯವಾದ ಛಂದೋ 
ರೂಪವಾಗಿತ್ತೆಂದು ಪ ಪ್ರತಿಪಾದಿಸಿ ಅದರಿಂದ * ವಚನ ಎಂಬ ರೀತಿಯೆ ನವೀನ ಸೃಷ್ಟಿ 
ಮೂಡಿರಬಹುದು ಜಸ ಸೂಚಿಸಿದೆ. ಅದರ ಜನಪ್ರಿಯತೆಗೆ ಸಾಕ್ಷಿಯಾಗಿ ಶಸ 
ಳಲ್ಲಿ ಬಹುಸ ಂಖ್ಯೆ ಯೆಲ್ಲಿ ಕಂಡುಬರುವ ತ್ರಿಪದಿಗಳನ್ನು ತಿದ್ದುವ ಗೋಜಿಗೆ ಹೋಗದೆ 
ಅಲ್ಲಿರುವ ಫಾಕವನ್ನೆ ಇಟ್ಟು ಕೊಂಡು, ಪಾದ ನ ನಿಂಗಡಿಸಿ ಕೆಳಗೆ ಕೊಟ್ಟಿದೆ. 


ಇಂಡಿಯೆನ್‌ ಆಂಟಿಕ್ಸೆರಿ, ಸಂ. , ೬೧, ಸುಕ್ರಿ. ಶ, ೭೦೦, 
ಈ ತ್ರಿಪದಿಗಳನ್ನು ಕನ್ನಡ ಸ Ee. 
ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ | 


ಬಾಧಿಪ್ಪ ಕಲಿಗೆ ಕಲಿಯುಗ ನಿಪರೀತನ್‌ | 
ಮಾಧವನೀತನ್‌ ಸೆಅನಲ್ಲ ॥ 


ಒಳ್ಳಿತ್ತ ಕೆಯ್ದೊರಾರ್‌ ಪೊಲ್ಲದುನುದಂತೆ | 
ಬಲ್ಲಿತ್ತು ಕಲಿಗೆ [ನಿ] ಪರೀತಾ ಪುರಾಕೃತ | 
ಮಿಲ್ಲಿ ಸಂಧಿಕ್ಕುಮದು ಬಂದು ॥ 


4೨ 


ಸಂಶೋಧನ ತರಂಗ 


ಕಟ್ಟಿವ ಸಿಂಘಮನ್‌ ಕೆಟ್ಟೋದೇನೆಮುಗೆಂದು | 
ಬಿಟ್ಟಿ ನೋಲ್‌ ಕಲಿಗೆ ನಿ [ಪ] ರೀತಂಗಹಿತರ್ಕಳ್‌ | 
ಕೆಬ್ಬಿರ್ಮೇಣ್ಸತ್ತ ರನಿಚಾರಮು್‌ ॥ 


ಎಪಿಗ್ರಫಿಯ ಕರ್ನಾಟಕೆ, ಸಂ. 7111, ನಗರ ೬೨. ಸು. ೮೦೦, 
ಶಿವಮೊಗ್ಗ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಹುಂಚದ ಕಮಕೇಶ್ವರೆ 


ದೇವಸ್ಥಾ ನದ ಟಾಗರಿನ ದಾಲವಂದಕ್ಕೆ ಹಾಕಿರುವ ಕಲ್ಲಿನ ತುಂಡಿನ ಮೇಲೆ ಈ ಶಾಸ ನ 


ವಿದೆ. 


ಆ ಶಾಸ ಸನದಲ್ಲಿ ಒಂದು ಸದ್ಯ ಕ್ಸ ಮತ್ತೊಂದು ಸದ್ಯಕ್ಕೂ ಮಧ್ಯೆ ಗೆರೆಯಿದೆ. 


ಆ ಪದ್ಯಗಳು ವಾಸ್ತವವಾಗಿ ತ್ರಿಸದಿಗಳು. ಆ ಶಾಸನದಿ ಸ ತಿ ತ್ರಿಸದಿಗಳನ್ನು ಬಿಡಿಸಿ 
ಕೆಳಗೆ ಕೊಡಲಾಗಿದೆ. 


.ಮುಂಪಾಖಯು ಮನದನಿರ್ಮ್ಮಳಿಿ, ಯು | 
ಮನಿತುಯೊಳ್ಳು ಣಿಮುಮಟಾವು ಧರ್ಮಮುಂಜಕ್ಕ | 
ನಿನಗಲ್ಲದಿಲ್ಲ ಭುವನದೊಳ್‌ ॥ 


ಬ್ರಹ್ಮನಿಂದಣೂವು ಸುಸರ್ಮ್ಮನಾರ್ಪ್ಸಿನೊಳ್ಳೊರೆ | 
ಧರ್ಮದೊಳ್ಳಲಿಯ ಸಮನೆಂಬ ಜಕ್ಕಯ್ಯ | 
ನಿರ್ಮಲ ಸುದ್ಧ ಭುವನಡೊಳ್‌ ॥ 


ಮನ್ನೆ ಖೇಟದಿ ತೆಂಕ ನಿನ್ನ ದೇಗುಲ ಚಲ್ವು | 
ನ ಜಕ್ಕ ಯ್ಯ \ 
ನನ್ನ ರಾ PBA ॥ 
ಮಾಸರ ಜಕ್ಕೆಯ್ಯನೀಶ್ವರಗತಿಭಕ್ತ 
.ನೊಳಗೆನೆ ನೆಗಟ್ಕ ದೇಗುಲಕನ 
Kl 


ಬ್ರತಿಯನೂದುತ ಜಕ್ಕ... . ... | 


೪೪s 


೪ «೪s 4° ೩499 
೪೪೪ ೪0೪ «೪6 | 


ಸೌತ್‌ ಜ್‌ ಇನ್‌ ನ್‌ಸ್ಟ್ರಿ್ಟನ್ಸ್‌, IX, i, No. ೩೧. ಕ್ರಿ.ಶ. ೯೬೬-೬೭ 
ಈ ಶಾಸನನನು ್ಸಿ ಸಾಲುಸಾಲಾಗಿ ಗದ್ಯದಂತೆ Joe Aries ಪದ್ಯಗಳನ್ನು 


ಸೂಚಿಸಲು ಗೆರೆಗಳೂ ಇಲ್ಲ, ಪದ್ಯಜಾತಿಯನ್ನೂ ಹೆಸರಿಸಿಲ್ಲ. ಪ್ರಾಸ ಮತ್ತು ಲಯ 
ಗಳ ಸಹಾಯದಿಂದ ತ್ರಿಪದಿಗಳನ್ನು ಗುರುತಿಸಬೇಕಾಗಿದೆ. 


ಏರಣಿಗೆಣಿೆಗನಂ ಧಾರಿಣಿಯೊಳಗೆಲ್ಲಂ | 
ವೋರನ್ತೆ ಪೊಗಳ್ವರಳನಲ್ಲ ಗಂಡಿನೊ | 
ಳಾರುಂ ದೊರೆಯೆ ಭುವನವಳೆಯದೊಳ್‌ ॥ 


ನಚನ ಸಾಹಿತ್ಯದ ಉಗನು ತ 


ಗಂಡವಾತಿನ ಸೆಂಪಂ ಕಂಡು ಕೇಳ್ದೆಲ್ಲರುಂ 
ಮಂಡಲದೊಳಗೆ ಪೊಗಲ್ಜಸ್ಪರೆಜಕೆಯಮ್ಮ | 
ಗಂಡಗಟ್ಟಿ ಲೇಯಾದೊಂ ಭುವನದೊಳ್‌ 1 
ಅಟ್ಟಿ ದೆಲೆಯ ಮಾತನ್ನೆಟ್ಟಿನೆ ಕೇಳ್ದಿಂತು | 
ದಟ್ಟಿಳ್ಸೆರಗುಂ ಬೆರಗವಂ ಬಗೆಯದೆ 
ಕಟ್ಟಿಳ್ಸತ್ತನೆಅಕೆಯನ್ಮ | 

ನೋಡನೆಳೆಗೆದನ್ಪಿ ರೂಢಿಯೊಳೆಸೆದಿರ್ಪ್ಪ | 
೬... ನಿ೦ಪೊಗಣದೆ....ತೆಪಡಿವಂದಂ | 
ಮಾಡಿದಂ ಪೊಗಲ ನೆಜಕಗನ ॥ 


ಜಾರಲ್ಟು ಕೇಳೆ ಸೆಂಜ್ಣೆಅಕೆಲ್ಲಂ ಪೊಗಟಲ್ವೆ 

ನೀಜಅನ ಸಾವು ಕತೆಯಾಗಿ ಪರೆದುದು 

ಮೂಖುನೀ ಲೋಕದೊಳಗೆಲ್ಲ॥ 

ಬಾಂಬೆ ಕರ್ನಾಟಕ್‌ ಇನ್‌ಸ್ಟ್ರಿಪ್ಪನ್ಸ್‌, 1, 1 ಸಂ. ೪೨. ಕ್ರಿ. ಪೂ. ೯೭೧ 
ಈ ಶಾಸನದಲ್ಲಿ ಪದ್ಯಕ್ಟೂ ಪದ್ಯಕ್ಕೂ ಮಧ್ಯೆ ಪ್ರತ್ಯೇಕಿಸುವ ಗೆರೆಯಿದೆ. ತ್ರಿಪದಿ 

ಯೆಂದು ಕರೆದಿಲ್ಲ, ತ್ರಿಪದಿಯಾಗಿ ಬಿಡಿಸಿಯೂ ಕೊಟ್ಟಲ್ಲ. ತಾನು ವೇದಗಳಲ್ಲಿ 
ವೇದಾಂಗಗಳಲ್ಲಿ ಪಾರಂಗತನಲ್ಲದಿದ್ದರೂ ಕವಿತೆ ತನಗೆ ಸಹಜವಾಗಿ ಬಂದಿದೆ ಎಂದು 
ಈ ಶಾಸನ ಕರ್ತೃ ತ್ರಿಸದಿಯೆನ್ಲಿ ಹೇಳಿಕೊಂಡಿರುವುದು ಗಮನಾರ್ಹ. ಅಷ್ಟು ವಿದ್ಯಾ 
ವಂತರಲ್ಲದ ಜನಸಾಮಾನ್ಯರು ತ್ರಿಪದಿ ಛಂದಸ್ಸಿನಲ್ಲಿ ತನ್ಮು ಭಾವಗಳನ್ನು ಅಭಿವ್ಯಕ್ತ 
ಗೊಳಿಸುತ್ತಿದ್ದ ರು ಎಂಬ ಅಭಿಪ್ರಾಯಕ್ಕೆ ಈ ಹೇಳಿಕೆ ಪೋಷಣೆಯನ್ನೊದಗಿಸುತ್ತದೆ. 

ಬಲನರ್ಮಂ ತಂದೆತಾಯ್ಬಲೆ ಪ್ರ [ಗುಳೆಯ] ಬ್ಬೆ | 

ಕುಲವಧು ತನಗೆಯರ [ಗ] ಬ್ಬೆಯೆನೆ ಪೆಂಪು | 

ಸಲೆಸತಿ ಧರೆಗೆ ಗಣ್ಣುಗನ ॥ 

ವೇದನೇದಾಂಗ [ಮುನೋದ] ದೆ ಸಾಸ್ತ್ರಮ | 

ನಾದಿಮಧ್ಯಾಂತಮುಜಾಯದಡೆ ನಾರಣಂ | 

ಗಾದುಡು ಕನಿತೆ ಸಹಜಮೇ ॥ 


ಎಪಿಗ್ರಫಿಯೆ ಇಂಡಿಕ, 2277111, ಹೂಲಿ ಶಾಸನಗಳು, ಕ್ರಿ. ಶ. ೯೮೫ 
ಈ ಶಾಸನದ ಸಂಪಾದಕರಾದ ಬಾರ್ನೆಟ್‌ ಕೆಳಗೆ ಕೊಟ್ಟಿರುವ ತ್ರುಟತವಾಗಿರುನ 
ಪದ್ಯ ಬಹುಶಃ ದ್ವಿಸದನಿರಬಹುದೆಂದು ಊಹಿಸಿದ್ದಾರೆ. ಆದರೆ ಅದು ನಿಜವಾಗಿ 
ತ್ರಿಸದಿಯೇ. 
ಸಿಂಗಮಿಭಂಗಳಂ ನುಗುನಂತೆ ತರ...ಗಿ | 


ಸಂಗದೊಳ್‌ ಕದ ಕೆಂದರಮಜಅಸಿಂಗಂ। 
ಮೆ...ಮ್‌ ಗಂಡನದಟನೋ ॥ 


ಸಂಶೋಧನ ತರಂಗ 


ಎಸಿಗ್ರಫಿಯೆ ಕರ್ನಾಟಿಕ, ೪1. ಚಿಕ್ಕಮಗಳೂರ (೪, ಕ್ರಿ. ಶ. ೧೦೬೦ 


ಎಂಟುಂ ದಿಗೆಂತಿಗಳ್‌ ಕಂಟೀರನಕದಿರ್ವ್ಯಂತೆ | 
ಟುಂಟುಣಿಪಹಿತರ್‌ ತಲೆದೋಅರ್‌ ಮಾನನ। 
ಬಂಟಿ ನಿನ್ನೊಂದೆ ಕೆರವಾಳಂ ॥ 


ಮಸಕಂದಿಂ ಕಂಕಣೆ ಪುಸಿನಸೆ ಬಂಚನೆ। 
ಕುಸುರಿಯ ಚಿತ್ರಂ ದ್ರಿಡನಂ ವಸುಭಿಯೊಳ್‌ | 
ಪಸುಗೆಗೊಳ್ಗಂಡಂ ಕಡುಜಾಣಂ | 


ತೊರ್ಕ್ಕೆಯ ಸೂತ್ರದಿಂದೊರ್ಕೈೈಯ್ಯಂ ಬಲ್ಲಂಗ | 
ಮೂರ್ಕ್ಶಂಗಾ ಪದವ ನೋರ್ಸ್ಸಡವಂ ಜವದೊಳ್‌ | 
ಮಾರ್ಕ್ಟೋಲ ಭ್ಸೈರವಂ ಕಡುಜಾಣಂ ॥ 


ಮಲ್ಲಮಲ್ಲಿಯೆ ಸೂಣನೆಲ್ಲರ ಪೊಗಟ್ಟನ್ನು | 
ಮಲ್ಲಗಾಯದೊಳ್‌ ಸಿಡಿದೊತ್ತಿ ಕಟ್ಟಿಲ್ಕೇ | 
ಬಲ್ಲನೀ ಖಚರ ಚೂಡಾಮಣಿ ॥ 


ಎಪಿಗ್ರಫಿಯೆ ಕರ್ನಾಟಿಕ, ೪11, ಶಿಕಾರಿಪುರ, ೧೨೯, ಕ್ರಿ. ಶೈ ೧೦೭೧. 
ಕೆಳಗಿನ ತ್ರಿಪದಿಗಳಲ್ಲಿ ಎರಡನ್ನು ಕನ್ನಡ ಕೈನಿಡಿಯಲ್ಲಿ ಬಳಸಿಕೊಂಡಿದೆ. 


ಮುಕ್ತಿ ಶ್ರೀ ಸತಿಗನುರಕ್ತಂ ಸಂಸಾರವನಿ। 
ರಕ್ತಂ ನಿರ್ನಿಷಯ ನಿರಪೇಕ್ಷಂ ಸುಚಿಜೀನ | 
ನ್ಮುಕ್ತೆಂ ನಿರ್ಬಾಣಿ ಗುಣಗಳ್ಳ ॥ 


ಆಳೆಲ್ಹ ಬಸನಂಗಳೇಳುಮನೆಟ್ಟುನಿ 
ರ್ಮೂಳಿಸಿ ಪರಿದನಂ ಸಡ್ವರ್ಗ....! 
ಕಾಳಾಗ್ನಿಯಂತೆ ಗುಣಗಳ್ಳ ॥ 


ಅಅಾವಣ್ಮು ವೈರಾಗ್ಯಂ ತಜಸಲ [ವ] ಭ್ಯಾಸಂ। 
ನೆಅಕಿಭಕ್ತಿ ಶಾಂತಿ ಧೃತಿತುಷ್ಟಿಯೆಂಬಿನ | 
ರ್ಕ್ರೇಜನಟ್ಟೋಗಿಂ ೦ ಗುಣಗಳ, ॥ 

ಎ ೪ 


ನುಡಿವ ತತ್ವದ ಮಾತಂ ಬಿಡಲಾಜಕಿನುನಂ | 
ನುಡಿವಳಿಯನ್ನೆ ನಡೆವಳಿಯೆನಿಸಿದಂ | 
ನುಡಿದಂತೆ ಗಂಡಂ ಗುಣಗಳ್ಳ | 


ಎಪಿಗ್ರಫಿಯೆ ಕರ್ನಾಟಿಕ, ೪111, ನಗರ, ೩೫. ಕ್ರಿ. ಶ. ೧೦೭೭, 
ಶಾಸನದಲ್ಲಿ ಈ ಪದ್ಯವನ್ನು ತ್ರಿಪದಿ ಎಂದು ಕರೆದಿದೆ. 


ವಚನ ಸಾಹಿತ್ಯದ ಉಗಮ ಕಿ೫ 


ಜಾಹ್ನ ನೀಶಾಕ್ಷಿ ಮಧ್ಯಾಹ್ನಾರ್ಕ್ಯ ಸಮಕೋಪ | 
ನನ್ನಿ ಲಲ್ಲಯನಳುರೆ ಬೂತುಗಂ ರಾಜ್ಯ | 
ಚಿನ್ಹಮಂ ತದಂತುಳಿಗಂಗೆ ॥ 


ಸೌತ್‌ ಇಂಡಿಯನ್‌ ಇನ್‌ಸ್ಟ್ರಿಪ್ಪನ್ಸ್‌, IX, i. ನಂ, ೧೪೧, ಕ್ರಿ. ಶ. ೧೦೭೯, 
ಕೆಳಗಿನ ಪದ್ಯಗಳನ್ನು " ತ್ರಿಸದಿ ' ಎಂದು ಕರೆದಿದೆ. 


ನಾಡುಗಳೊಳಗೆಲ್ಲ ಗಾಡಿನೆತ್ತಸಮುದ | 
ನಾಡುಗಳರಸನತಿ ಚೆಲ್ವ ಕೋಗಳಿ | 
ನಾಡು ನೋಡಲೆ ಸೊಗಯಿಕ್ಕುಂ | 


ಆ ನಾಡೊಳೆಸೆವುದು ನಾನಾ ವಿದ್ವಜ್ಞನೆ | 
ಸ್ಥಾನಂ ನೀಗ್ಗುಂದನೆನಿಪಗ್ರಹಾರನ | 
ತ್ಯಾನನ್ಸಕಾರಿ ಜಗಕೆಲ್ಲಂ | 


ಎಪಿಗ್ರಫಿಯ ಕರ್ನಾಟಕ, 1711. ಶಿಕಾರಿಪುರ, ೧೮೫. ಕ್ರಿ. ಶ. ೧೧೫೮, 
“ ತ್ರಿವದಿ ” ಎಂದು ಕೆಳಗಿನ ಪದ್ಯವನ್ನು ಕರೆದಿದೆ. 


ಅದು ಕರ್ಮಭೂಮಿಯಪ್ಪು ದ೫0ದವಲ್ಲಿ ಮಾ 
ಡಿದ ಕರ್ಮಬೀಜಂ ಶತಕೋಟ ಫಳವನೀ 
ವುದು ಬಿತ್ತಿ ಬೆಳವ ತೆಅನಂತೆ॥ 


ಉಗಾಭೋಗಗಳು ಮತ್ತು ವಚನಗಳು 


ಕರ್ಣಾಟಕದ ಹರಿದಾಸ ವಾಗ್ಗೇಯಕಾರರೆ ಕೃತಿಗಳಲ್ಲಿ ಮುಖ್ಯವಾಗಿ ಮೂರು 
ಬಗೆಗಳನ್ನು ನಾವು ಗುರುತಿಸಬಹುದು. ಕೀರ್ತನೆ, ಸುಳಾದಿ ಮತ್ತು ಉಗಾಭೋಗ. 
ಒಂದು ತಾಳಸಹಿತವಾದ ರಾಗದಲ್ಲಿ ಹಾಡಬೇಕಾದೆ ಕೃತಿಯೇ ಕೀರ್ತನೆ. ಇವುಗಳ 
ವಿಷಯದಲ್ಲಿ ಹೆಚ್ಚು ಹೇಳಬೇಕಾದೆ ಪ್ರಮೇಯವಿಲ್ಲ. ಸುಳಾದಿಗಳ ರಚನೆ ವಿಶಿಷ್ಟ 
ವಾದುದು. ಬೇಕೆ ಬೇಕೆ 'ಸಸ್ತತಾಳಗಳಲ್ಲಿ (ಧ್ರುವ, ಮಕ್ಕ ರೂಪಕ, ರುಂಪಕ, 
ತ್ರಿಪುಟ ಅಟ್ಟ ಮತ್ತು ಏಕ) ರಚಿತವಾದ ಕೃತಿಗಳು ಸುಳಾದಿಗಳು. ಇವುಗಳಲ್ಲಿ ಕೆಲ 
ದ ಐದೇ ಎಸ ಇರುವುದುಂಟು. ತ ಏಳು (ಅಥವಾ ಐದು) ತಾಳಗಳಾದ 
ಮೇಲೆ ಕೊನೆಯಲ್ಲಿ ಎರೆಡು ಸಾಲುಗಳ ಒಂದು " ಜತೆ (8)? ಬಂದಿರುತ್ತದೆ. 
ವೆಂಕಟಮುಖಿ, ಪುಂಡರೀಕವಿಠಲ ಮುಂತಾದವರೆ ಸೆಂಗೀತಗ್ರಂಥಗಳು ಹೇಳುವ 
" ಸೂಡಾದಿ ' ಯೇ ಕನ್ನಡದ " ಸುಳಾದಿ ''. ಸುಳಾದಿಗಳು ಕರ್ಣಾಟಕ ಸೆಂಗೀತದ 
ವೈಶಿಷ್ಟ್ಯ ಗಳಲ್ಲೊಂದೆಂದು ಸಂಗೀತ ವಿದ್ವಾಂಸರ ಅಜಿಪ್ರಾಯ. 3 ಉಗಾಭೋಗಗಳು 
ಭಾನಗೀತಾತ್ಮ ಕಗಳಾದ ಕೃತಿಗಳು ; Pe ಸಾಹಿತ್ಯದ "ದೃಷ್ಟಿಯಿಂದ ಹೆಚ್ಚು ಗಮ 
ನಾರ್ಹವಾದ ನವು. " ಉಗಾಭೋಗ ' ಎಂಬ ಮಾತನ್ನು ಆಟೋ? ಎಂದು 
ಕೆಲವರು ಬಿಡಿಸುವುದುಂಟು. ಆದರೆ ಸಂಗೀತಗ್ರಂಥಗಳಲ್ಲಿ ಹೇಳಿರುವ ಉದ್ದಾ ಹೆ 
(ಈ), ಮೇಲಾಪಕ್ಕ ಧ್ರುನಾ, ಅಂತರಾ ಆಭೋಗ ಎಂಬ ಐದು ಧಾತುಗಳ ' 
ಲಕ್ಷಣಾನುಸಾರನಾಗಿ ಹಾಡಲರ್ಹವಾದ ರಚನೆಗಳೇ ಉಗಾಭೋಗಗಳು. ಮೇಲಿನ 
ಐದು ಹೆಸರುಗಳಲ್ಲಿ ಮೊದಲ ಮತ್ತು ಕೊನೆಯ ಹೆಸರುಗಳನ್ನು ಸೇರಿಸಿ “ಉದ್ದಾ ಅಹಾ- 
ಭೋಗ » ಎಂಬುದೆನ್ನು ಮಾಡಿಕೊಂಡರು. ಅದೆರೆ ತದ್ಭವವೇ ಉಗಾಭೋಗ. 
ಸುಳಾದಿ ಮತ್ತು ಉಗಾಭೋಗಗಳ ಮೂಲವನ್ನು ಮೊದಲು ಶಾಸ್ತ್ರೀಯವಾಗಿ ಗುರು 
ತಿಸಿ ವಿವರಿಸಿದೆವರು ಶ್ರೀ ಹಲಗೂರು ಕೃಷ್ಣಾಃ ಹುಡು ಸುಳಾದಿಗಳು ತಾಳ 
ಲಯ ಪ್ರಧಾನವೆಂದೂ ಉಗಾಭೋಗಗಳು ಸ್ವರಪ್ರಧಾನವೆಂದೂ ವಿದ್ವಾಂಸರು ಹೇಳು 
ತ್ತಾರೆ. . " ಸೂಡ ' ಮತ್ತು "ಉದ್ದಾ ಹ ವೇ ಮೊದೆಲಾದೆ ಸಂಚಧಾತುಗಳ 
ಉಲ್ಲೇಖವು ಹನ್ನೆರಡನೇ ಜಿ ಸೋಮೇಶ್ವರನ " ಮಾನಸೋಲ್ಲಾಸ ' 
ದಲ್ಲಿಯೂ ಬಂದಿದೆ. 4 


ನ  ಹುಲಗೂರು ಕೃಷ್ಟಾಚಾರ್ಯ: ಕರ್ನಾಟಿಕ ಸಂಗೀತವೂ ದಾಸಕೂಟವೂ, ಪು. 
೯೯.೧೦೦, 


9, ಅದೇ, ಪು. ೯೯ 

9, ಅದೇ "171 ijjayanagar Sexcentenary Commemoration’ ಗ್ರಂಥೆ 
ದಲ್ಲಿ ಹುಲಗೂರು ಕೃಷ್ಟಾಚಾರ್ಯರ "Music Under the Vijayanagar Empire" 
ಎಂಬ ಲೇಖನದಲ್ಲಿ ಫಿ. ೩೬೯ ನ್ನೂ ನೋಡಿ. 

4, ಈ ಅಂಶವನ್ನು ತಿಳಿಸಿದವರು ಪ್ರೊ. ಡಿ. ಎಲ್‌, ನರಸಿಂಹಾಚಾರ್ಯರು, 


ಉಗಾಭೋಗಗಳು ಮತ್ತು ನಚನಗಳು ೩೭ 


ಹೆರಿದಾಸಸಾಹಿತ್ಯವು ಮಧ್ವಾಚಾರ್ಯರ ಶಿಷ್ಯರಾದ ನರಹರಿತೀರ್ಥರಿಂದ ಹದಿ 
ಮೂರನೇ ಶತಮಾನದಲ್ಲಿಯೇ ಆರಂಭವಾಗಿದ್ದರೂ ನರಹರಿತೀರ್ಥರ ಕೇವಲ ಮೂರು 
ಕೀರ್ತನೆಗಳು ಮಾತ್ರ ದೊರಕಿದ್ದು ಅವರು ಇನ್ನೊ ಏನಾದರೂ ಸುಳಾದಿಗಳನ್ನೂ 
ಉಗಾಭೋಗಗಳನ್ನೂ ರೆಚೆಸಿರುನರೇ ಎಂಬ ಅಂಶ ಅಜ್ಞಾ ತವಾಗಿಯೇ ಉಳಿದಿದೆ, 
ಒಂಬತ್ತನೇ ಶತಮಾನದಲ್ಲಿದ್ದರೆಂದು ಕೆಲವರು ಭಾವಿಸುವ ಅಚಲಾನಂದದಾಸರ 
ಕೆಲವು ಕೀರ್ತನೆಗಳೂ ಉಗಾಭೋಗಗಳೂ ದೊರಕಿವೆ.5 ಭಾಷೆಯ ದೃಷ್ಟಿಯಿಂದ 
ಮತ್ತು ಇತರ ಕಾರಣಗಳಿಂದ ಅವರು ಪುರಂದರದಾಸರಿಗಿಂತ ಕಈಚಿನನರೆಂದು 
ಶ್ರೀ ಆರ್‌. ಎಸ್‌. ಪಂಚಮುಖಿಯವರು ನಿರ್ಧರಿಸಿದ್ದಾರೆ. $ ಹರಿದಾಸಪರಂಪರೆಯಲ್ಲಿ 
ಮೊದಲ ದೊಡ್ಡ ಹೆಸರೆಂದರೆ ಶ್ರೀಪಾದರಾಯರದು (ಸು. ೧೪೫೧). ಅವರ ಕಾಲದ 
| ಮ ಶ್ರೀ ಬೇಲೂರು ಕೇಶವದಾಸರು ಹೇಳುವಂತ, “ ಯಾವ ಮಠದಲ್ಲೂ 
ತಪದಗಳನ್ನು ಪೂಜಾಕಾಲದಲ್ಲಿ ಹಾಡಿಸುವ ಸಂಪ್ರದಾಯವಿರಲಿಲ್ಲ. ಕನ್ನಡ 
ಖ್ಯ ಮೈಲಿಗೆಯೆಂದು ತಿಳಿಯುವವರೆ ಕಾಲದಲ್ಲ ಕನ್ನಡದ. ಹಾಡೆಲ್ಲಿ 
ಬರಬೇಕು?.......... ಇಂತಹ ಬಿಕ್ಕಟ್ಟ ನ ಪ್ರಸಂಗದಲ್ಲಿ ಸ್ವಯಂ ಮಹಾಪಂಡಿತರೂ 
ಸಂಸ್ಥಾ ನಾಧಿಸತಿಗಳೂ ಆದ ಶ್ರೀಪಾದರಾಜರಂಥವರು ಕನ್ನಡ ದೇವರ ನಾಮಗಳನ್ನು 
ಮಾಡಿ ಪೂಜಾಕಾಲದಲ್ಲಿ ಭಾಗವತರ ಮುಖದಿಂದ ಹಾಡಿಸಿದ ಸಾಹಸವು ಸಾಮಾನ್ಯ 
ವಾದುದಲ್ಲ.”? ನಮಗೆ ಈಗ ತಿಳಿದಿರುವ ಮಟ್ಟಿಗೆ ಉಗಾಭೋಗಗಳನ್ನು ರಚಿಸಿ 
ರುವ ಹರಿದಾಸ ರಲ್ಲಿ ಇವರೇ ಅತ್ಯಂತ ಪ್ರಾಚೀನರು. ಇವರ ಬಳಿಕ ಬಂದ ಶ್ರೀ 
ವ್ಯಾಸರಾಯರು (ಸು. ೧೫೨೦), ಶ್ರೀ ಪುರಂದರದಾಸರು (ಸು. ೧೫೨೦), ಮಠ್ವಸತಿ 
ದಾಸರು (ಪುರಂದರದಾಸರ ಮಗ). ವಾದಿರಾಜರು (ಸು. ೧೫೫೦), ನಿಜಯೆದಾಸರು 
(೧೭ ನೇ ಶು), ಜಗನ್ನಾಥದಾಸರು (೧೮ ನೇ ಶ. ) ಇತ್ಯಾದಿ ದಾಸವರೇಣ್ಯ ರು ಅನೇಕ 
ಉಗಾಭೋಗಗಳನ್ನು ರಚಿಸಿದರು. ಉಗಾಭೋಗಗಳ ರಚನೆಯ ಒಂದು "ಪದ್ಧತಿಯೇ 
ಆರಂಭವಾಯಿತು. 
ಉಗಾಭೋಗಗಳ ಸಂಗೀತಮೌಲ್ಯವನ್ನು ಕುರಿತ ಚರ್ಚೆಯನ್ನು ಸಂಗೀತ 
ಶಾಸ್ತ್ರವನ್ನು ಬಲ್ಲವರು ಇನ್ನೂ ಮಾಡಬೇಕಾಗಿದೆ. ಅವುಗಳ ಬಂಧನನ್ನೂ ಸಾಹಿತ್ಯ 
ಮೌಲ್ಯವನ್ನೂ ಕುರಿತು ಪರಿಶೀಲಿಸಿದಾಗ ial. ಹಲವರ ಮೇಲೆ ಬಸವಣ್ಣ 
ಮುಂತಾದ ಹಲವು ವಚನಕಾರರ ವಚನಗಳ ಪ್ರಭಾವವು ಕಾಣಿಸಿಕೊಳ್ಳುತ್ತದೆ. 8 
ಉಗಾಭೋಗಗಳ ಬಂಧವು ವಚನಗಳ ಬಂಧವನ್ನು ಬಹುಮಟ್ಟಿಗೆ ಹೋಲುತ್ತದೆ. 
ಉದಾಹರಣೆಗೆ ಕೆಳಗಿನ ಕೆಲವನ್ನು ನೋಡಬಹುದು. 


ಹೆಗಾಗರಾತ ಕಡಿ ಬಳಳಾಕಾಳಿ ಇಂ ಇವಳ ಕಕ ಭಘ್ರಘತರಕ ಕಕತ: 


5, ಚೀಲೂರು ಕೇಶವದಾಸರು: ಕರ್ಣಾಟಕ ಭಕ್ತವಿಜಯ್ಕ ],ಪ್ರು. ೭, ೯. 

6. ಆರ್‌. ಎಸ್‌. ಪಂಚಮುಖಿ: ಕರ್ಣಾಟಕ ಹರಿದಾಸ ಸಾಹಿತ್ಯ, ಪು. ೫೨, 

7. ಕರ್ಣಾಟಕ ಭಕ್ತ ನಿಜಯ್ಯ 1], ಪು. ೩೧. 

8. ಈ ಅಂಶನನ್ನಾ ಗಲೇ ವಿದ್ವಾಂಸರು ಗಮನಿಸಿದ್ದಾ ರೆ, ಉದಾ, _ ಎಂ. ಆರ್‌, ಶ್ರ ; 
ಭಕ್ತಿಭಾಂಡಾರಿ ಬಸವಣ್ಣ ನನರ (೧೯೪೬), ಪು. ೧೬೧-೨ ; “ಅರ್‌. ಎಸ್‌, ಪಂಚಮುಖಿ; ಕರ್ನಾ 
ಬಕ ಹರಿದಾಸಸಾಹಿತ್ಯ, ಪು. ೨೩೨ ; (ದಯವಿಟ್ಟು ಮುಂದಿನ ಪುಟಿದ ಅಡಿಟಪ್ಪ ಣಿ ನೋಡಿ). 


ಪ್ಲಿಲೆ ಸಂಶೋಧನ ತರಂಗ 


ಮನೆಯಿಂದ ಸಂತೋಷ ಕೆಲನರಿಗೆ ಲೋಕದೊಳು 
ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು 
ವನಿತೆಯಿಂ ಸಂತೋಷ ಕೆಲನರಿಗೆ ಲೋಕದೊಳು 
ತನಯರಿಂ ಸಂತೋಷ ಕೆಲವರಿಗೆ ಲೋಕದೊಳು 
ಇನಿತು ಸಂತೋಸನನರನರಿಗಾಗಲಿ ನಿನ್ನ 
ನೆನಹೆನಗೆ ಸಂತೋಷ ರಂಗವಿಠಲರೇಯ ॥ 

(ಶ್ರೀಪಾದರಾಯರು) 
ಜಾರತ್ವವನು ಮಾಡಿದ ಪಾಪಗಳಿಗೆಲ್ಲ 
ಗೋಪೀಜನಜಾರನೆಂದರೆ ಸಾಲದೆ 
ಚೋರತ್ವವನು ಮಾಡಿದ ಪಾಪಗಳಿಗೆಲ್ಲ 
ನವನೀತಚೋರನೆಂದರೆ ಸಾಲದೆ 
ಕ್ರೂರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ 
ಮಾವನ ಕೊಂದನನೆಂದರೆ ಸಾಲದೆ 
ಪ್ರತಿದಿವಸ ಮಾಡಿದ ಪಾಪಗಳಿಗೆಲ್ಲ 
ಪತಿತ ಪಾನನನೆಂದರೆ ಸಾಲದೆ 
ಇಂತಿಪ್ಪ ಮಹಿಮೆಯೊಳೊಂದನಾದರು ಒಮ್ಮೆ 
ಸಂತತ ನೆನೆವರ ಸಲಹುವ ಸಿರಿಕೃಷ್ಣ | | 
(ಶ್ರೀ ನಾಸರಾಯರು) 
ಹಾಡಿದರೆ ಎನ್ನೊಡೆಯನ ಹಾಡುವೆ 
ಬೇಡಿದರೆನ್ನೊ ಡೆಯನ ಬೇಡುವೆ 
ಒಡೆಯಗೆ ಒಡಲನು ತೋರುತ ಎನ್ನ 
ಬಡತನ ಬಿನ್ನಹ ಮಾಡುವೆ 
ಒಡೆಯ ಪುರಂದರನಿಕಲರಾಯನ 
ಅಡಿಗಳನು ಸಾರಿ ಬದುಕುವೆ ಸಾರಿ ಬದುಕುವೆ ॥ 

(ಶ್ರೀ ಪುರಂದರದಾಸರು) 


ಅನ್ಯರಿಂದಲಿ ಸುಖವಾಯಿತೆಂಬುದಕಿಂತ 
ನಿನ್ನಿ ಂದಾಯಿತೆಂಬ ಕ್ಲೇಶ ಮೇಲಯ್ಯ 
ನಿನ್ನರಿಯದೆ ಅನ್ಯರ ಬಲ್ಲೆ ನೆಂಬುದಕಿಂತ 
ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ 
ಪುಣ್ಯ ಪಾಹವರಿಯದೆ ಬದುಕುವ ಮನು-_ 


ರಂ. ಶ್ರೀ. ಮುಗಳಿ; ಕನ್ನಡಸಾಹಿತ್ಯ ಚರಿತ್ರೆ, ಪು. ೩೦೦; ಜಿ. ವರದರಾಜರಾನ್‌ : ಶ್ರೀ 
ಪುರಂದರದಾಸರು ಮತ್ತು ಅವರ ಕೀರ್ತನೆಗಳು, ಪು. ೪೧; ಎಲ್‌. ಬಸವರಾಜು : ಶಿನದಾಸ 
ಗೀತಾಂಜಲಿ, ಪೀಠಿಕೆ ಪು, ೧೦೬-೭; ಈಚೆಗೆ ಮೈಸೂರಿನಲ್ಲಿ ನಡೆದ ಸಮಾರಂಭವೊಂದರಲ್ಲಿ 
ಉಪನ್ಯಾಸವನ್ನು ಮಾಡುತ್ತ ಪ್ರೊ. ತೀ, ನಂ. NS ನವರು ನಚನಗಳಿಗೂ ಉಗಾ 
ಭೋಗಗಳಿಗೂ ಇರುವ ಸಂಬಂಧವನ್ನು ಕುರಿತು ಮಾರಾ ಜಿಜ್ಞಾ ಸೆ ನಡೆಯಬೇಕಾಗಿದೆ 


ಯೆಂದು ಹೇಳಿದಂತೆ ನರದಿಯಾಗಿದೆ, 


ಉಗಾಭೋಗಗಳು ಮತ್ತು ವಚನಗಳು ೯ 


ಜನ್ನಿಗಿಂತ ನಾಯಿಕುನ್ನಿ ಲೇಸಯ್ಯ 
ಕುಲಹೀನನಾದರು ಸುಖದುಃಖಗಳು 
ನಿನ್ನಿಂ ದಾಯಿತೆಂಬ ಮತಿ ಚನ್ನಾಗಿ ತಿಳಿಸಯ್ಯ ಗೋಪಾಲನಿಠಲ ॥ 
(ಶ್ರೀ ಗೋಪಾಲದಾಸರು) 


ಎಲೊ ಎಲೊ ದುರಿತನೆ ನೋಡು ನೋಡು ಯನ್ನ 

ಬಳಿಯಲ್ಲಿ ತಲೆಬಲಿತು ನಿಂದೆಯಾದರೆ ನಿನ್ನ 

ಕುಲಕೆ ಕ್ಲೇಮವಿಲ್ಲ ಕೈಲೆ ಕಡ್ಡಿಯನಿತ್ತೆ 

ಮಲೆತನರ ಗಂಡ ಶಿರಿಕೃಷ್ಣ ಕಂಡರೆ ನಿನ್ನ 

ತಲೆಯ ಚಂಡಾಡುನ ಭೂತಬಲಿಯೆನೀವ 

ತಿಳಿದುಕೊ ನಿನ್ನೊಳು ನೀನು ಮೊದಲಂತೆ ನಾನಲ್ಲ 

ಸುಲಭ ವಿಜಯವಿಠಲ ವೊಲಿದರೆ ಭಯನಿಲ್ಲ ॥ 

| (ಶ್ರೀ ನಿಜಯದಾಸರು) 

ನಿನ್ನಲ್ಲಿ ಕಡಕವಿಲ್ಲದೆಂತೀ ಮನಕೊಟ್ಟು 

ಅನ್ಯಶ್ರವಣವು ಕೇಳದಂತೆ ಕನಿಯ ಕೊಟ್ಟು 

ನಿನ್ನ ಮೂರುತಿಯನು ನಯನದಲಿ ಇಟ್ಟು 

ಿನ್ನ ನಾಮವು ಎನ್ನೆ ನಾಲಿಗಿಯಲ್ಲಿಟ್ಟು ನಾ- 

ನಿನ್ನೇನು ಬೇಡಿದ್ದೆಲ್ಲ ಕೊಟ್ಟು 

ಎನ್ನ ರಕ್ಷಿಸೊ ವರದ ಗೋಪಾಲನಿಕ್ಕಲ 

ನಿನ್ನ ನಾ ಬೇಡುವುದಕೇನು ಮರದಿಹ 

ನಿನ್ನವರ ದಾಸನಲಿ ದಯಮಾಡು ಪ್ರಭುನೆ ॥ 
(ಶ್ರೀ ವರದ ಗೋಪಾಲವಿಠಲರು) 


ಆರು ನಂದಿಸಲೇನು ಆರು ನಿಂದಿಸಲೇನು 
ಆರು ಶಾಸಿಸಲೇನು ಆರು ಕೋಪಿಸಲೇನು 
ಆರು ಮುನಿದು ಮಾತನಾಡದಿದ್ದರೆ ಏನು 
ಮಾರುತಾಂತರ್ಯಾಮಿ ಜಗನ್ನಾಥ ವಿಠಲನ 
ಕಾರುಣ್ಯ ಪಾತ್ರರ ಕರುಣವೆನ್ನೊಳಗಿರೆ 
ಆರು ನಂದಿಸಲೇನುು ಆರು ನಿಂದಿಸಲೇನು ॥ 
(ಶ್ರೀ ಜಗನ್ನಾಥದಾಸರು) 
ಇದಕ್ಕಾರಂಜುನರೊ ಗೋಪಾಲ 
ಇದಕ್ಕಾರಂಜುನರೊ 
ನಾಳೆ ಬಾಹೋದು ಯಮಗಿಂದೇ ಬರಲಿ 


9, ಈ ಉಗಾಭೋಗವು ನಮಗೆ ಬಸವಣ್ಣನವರ “ ನಚನದಲ್ಲಿ ನಾಮಾಮೃತ ತುಂಬಿ 
ನಯನದಲ್ಲಿ ಮೂರುತಿ ತುಂಬಿ...” ಎಂಬ ನಚನನನ್ನೂ, * ಅತ್ತಲಿತ್ತ ಹೋಗದಂತೆ ಹೆಳವನ 
ಮಾಡಯ್ಯ ತಂದೆ... ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ...” ಎಂಬ ನಚನನನ್ನೂ 

ಜ್ಞಾಪಕಕ್ಕೆ ತರುತ್ತದೆ, 


೪೦ ಸಂಶೋಧನ ತರಂಗೆ 


ಇಂದೆ ಬಾಹೋದು ನಾಳೆಗೆ ಬರಲಿ 
ಆಗ ಬಾಹೋದು ಯಮಗೀಕ್ಷಣಕೆ ಬರಲಿ 
ಯಾತರ ಭಯವು ಅಚಲಾನಂದ ವಿಠಲ ॥* 
(ಅಚಲಾನಂದದಾಸರು) 


ಮೇಲೆ ಉದಾಹರಿಸಿದ ಏಳು ಉಗಾಭೋಗಗಳಲ್ಲಿ ಬಹುತೇಕ ಎಲ್ಲವೂ ಬಂಧೆದೆ ದೃಷ್ಟಿ 
ಯಿಂದ ವಚನಗಳನ್ನು ಹೋಲುತ್ತವೆ; ಒಂದೆರಡಂತೂ ಅದೇ ಮಾದರಿಯ ಕೆಲವು 
ವಚನಗಳನ್ನು ನೆನಪಿಗೆ ತರುತ್ತವೆ ; ಒಂದೆರಡು ಕಡೆ ವಚನಗಳಲ್ಲಿ ಕಂಡುಬರುವ ಉಕ್ತಿ 
ಗಳೂ ಬಂದಿವೆ. ವಚನಗಳಲ್ಲಿ ದ್ವಿತೀಯ ಪ್ರಾಸದ ಅನುಸರಣೆ ಇಲ್ಲವೇ ಇಲ್ಲವೆನ್ನಬಹುದು. 
ಉಗಾಭೋಗಗಳಲ್ಲಿ ದ್ವಿತೀಯ ಪ್ರಾಸವು ಬಹುಮಟ್ಟಿಗೆ ಕಂಡುಬಂದರೂ ಅದನ್ನು ಐಚ್ಛೆಕ 
ವೆಂದು ಭಾವಿಸಬಹುದು. ಏಕೆಂದರೆ ವಿರಳವಾಗಿದ್ದರೂ ಕೆಲವು ಉಗಾಭೋಗಗಳಲ್ಲಿ 
ದ್ವಿತೀಯ ಪ್ರಾಸ ಕಂಡುಬರುವುದಿಲ್ಲ. ಮೇಲೆ ಉದ್ಧರಿಸಿದ ವ್ಯಾಸರಾಯರ ಉಗಾಭೋಗ 
ವನ್ನೂ, ಪುರಂದರದಾಸರ “ ಹಂಗಿಸಿ ಹಂಗಿಸಿ ಎನಗೆ ಹರಿನಾಮ ನಿಲಿಸಿದರು” ಎಂದು 
ಆರಂಭವಾಗುವ ಉಗಾಭೋಗನನ್ನೂ ಇಲ್ಲಿ ಹೆಸರಿಸಬಹುದು. ಈ ಒಂದು ವ್ಯತ್ಯಾಸ 
ವನ್ನು ಬಿಟ್ಟರೆ ವಚನಗಳಿಗೂ ಉಗಾಭೋಗಗಳಿಗೂ ಅಂತಹ ಹೆಚ್ಚು ವ್ಯತ್ಯಾಸಗಳಿಲ್ಲ. 
ಶ್ರೀ ವ್ಯಾಸರಾಯರ ಹಲವು ಉಗಾಭೋಗಗಳಲ್ಲಿ ವಚನಗಳ ಪ್ರಭಾವನಿದೆ. 

ನಿನ್ನ ಎಂಜಲನುಂಡು ನಿನ್ನ ಬೆಳ್ಳುಡೆಯುಟ್ಟು 

ಮುನ್ನ ಮಾಡಿದ ಕರ್ಮ ಬೆನ್ನ ಬಿಡದಿದ್ದರೆ 
ಹೋಲಿಸಿ: 

ನಾಳೆ ಬಪ್ಪುದು ನಮಗಿಂಡೆ ಬರಲಿ 

ಇಂದು ಬಪ್ಪದು ನಮಗೀಗಲೆ ಬರಲಿ 

ಇದಕಾರಂಜುವರು ಇದಕಾರಳುಕುವರು 

ಜಾತಸ್ಯ ಮರಣಂ ಧ್ರುವಂ ಎಂದುದಾಗಿ 

ನಮ್ಮ ಕೂಡಲಸಂಗಮದೇವರು ಬರೆದ 


ಬರೆಹನ ತಪ್ಪಿಸುವರೆ ಹರಿಬ್ರಹ್ಮಾದಿಗಳಿಗಳನಲ್ಲ ॥ 
(ಬಸವಣ್ಣನವರ ವಚನ) 


10, 


ಕಂಗೊಳಿಸಿ ಕಾನುನೆಂಬೋ ಕ್ರೋಧ ಕೆಡಿಸಿದರು | ಎನ್ನ | 
ನಿಂದಿಸಿದನರೆ ಎನ್ನೆ ಬಂಧುಬಳಗ 

ಬಾಯಿ ಬಡಕರಿಂದ ನಾನು ಬದುಕಿದೆನೋ ಹರಿಯೆ 

ಕಾಡಿ ಕಾಡಿ ಕೈನಲ್ಯ ಪದನಿತ್ತರು 

ಕಾಸು ಹುಟ್ಟಿ ದಂತೆ ಪ್ರಾಯಶ್ಚಿತ್ತ ಮಾಡಿದರು 


__ 


4 


ಲ್ಲ 


ಉಗಾಭೋಗಗಳು ಮತ್ತು ವಚನಗಳು ೪ಎ 


ನಿನ್ನ ಓಲೈಸಲೇಕೊ ಕೃಷ್ಣ 

ಸಂಚಿತವನುಂಡು ಪ್ರಪಂಚಡೊಳಗೆ ಬಿದ್ದು 

ನಿನ್ನ ಓಲೈಸಲೇಕೋ ಕೃಷ್ಣ 

ದಿನಕರನುದಿಸಿ ಕತ್ತಲೆ ಪೋಗದಿದ್ದರೆ 

ಹಗಲೇನೋ ಇರುಳೇನೋ ಕುರುಡಗೆ ಶ್ರೀಕೃಷ್ಣ | 


ಈ ಉಗಾಚೋಗವು “ ಮುನ್ನ ಮಾಡಿದ ಪಾಸ ಬೆನ್ನ ಬಿಡದನ್ನಕ್ಸ », 4 ಇರುಳೆಂ 
ದೇನೋ ಕುರುಡಂಗೆ ಹಗಬಿಂದೇನೋ ಕುರುಡಂಗೆ” ಎಂಬ ಬಸವಣ್ಣ ನನರ ಉಕ್ತಿ 
ಗಳನ್ನು ನೆನಸಿಗೆ ತರುತ್ತದೆ. ಈ ಸಾಮ್ಯ ಆಕಸ್ಮಿಕವಿರಬಹುದು. ಆದರೆ ಕಳಗಿನ 
ಉಗಾಭೋಗನನ್ನೂ ಬಸವಣ್ಣನವರ ವಚನವನ್ನೂ ಹೋಲಿಸಿ ನೋಡಬಹುದು 


ಇಂದಿಂಗೆಂತೊ ನಾಳಿಗೆಂತೊ ನಾಡಿದ್ದಿಗೆಂತೆಂಬ 
ಬೆಂದವೊಡಲ ಹೊರೆಯೆ ಹೋಯಿತು ಸಂಸಾರ 
ಹಿಂದೆ ನಾನಾಯೋನಿಯಲ್ಲಿ ಬಂಡೆನೆಂಬರಿಕೆಯಿಲ್ಲ 
ಮುಂದೆ ಮುಕ್ತನಾಗಬೇಕೆಂಬೊ ಎಣಿಕೆಯಿಲ್ಲ 


ಕಾ 


(ವ್ಯಾಸರಾಯರು) 
ಇದರ ಜೊತೆಗೆ ಕೆಳಗಿನ ವಚನವನ್ನು ಹೋಲಿಸಿ 
ಇಂದಿಂಗೆಂತು ನಾಳಿಗೆಂತು ಎಂದು 
ಬೆಂದೊಡಲ ಹೊರೆಯ ಹೋಯಿತ್ತೆನ್ನ ಸಂಸಾರ 
ಹಿಂದೆ ನಾನಾಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ. 
ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿಯಿಲ್ಲಾ 
(ಬಸವಣ್ಣನವರು) 


ಮೇಲಿನ ಉಗಾಭೋಗವನ್ನು ಬರೆಯುವಲ್ಲಿ ಈ ವಚನವು ವ್ಯಾಸರಾಯರ ಮನಸ್ಸಿನಲ್ಲಿ 


ಓದ್ದಿತು ಎಂಬುದಂತೂ ನಿಸ್ಸಂಶಯ. ವಚನದ ನಾಲ್ಕು ಸಾಲುಗಳು ಅತ್ಯಲ್ಪ 
ವ್ಯತ್ಯಾಸಗಳೊಂದಿಗೆ ಮೇಲಿನ ಉಗಾಭೋಗದಲ್ಲಿ ಕಾಣಿಸಿಕೊಂಡಿನೆ. 
ಎಲ್ಲ ಹರಿದಾಸರಿಗಿಂತ ಪುರಂದರದಾಸರ ಮೇಲೆ ವಚನಸಾಹಿತ್ಯದ, ಅದರಲ್ಲೂ 
ಬಸವಣ್ಣನವರ ವಚನಗಳ ಪ್ರಭಾವವು ಹಿರಿದಾಗಿದೆ. ಮನೋಭಾವವನ್ನು ಗಮನಿಸಿ 
ಹೇಳುವುದಾದರೆ ಅವರೂ ಬಸವಣ್ಣನವರೂ ಒಂದೇ ಗೊಂಚಲ ಎರಡು ಹೂನುಗಳು, 
ಭಕ್ತಿವೃಕ್ಷದ ಎರಡು ಪಕ್ಟಫಲಗಳು. ವಚನಕಾರರಲ್ಲೆ ಲ್ಲ ಅತ್ಯುತ್ತಮ ಕವಿಹೃದಯ 
ದವರೆಂದರೆ ಬಸವಣ್ಣನವರು, ಅದೇ ರೀತಿ ಹರಿದಾಸರಲ್ಲೆ ಲ್ಲ ಪುರಂದರದಾಸರು. ತೀವ್ರ. 
ಸಂವೇದನೆಯಲ್ಲಿ, ಉಸಮಾಸ್ರತಿಭೆಯಲ್ಲಿ, ಹೊಸ ಹೊಸ ಪ್ರತಿಮಾ ನಿರ್ಮಾಣ ಶಕ್ತಿ 


ಯಲ್ಲಿ ಪ್ರಕೃತಿಯ ಮತ್ತು ಜೀವನದ ಸೂಕ್ಷ್ಮಾನಲೋಕನದಲ್ಲಿ ಇಬ್ಬರಿಗೂ ಸಾಮ್ಯ 


ವುಂಟು, ವಚನಸಾಹಿತ್ಯದಲ್ಲಿ ಬಸವಣ್ಣನವರಿದ್ದಂತೆ ಹರಿದಾಸಸಾಹಿತ್ಯದಲ್ಲಿ ಪುರಂ 


೪೨ ಸಂಶೋಧನ ತರೆಂಗ 


ದರೆದಾಸರು. ಆಯಾ ಸಾಹಿತ್ಯಗಳಲ್ಲಿ ಅವರಿಬ್ಬರವು ಅತ್ಯಂತ ಶ್ರೇಷ್ಠಕೃತಿಗಳೆಂದು 
ಪರಿಗಣಿತವಾಗಿವೆ. ಭಕ್ತಿಯ ಆ ಬಂದಾಗ ಇಬ್ಬರೂ ಹೇಗೆ ಹಣ್ಣಿಗಿಂತ ಮೆದು 
ವಾಗುತ್ತಿದ್ದರೋ ಸಮಾಜದ ದೌರ್ಬಲ್ಯಗಳನ್ನು ಕಂಡಾಗ ಅವರೆ ನಾಲಿಗೆಗಳು ಅಷ್ಟೇ 
ಹರಿತವಾಗುತ್ತಿದ್ದುವು. ಕನ್ನಡ ಭಾಷಾ ಸಾಹಿತ್ಯಗಳಿಗೆ ಇವರಿಬ್ಬರಿಂದೆ ಒದಗಿದ ಪುಷ್ಟಿ 
ಸ್ಮರಜೀಯವಾದುದು. 

ಪುರಂದರದಾಸರು ಬಸವಣ್ಣ ನನರ ವಚನಗಳ ಸೊಗಸಿಗೆ ಮಾರುಹೋಗಿದ್ದ ರು; 
ಅವುಗಳ ಭಾಷ, ಲಯ್ಕ ಸೊಗಸುಗಳಲ್ಲಿ -ನಿಂದಿದ್ದರು; ಅವುಗಳ ಧಾಟ ಅವರ 
ಮನಸ್ಸನ್ನು ವಿಶೇಷವಾಗಿ ಆಕರ್ಷಿಸಿದ್ದಿತು. ಭಾವಗಳಲ್ಲಿ ಅಭಿಪ್ರಾಯಗಳಲ್ಲಿ ಅವ 
ರಿಬ್ಬ ರಿಗೂ ಅನೇಕ ಕಡೆ ಸಾಮ್ಯಗಳಿವೆ. ಮಹಾತ್ಮರು ಸದೃ ಶವಾಗಿ ಆಲೋಚನೆ 
A ರೆ ಎಂಬ ಮಾತನ್ನು ಇಲ್ಲಿ ನೆನೆಯಬಹುದು. ಪ್ರರಕದರದಾಸರ ಆಲೋ 
ಚನಾವಿಧಾನದ ಮೇಲೆ, ಅವರ ಡ್ಯ ಸಿ ಯನ್ನು ರೂಪಿಸಿದೆ ಹಲವು ಶಕ್ತಿಗಳಲ್ಲಿ ಒಂದಾಗಿ 
ಬಸವಣ್ಣ ನವರ ಪ್ರಭಾವವೂ ಸ (ಅದರೆ ಪರಿಶೀಲನೆ ಇಲ್ಲಿ ಅನಗತ್ಯ, 
ಅದಕ್ಕೆ ಹೆಚ್ಚು ಅಧ್ಯಯನವೂ ಅಗತ್ಯ). ಬಸವಣ್ಣ ನವರೆ ವಚನಗಳ 1. 
ಅವರ ಕೀರ್ತನೆಗಳಲ್ಲಿ ಮತ್ತು ಸುಳಾದಿಗಳಲ್ಲಿ ತಕ್ಕಮಟ್ಟಿಗೂ ಉಗಾಭೋಗಗಳಲ್ಲಿ 
ವಿಶೇಷವಾಗಿಯೂ ಕಾಣಿಸಿಕೊಳ್ಳುತ್ತದೆ. ಮೊದಲು ಕೀರ್ತನೆ ಮತ್ತು ಸುಳಾದಿಗಳಲ್ಲಿ 
ಕಂಡುಬರುವ ಸಾಮ್ಯಗಳನ್ನು ಗುರುತಿಸೋಣ. “ ಕಾಮ ಕ್ರೋಧ ಬಿಡದನ್ನಕ ಪರ 
ಬೊಮ್ಮನೊಲಿಮೆ ಎತ್ತ ನೀನೆತ್ತ ಮರುಳೆ” ಎಂಬ ಅವರ ಸುಳಾದಿಯ ಒಂದು 
ಪಾದವು ಬಸವಣ್ಣನವರ" ಆರತನಡಗದು ಕ್ರೋಧ ತೊಲಗದು ಕ್ರೂರಕುಭಾಷೆ 
ಕುಹಕ ಬಿಡದನ್ನಕ ನೀನೆತ್ತಲು ಶಿವನೆತ್ತಲು ಹೋಗಯ್ಯಾ ಮರುಳೆ * ಎಂಬ 
ವಚನಭಾಗವನ್ನು ನೆನಪಿಸುತ್ತದೆ. “ ಆರು ಮುನಿದೆಮ್ಮನು ಏನು ಮಾಡ್ವರಯ್ಯಾ ? 
ಎಂಬ ಒಂದು ವಾಕ್ಯವು ಅವರ ಒಂದು ಸುಳಾದಿಯಲ್ಲಿಯೂ ಎರಡು ಉಗಾಭೋಗ 
ಗಳಲ್ಲಿಯೂ ಕಾಣಿಸಿಕೊಳ್ಳುತ್ತದೆ, ಬಸವಣ್ಣನವರ ಅಂತಹುದೇ ವಾಕ್ಯವನ್ನು ನೆನೆ 
ನಿಗೆ ತರುತ್ತದೆ (ಮುಂದೆ ನೋಡಿ), “ ತುದಿನಾಲಗೆ ಬೆಲ್ಲ ಎದೆ ವಿಷವುಳ್ಳವರ ಸಂಗ 
ಬೇಡ? ಎಂಬ ಅವರ ಉಕ್ತಿಯು ಬಸವಣ್ಣ ನರ್ಮ್‌ ಹೃದಯದ ಕತ್ತರಿ ತುದಿ 
ನಾಲಗೆಯ ಬೆಲ್ಲೇಂಬೋ ” ಎಂಬ ಉಕ್ತಿಯನ್ನು ಹೋಲುತ್ತದೆ. € ನಮ್ಮ ದೇವ 
ನಿಮ್ಮ ದೇವನೆನಬೇಡಿ, ಬೊಮ್ಮನ ಪಡೆದ ದೇವನೊಬ್ಬನೆ ಕಾಣಿರೋ? ಎಂಬ 
ಉಕ್ತಿಗೂ ಬಸನಣ್ಣನನರ €“ ಇಬ್ಬರು ಮೂವರು ನೀನೆಂದು ಉಬ್ಬಿ ಮಾತನಾಡ 
ಬೇಡ, ಒಬ್ಬ ನೇ 'ಕಾಣಿಕೋ N 'ನಿಂಬುದಕ್ಕೂ ಹೋಲಿಕೆಯಿದೆ. ಜ್‌ 
(( ಸಾಯು ನೀನೆ ಬಂಧುಬಳಗವು ನೀನೆ” ಎಂಬುದೂ ಬಸವಣ 9 ನವರ 
« ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗವು ನೀನು? ಎಂಬುದೂ ಬಹು 
ಹತ್ತಿರದವು. “ ನೀರೊಳಗಿನ ಕಲ್ಲು ಮೃದುವಾಗಬಲ್ಲುದೆ (-ಪುರಂದರ); ಎಂಬು 
ದಕ್ಕೂ “ ಎನಿಸು ಕಾಲ ಕಲ್ಲು 'ನೀರೊಳಗಿರ್ದರೇನು ನೆನೆದು ಮೃದುವಾಗಬಲ್ಲುದೆ ? 


ಉಗಾಭೋಗಗಳು ಮತ್ತು ವಚನಗಳು ಷ್ಟಿ 


ಎಂಬುದಕ್ಕೂ ಭಾವದಲ್ಲೂ, ಉಕ್ತಿಯಲ್ಲೂ ಸಾಮ್ಯ ಎದ್ದು ಕಾಣಿಸುತ್ತದೆ. “ ಮೆಚ್ಚ 
ದಿರು ಈ ಭಾಗ್ಯ ಹುಚ್ಚು ಮಾನವಾ..... ಘಳಿಗೊಳಗೆ ಈ ಭಾಗ್ಯ ಕಾಡೆ (ಡ) 
ಬೆಳದಿಂಗಳು ? ಎಂಬುದಕ್ಕೂ ಬಸವಣ್ಣ ನವರ ಎಲೆ ಎಲೆ ಸ ಅಳಿಯಾಸೆ 
ಬೇಡವೋ, ಕಾಡಬೆಳದಿಂಗಳ ಸಿರಿ ಸ್ಥಿರವಲ್ಲ ” ಎಂಬುದಕ್ಟೂ ದೂರದ' ಹೋಲಿಕೆ 
ಯಿದೆ. ಪುರಂದರದಾಸ ರೆ 
ಕತ್ತೆ ಬಲ್ಲುದೆ ಹೊತ್ತ * ವಸ್ತ್ರದಾಭೋಗವನು * 
(* * ಪಾಠಾಂತರ. ಕತ್ತುರಿಯ ಪರಿಮಳವ) 


ಮೃ ತ್ಯು ಬಲ್ಲುದೆ ದಯಾದಾಕ್ಷಿಣ್ಯ ವ 
ಸ ಬಲ್ಲಳಿ ತನ್ನೆ ಮಾನಾಪಮಾನನನು 


ಎಂಬ ಕೇರ್ತನೆಯ ಭಾಗವು, ದೇವರ ದಾಸಿಮಯ್ಯನವರ 


ಕತ್ತೆ ಬಲ್ಲುದೆ ಕತ್ತುರಿಯ ವಾಸನೆಯ 
ತೊತ್ತು ಬಲ್ಗಳೆ ಗುರುಹಿರಿಯರುತ್ತಮರೆಂಬುದ 
ಭಕ್ತಿಯನರಿಯದ ವ್ಯರ್ಥಜೀವಿಗಳು ನಿಮ್ಮನೆತ್ತಬಲ್ಲರೈ ರಾಮನಾಥಾ ॥ 


ಎಂಬ ವಚನವನ್ನು ತಕ್ಕಮಟ್ಟಿಗೆ ಹೋಲುತ್ತದೆ. ಪುರಂದರದಾಸರ ಒಂದು ಕೀರ್ತ 
ನೆಗೂ ಸೊಡ್ಡಳ ಬಾಚರಸನ ಒಂದು ವಚನಕ್ಕೂ ಬಹು ಹತ್ತಿರದ ಹೋಲಿಕೆಯಿದೆ. 
ಅವೆರಡನ್ನೂ ಕೆಳಗೆ ಕೊಡಲಾಗಿದೆ. 


ಸುರರಿಂ ನಂದ್ಯನ ಸುತ್ತದ ಕಾಲು ಸೂಳೆಮನೆ ಮಂಚದ ಕಾಲು | 
ಉರಗಶಯನನ ನುಡಿಯದ ನಾಲಿಗೆ ಉಡುಪಿನ ನಾಲಿಗೆಯೂ | 
ನಾರಾಯಣನ ಕಥೆ ಕೇಳದ ಕನಿ ಸೋರುವ ಮಾಳಿಗೆ ನಾಳಗಳು | 
ಸರಸಿಜನಾಭನ ಎತ್ತದ ಹೆಗಲು ಸತ್ತ ಕುರಿಯ ಹೆಗಲು | 

ಹರಿನೈನೇದ್ಯ ಉಣ್ಣದ ಬಾಯಿ ಹರಿದಾಡುವ ಹಾವಿನ ಹೋರು | 
ನರಹರಿರೂಪನ ನೋಡದ ಕಣ್ಣು ನನಿಲಗುರಿಯ ಕಣ್ಣು | 

ಕಫರಿನರದನಾ ಪೂಜಿಸದ ಕರಗಳು ದಾರಿಯ ತೋರುವ. ಮರದ ಕೈ ಗಳು | 
ಗರುಡಗಮನಗೆ ನಮಿಸದ ಶಿರವು ಉರಗನ ನಿಸ ತಲೆಯೂ ॥ 


(ಪುರಂದರದಾಸರು) 
ಶಿವಾ ಎಂದು ಓದದನನ ಓದು ಗಿಳಿಯೋದು 
ಶಿವಾ ನಿಮ್ಮನಾರಾಧಿಸದನನ ಮನೆ ಕೆಮ್ಮನೆ 
11. ಪುರಂದರದಾಸರ ಕಾಲದಲ್ಲಿ ದಾರಿಗಳು ಕೂಡುವೆಡೆಗಳಲ್ಲಿ ಕೈನುರಗಳನ್ನು ನಡಿಸಿ 
ಆಯಾ ದಾರಿಗಳು ಹೋಗುವ ಊರುಗಳ ಹೆಸರುಗಳನ್ನು ಅವುಗಳ ಮೇಲೆ ಬರೆದಿರುತ್ತಿದ್ದರೆಂಬ 
ನಿಸಯವು ಈ ವಾಕ್ಯದಲ್ಲಿ ಉಕ್ತವಾಗಿದೆ, 


೪೪ 


ಸಂಶೋಧನ ತರಂಗ 


: ಶಿವಾ ನಿಮ್ಮ ನೋಡದವನ ಕಣ್ಣು ಹೀಲಿಯ ಕಣ್ಣು 
ಶಿವಾ ನಿಮ್ಮ ಹಾಡದವನ ಬಾಯಿ ಕನ್ನದ ಬಾಯಿ 


ಆಲ # ಆ 


ಆಅ 


(ಸೊಡ್ಡಳ ಬಾಚರಸ) 


ಇಲ್ಲಿ ಎರೆಡು ಕಡೆಯಲ್ಲೂ ಬರುವ “ ನರಹೆರಿರೂಪನ ನೋಡದ ಕಣ್ಣು ನವಿಲುಗರಿಯ 
ಕಣ್ಣು” ಎಂಬುದೂ “ಶಿವಾ ನಿಮ್ಮ ನೋಡದವನ ಕಣ್ಣು ಹೀಲಿಯ ಕಣ್ಣು” 


(ಹೀಲಿ ನನಿಲುಗರಿ)-ಎರಡೂ ಬಹು ಹತ್ತಿರದೆ ಉಕ್ತಿಗಳು. 


ಮೇಲಿನ ಕೀರ್ತನೆ 


ಮತ್ತು ವಚನಗಳ ಭಾನವು ಬಹುಮಟ್ಟಿಗೆ ಒಂದೇ. 
ಹಿಂಜಿ ತಿಳಿಸಿದಂತೆ ಪುರಂದರದಾಸರ ಉಗಾಭೋಗಗಳಲ್ಲಿ ವಚನಗಳ ಪ್ರಭಾವವು 
ವಿಶೇಷವಾಗಿದೆ. ಹೋಲಿಕಗಾಗಿ ಒಂದು ಪಟ್ಟಿಯನ್ನು ಕೆಳಗೆ ಕೊಡಲಾಗಿದೆ. 


ಪುರಂದರದಾಸರ ಉಗಾಭೋಗಗಳು 


1° 


11, 


ಬಡವರೊಳಗೆ ಯನ್ನಿಂದಾರು ಬಡವರಿಲ್ಲ! 
ಕೊಡುವರೊಳಗೆ ನಿನ್ನಿಂದಾರು 
ಕೊಡುವನರಿಲ್ಲ| 
ದೃಢಭಕ್ತಿಯೆನಗೆ ನಿನ್ನಲ್ಲಿ ಕಲ್ಪಿಸಿ | 
ಬಿಡದೆ ಸಲಹೈಯ್ಯ ಶ್ರೀಪುರಂದರವಿಠಲ | 
ಹರಿ ನೀ ಮುನಿದರೆ ಆರು ಒಲಿದೇನ 
ಮಾಡುವರು | 
ಹರಿ ನೀ ಒಲಿದರೆ ಆರು ಮುನಿದೇನ 
ಮಾಡುವರು | 
ಪುರಂದರವಿಠಲ॥ 
x ತ್ಲ x 
ಯಾರು ಮುನಿದು ನಮಗೇನು ಮಾಡು 
ನರಯ್ಯ | 
ಯಾರು ಒಲಿದು ನನುಗೇನು ಕೊಡುವ 
ರಯ್ಯ | 
ಕೊಡಬೇಡ ನಮ್ಮ ಕುನ್ನಿಗೆ | 
ಕಾ (ಕೂ) ಸನು॥ 
ಈಯಲುಬೇಡ ನನ್ಮು ಶುನಕಗೆ 
ತಳಗಿಯ | 
ಅನೆಯ ಮೇಲೆ ಪೋಪಗೆ ಶ್ವಾನ ಮುಟ್ಟಿ 
ಬಲ್ಲುದೆ | 
ನಮಗೆ ಶ್ರೀ ಪುರಂಡರನಿಕಲಾನೆ ಸಾಕು | 


ಬಸವಣ್ಣ ನವರ ವಚನಗಳು 


1: ಐನ್ಮಿಂದ ಕಿರಿಯರಿಲ್ಲ 


ಶಿನಭಕ್ತರಿಂದ ಹಿರಿಯ೦ಲ್ಲ 
ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ॥ಃಃ 


ii: ಆರು ಮುನಿದು ನಮ್ಮನೇನು ಮಾಡು 


ವರು | 
ಊರು ಮುನಿದು ನಮ್ಮನೆಂತು ಮಾಡು 
ವರು ॥ 


ನಮ್ಮ ಕುನ್ನಿ ಗೆ ಕೂಸ ಕೊಡಬೇಡ | 
ನಮ್ಮ ಸೊಣಗಂಗೆ ತಳಿಗೆಯನಿಕ ಬೇಡ | 
ಆನೆಯ ಮೇಲೆ ಹೋಹನ ಶ್ವಾನ ಕಚ್ಚ 
ಬಲ್ಲುದೆ | 
ನಮಗೆ ನಮ್ಮ ಕೂಡಲ ಸಂಗಯ್ಯನುಳ್ಳ 
ನ್ನಕ್ಕ॥ 


19 ಇವುಗಳಿಗಿರುನ ಹೋಲಿಕೆಯು ಧಾಟಿಗೆ, ಸ್ವಲ್ಪಮುಟ್ಟಗೆ ಭಾನಕ್ಕೆ ಸಂಬಂಧಿಸಿದುದು, 


ಉಗಾಭೋಗಗಳು ಮತ್ತು ನಚನಗಳು ೪ಚಿ 


111, ಬೇನಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟಿಯ ii ಬೇವಿನ ಬೀಜನ ಬಿತ್ತಿ ಬೆಲ್ಲದ ಕಟ್ಟೆಯ 


ಕಟ್ಟ | 1 ಕಟ್ಟಿ | 
ಸ ಜೇನುಮಳೆಗರೆದರೆ ವಿಸ A ಆಕಳ ಹಾಲನೆಅಕದು ಜೇನುತುಪ್ಪನ 
| ದೇನಯ್ಯ | ಹೊಯ್ದರೆ |. 
ಏನು ಓದಿದರೇನು ಏನು ಕೇಳಿದರೇನು | ಸಿಹಿಯಾಗಬಲ”ಡೆ ಕಹಿಯಾಗಲೊಲ್ಲದೆ | 
ಮನದೊಳಗಿನ ತಾಮಸ ಬಿಡುನದನಕ | ಶಿವಭಕ್ತ ರಲ್ಲದನರ ಕೊಡೆ ನುಡಿಯ 
ಕೊಳಲದನಿಗೆ ಸರ್ಪ ತಲೆದೂಗು ಲಾಗದು | 
ನಂದದಿ ಯ | ಕೂಡಲಸಂಗಮದೇವಾ ॥ 


ನ್ನೊಡೆಯ ಕೇಳು ಶ್ರೀ ಪುರಂದರಪಿಠಲ | 


iv. ಉರಿಗಂಜೆ ಸೆರೆಗಂಜೆ ಶರೀರದ ಭಯ ೪), ಹರಿನ ಹಾನಿಗಂಜೆ ಉರಿಯ ನಾಲಗೆ 


ಕಂಜೆ | ಗಂಜೆ ಸುರೆಗಿಯ ಮೊನೆಗಂಜೆ | 

ಹಾನಿಗಂಜೆ ಚೇಳಿಗಂಜೆ ಕತ್ತಿಯ ಒಂದಕ್ಕ ೦ಜುವೆ ಒಂದಕ್ಕೆ ಳುಕುವೆ | 

ಧಾರೆಗಂಜೆ । ಪರಸ್ತ್ರೀ "ಪರದ್ದನನೆಂಬೀ ಜೂಬಿಂ ಗಂಜುನೆ! 
ಇನ್ನೊ ೦ದಕ್ಕೆ ೦ಜುನೆ ಇನ್ನೊಂದಕ್ಕೆ ಮುನ್ನ ಜದ ರಾವಣನೇ ವಿಧಿಯಾದೆ | 

ಳಕುವೆ | ಅಂಜುನೆನೆಯ್ಯಾ ಕೂಡಲ ಸಂ ಗಮ 

ಪರಧನ ಪರಸತಿಗೆರಡಕ್ಕಂಜುನೆನಯ್ಯ | ದೇವಾ 
ಹಿಂದೆ ಕೌರನ ರಾನಣರೇನಾಗಿ 

ಪೋದರು | 


ಮುಂದೆ ಸಲಹೊ ಪುರಂದರವಿಠಲ ॥ 


v. ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯೆ ೪. ಜಗನಸುತ್ತಿಪ್ರದು ನಿನ್ನ ಮಾಯೆ 


ವಯ್ಯ | ಯಯ್ಯಾ | 
ನಿನ್ನ ಸುತ್ತಿಹುದೆಲ್ಲ ಎನ್ನ ಮಾಯ ನಿನ್ನ ಸುತ್ತಿಪ್ಪುದು ಎನ್ನ ಮನ 
ನಯ್ಕೆ | ನೋಡಯ್ಯಾ | 
ಜಗವು ನಿನ್ನೊಳಗೆ ನೀನು ಎನ್ನೊಳಗೆ | ನೀನು ಜಗಕ್ಕೆ ಬಲ್ಲಿದನು, ಅನು ನಿನಗೆ 
ಜಗಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ಬಲ್ಲಿದನು ಕಂಡಯ್ಯಾ ॥ 
ನಾನು | 
ಕರಿಯು ಕನ್ನಡಿಯೊಳಗೆ ಅಡಗಿಪ್ಪ ಕರಿಯು ಕನ್ನ ಡಿಯೊಳಗಡಗಿದಂತಯ್ಯ | 
ತೆರನಂತೆ | 
ನೀನು ಎನ್ನೊ ಳಗಡಗಿಪ್ಪೆ ಪುರಂದರ - ಎನ್ನೊಳಗೆ ನೀನಡಗಿದೆ ಕೂಡಲ ಸಂಗಮ 
ವಿಠಲ ॥ ದೇವಾ ॥ 


ಇವು ಎಲ್ಲೋ ಕೆಲವು ಸ್ಪಷ್ಟ ಸಾದೃಶ್ಯಗಳು. ಈ ಸಾದೃಶ್ಯ ಎಷ್ಟರ ಮಟ್ಟಿಗಿದೆ 
ಯೆಂದರೆ ಕೆಲನೆಜಿಗಳಲ್ಲಿ ಭಂಕಿತವನ್ನು ಸರಿಸ ಆ ಜರದು ಸಣ್ಣ ಪುಟ್ಟ 
ಬದಲಾವಣೆಗಳನ್ನು. 'ಮಾಡಿದರೆ ನಚನವು  ಉಗಾಭೋಗವಾಗುತ್ತದೆ. ತೆಲನೆಜಿ 
ಗಳಲ್ಲಿ ಒಂದರೆ ಪಾಠದ ಸಹಾಯದಿಂದ ಇನ್ನೊಂದರ ಸಾಠವನ ನ್ನು ತಿದ್ದಬಹುದು, 


೪೬ 


ಸಂಶೋಧನ ತರಂಗ 


ಉಗಾಭೋಗಗಳನ್ನು ಓದುತ್ತಿದ್ದರೆ. " ಪ್ರೆರೆಂದರವಿಠಲ' ಎಂಬ ಅಂಕಿತದಿಂದ 
ಮಾತ್ರ ಅವು ವಚನಗಳಲ್ಲಪೆಂದು ತಿಳಿಯಬೇಕಾಗುತ್ತದೆ. ಇನ್ನೂ ಕೆಲವು ನಿದ 


ರ್ಶನಗಳು-- 


ಗುರಿಯನೆಚ್ಚನನೆ ಬಲ್ಲಾಳು | 

ಹರಿಯ ಭಜಿಸಲರಿಯದವನೆ ಮಾಸಾಳು | 

ಹರಿಯೆಂದ. ಓದದೆಲ್ಲವು ಹಾಳು | 

ಪುರಂದರವಿಠಲ ಪಾರ್ಥನ ಮನೆಯ ಆಳು ॥ 

ಮರವಿದ್ದರೇನಯ್ಯ ನೆರಳಿಲ್ಲದನಕ | 

ನೆರಳಿದ್ದರೇನಯ್ಯ ನೀರಿಲ್ಲದನಕ | 

ನೀರಿದ್ದು ಫಲವೇನು ಒರತಿಲ್ಲದನಕ | 

ಥನನಿದ್ದು ಫಲವೇನು ಕೊಡುವ ಮನವಿಲ್ಲದನಕ | 

ಮನವಿದ್ದರೆ ಫಲವೇನು ಜ್ಞಾನನಿಲ್ಲದನಕ | 

ದೇವ ಪುರಂದರನಿಕಲರಾಯನ ಊಳಿಗ ಮಾಡದವನ ಬಾಳುವೆ ಏತಕೇ ॥!8 

ತ ತ್ಲ ಸ x 

ಹರಿ ನೀ ಒಲಿವಂತೆ ಮಾಡು, ಒಲಿದರೆ ತಿರಿನಂತೆ ಮಾಡು | 
ತಿರಿದರೆ ದಾರು ನೀಡದಂತೆ ಮಾಡು, ದಾರು ನೀಡಿದರೆ ಪೊಟ್ಟಿ ತುಂಬದಂತೆ ಮಾಡು 
ಪೊಟ್ಟೆ ತುಂಬಿದರೆ ಬಟ್ಟೆ ದೊರೆಯದಂತೆ ಮಾಡು 

ಬಟ್ಟಿ ದೊರೆತರೆ ಇಂಬು ದೊರೆಯದಂತೆ ಮಾಡು 

ಇಂಬು ದೊರೆಯದಿದ್ದರೆ ರಂಗ ನಿನ್ನ ಪಾದಾರವಿಂದದಲ್ಲಿ 

ಇಂಬಿಟ್ಟು ಸಲಹೋ ಪುರಂದರನಿಕಲಾ ॥೬« 


13. ಈ ಉಗಾಜೋಗನನ್ನೂ ಅಕ್ಟ ಮಹಾದೇನಿಯ ಈ ನಚನವನ್ನೂ ಹೋಲಿಸಿ 
ನೋಡಿ, ಬಂಧದಲ್ಲಿ, ಭಾವದಲ್ಲಿ, ಉಕ್ತಿಗಳಲ್ಲಿ ಸಾಮ್ಯುನಿದೆ: 


ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ 
ಧನನಿದ್ದು ಫಲನೇನು ದಯವಿಲ್ಲದನ್ನ ಕ್ಕೆ 
ಹಸುವಿದ್ದು ಫಲವೇನು ಹಯನಿಲ್ಲದನ್ನ ಕ್ಕೆ 
ರೂಸಿದ್ದು ಫಲನೇನು ಗುಣನಿಲ್ಲದ 
ಅಗಲಿದ್ದು ಫಲವೇನು ಮನಪಿಲ್ಲದ 


ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದೆನ್ನಕ್ಕೆ ಚೆನ್ನ ಮಲ್ಲಿಕಾರ್ಜುನಾ ॥ 


ನಕ್ಕ 
ನಕ್ಕೆ 


14. ಬಂಧ ಮತ್ತು ಭಾವಗಳಲ್ಲಿ ಇದನ್ನು ಹೋಲುವ ಅಕ್ಕಮಹಾದೇವಿಯ ವಚನ 
ವೊಂದು ಹೀಗಿದೆ: 


ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ 
ಬೇಡಿದಡೆ ಇಕ್ಕೆ ದೆಂತೆ ಮಾಡಯ್ಯ 

ಇಕ್ಸಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ 

ನೆಲಕ್ಕೆ ಬಿದ್ದೊಡೆ ನಾನೆತ್ತಿ ಕೊಂಬುದಕ್ಕೆ ಮುನ್ನವೇ ಶುನಿ 
ಎತ್ತಿ ಕೊಂಬಂತೆ ಮಾಡೆಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ॥ 


ಉಗಾಭೋಗಗಳು ಮಂತ್ತು ವಚನಗಳು ೪೭ 


ದರಿದ್ರರೆನ್ನಬಹುದೆ ಹರಿದಾಸರ | 

ಶಿರಿನಂತರೆನಬಹುದೆ ಹರಿದ್ರೋಹಿಗಳ! 

ಹರಿದಾಸರ ಮೇಲಿದ್ದ ಕರುಣವು ಶಿಿದೇನಿ ಮೇಲಿಲ್ಲವೊ | 

ಪುರಂದರವಿಠಲನ ಆಳುಗಳಿಗೆ ಎಲ್ಲಿಹುದ್ಯೆ ಮಾನಾಭಿಮಾನ ಜಗದಿ ॥ 
ಹೆರಿದಾಸರು ಶಿವಶರಣರಂತೆ ವಚನಗಳನ್ನು ಬರೆಯಲು ಮಾಡಿದ ಪ್ರಯತ್ನಗಳ ಫಲ 
ನಿರಬಹುದೇ ಉಗಾಭೋಗಗಳು ? ಅಥವಾ ವಚನಗಳಿಗೂ ಉಗಾಭೋಗಗಳಿಗೂ 
ಒಂದೇ ಮೂಲನವಿರಬಹುದೇ? ನಚನ ಸಾಹಿತ್ಯದ ಮೂಲವೇನಿರಬಹುದೆಂಬುದರೆ 
ಬಗ್ಗೆ ಈಗಾಗಲೇ ತಕ್ಕಮಟ್ಟಿಗೆ ಜಿಜ್ಞಾಸೆ ಸೆ ನಡೆದಿದ್ದ ರೂ ಆ ಚರ್ಚೆಯು ಒಂದು 
ಖಚಿತ ಫೆಟ್ಟಕ್ಕೆ ಇನ್ನೂ ಮುಟ್ಟಿಲ್ಲ. " ಉದ್ಬ್ವ್ರಾಹಾಭೋಗ ' ದ ಸ್ಪಷ್ಟ ಸ್ವರೂಪ 
ವನ್ನು ತಿಳಿದರೆ ಅನೇಕ ಸಮಸ್ಯೆಗಳು ಸರಿಹಾರವಾಗಬಹುದು. ಅದೇನೇ ಇರಲಿ 
ಉಗಾಭೋಗಗಳ ಮೇಲೆ ವಚನಗಳ ಪ್ರಭಾವವು ಮಾತ್ರ ಸ್ಪಷ್ಟ ಎಂಬುದು ಮೇಲಿನ 
ನಿದರ್ಶನಗಳಿಂದ ಗೊತ್ತಾಗುತ್ತದೆ. 

ಈ ಪ್ರಭಾವಕ್ಕೆ ಕಾರಣವೇನು? ವಚನ ಸಾಹಿತ್ಯದ ಇತಿಹಾಸದಲ್ಲಿ ಎರಡು 
ಪ್ರಮುಖ ಫೆಟ್ಟಿಗಳನ್ನು ಗುರುತಿಸಬಹುದು. ಹನ್ನೆರಡನೆಯ ಶತಮಾನದಲ್ಲಿ ನ 
ಅಕೃಮಹಾಜೀವಿ, ಅಲ್ಲಮ ಮುಂತಾದ ನಾ ಶರಣರು ಸಾವಿರಾರು ವಚ 
ಗಳನ್ನು ರಚಿಸಿದರು. ಇದು ವಚನಗಳ " ಸೃಷ್ಟಿ ' ಯೆ ಕಾಲ. ಮುಂದಿನ ಆ 
ಶತಮಾನಗಳಲ್ಲಿ ಬೇರೆ ಬೇರೆಡೆಗಳಲ್ಲಿ ತ ಚದುರಿಹೋದ ವಚನ 
ಗಳನ್ನು ಸಂಕಲಿಸುವ, ಸಟ್ಸ್ಟಿ ಲಾನುಕ್ರಮವಾಗಿ ಜೋಡಿಸುವ ಮತ್ತು ಅವುಗಳನ್ನು 
ವ್ಯಾಖ್ಯಾನಿಸುವ ಕಾರೆ ವು "ಹಕ್ಕ ದು ಹದಿನಾರನೇ ಶತಮಾನಗಳಲ್ಲಿ ನಡೆಯಿತು. 
( ಸಂಕಲನ ', ವ್ಯವಸ್ಥಾ ಪನ' ರಿ ವಾಖ್ಯಾನ). ವಚನಗಳ ದೃಷ್ಟಿಯಿಂದ 
ಇದು ಅನೇಕ ಚಟುವಟಕೆಗಳ ಕಾಲ. ವಚನಗಳಿಗೆ ಬಹುವಾದ ಪ್ರಸಾರ ದೊರೆ 
ತದ್ದು ಬಹುಶಃ ಈ ಕಾಲದಲ್ಲಿಯೇ. ಈ ಚಟುವಟಕೆಗಳು ಮುಖ್ಯವಾಗಿ ಎರೆಡು 
ಕೇಂದ್ರಗಳಲ್ಲಿ ನಡೆದುವು. ಹದಿನೈದನೇ ಶತಮಾನದ ಪೂರ್ವಾರ್ಧದಲ್ಲಿ ಹಂಸ 
ಅದೇ ಶತಮಾನದ ಉತ್ತರಾರ್ಧದಲ್ಲಿ ಮತ್ತು ಹದಿನಾರನೇ ಶತಮಾನದ ಆರಂಭ 
ದಲ್ಲಿ ಇನ್ನೂ ದಕ್ಷಿಣದೆ ಎಡೆಯೂರು ಇವೇ ಆ ಎರಡು ಕೇಂದ್ರಗಳು.25 
ಹರಿದಾಸ ಪರೆ ರೆಯ ಮೊದಮೊದಲು ಹರಿದಾಸರು ವಿಜಯನಗರ ಸಾಮಾ ೨ಾಜ್ಯದ 
ದೊರೆಗಳ STRING ಶ್ರೀ ವ್ಯಾಸರಾಯರು, ಶ್ರೀ ಪುರಂದರದಾಸರು, 
ಮುಂತಾದ ದಾಸರಿಗಂತೂ ಹಂಸೆ ಕೇಂದ್ರವಾಗಿದ್ದಿತು. ಹೀಗೆ ಹೆಂಸೆಯಲ್ಲಿ ವಚನ 
ಗಳ ಸಂಕಲನಾದಿಯಲ್ಲಿ ಆಸ ಸಕ್ತರಾಗಿದ್ದ "ವೀರಕೈನ ವಿದ್ವಾಂಸ ಸರೂ ಹರಿದಾಸ ರೂ 
ಒಂದೆಡೆ ಸೂ ಎಲ್ಲ ಧರ್ಮಗಳಿಗೂ ನ ಪ್ರೋತ್ಸಾಹ 


ಗ್ರ ಇದರೆ ಎಲ್ಲ ನಿನರಗಳಿಗೈ ನೋಡಿ- ಎಂ. ಚಿದಾನಂದ ಮೂರ್ತಿ: ಶೂನ್ಯ 
ಸಂಪಾದನೆಯನ್ನು ಕುರಿತ್ಕು (ಪು. ೧೮.೨೪, 


೪೮ ಸಂಶೋಧನ ತರಂಗ 


ನನ್ನೂ ಆಶ್ರಯನನ್ನೂ ನೀಡಿದ್ದ ವಿಜಯನಗರ ಸಾಮ್ರಾಜ್ಯದ ದೊರೆಗಳ 3 ಆಶ್ರಯ 
ದಲ್ಲಿ ಒಟ್ಟ ಗೆ ಸಾಮರಸ್ಯದಿಂದ ಪರಸ್ಸರ ಸಹಾನುಭೂತಿಯಿಂದ ಒಂದೇ ರೀತಿಯಾದ 
ಭಗಹದ್ದಕ್ತ ಯಿಂದ ಪ್ರೇರಿತರಾಗಿ HE ದ್ದ ಅವರಲ್ಲಿ ಹೆರಿದಾಸರ ಮೇಲೆ, ಅದ 
ರಲ್ಲೂ ವ್ಯಾಸರಾಯರ ಮತ್ತು ಪುರಂದರದಾಸರ ಮೇಲೆ. ವಚನಗಳ ಪ್ರಭಾವ ಆಗಿ 
ರುವುದು ಆಶ್ಚರ್ಯದ ಸಂಗತಿಯೇನೂ ಅಲ್ಲ. 

ವ್ಯಾಸರಾಯರಾಗಲಿ ಪುರಂದರದಾಸರಾಗಲಿ ಬಹು ಉದಾರಹೃ ದಯದ ವ್ಯಕ್ತಿ 
ಗಳಾಗಿದ್ದರು. ಕುರುಬರಾಗಿದ್ದ ಕನಕದಾಸರನ್ನು ವ್ಯಾಸರಾಯರು ತಮ್ಮ ಶಿಸ್ನರಾಗಿ 
ಮಾಡಿಕೊಂಡದ್ದು, ಪುರಂದರದಾಸರು ಅವರನ್ನು ತಮ್ಮ ಸೋದರ ಗ 
ನಡಸಿಕೊಂಡದ್ದು ಸುಪ್ರಸಿದ್ದ ವಿಷಯವಾಗಿದೆ. ER ಇತರ ಧರ್ಮಗಳ 
ವಿಷಯದಲ್ಲಿ, ಅದರಲ್ಲೂ ನೀರಶೈ ವನ ಧರ್ಮದ ವಿಷಯರಲ್ಲಿ ಗೆ ಸೌರವನಿದ್ದಿತು ಎಂಬು 
ದಕ್ಕೆ ಅವರೆ ಒಂದು ಕೀರ್ತನೆಯನ್ನು ಉದ್ಭರಿಸಬಹುದು. ಅವರು. ಸೊಲ್ಲಾ ಪುರ 
ದಲ್ಲಿದ್ದಾಗ ನೀರಶೈವರಿಗೂ ಮಾಧ್ವರಿಗೂ ಸ್ವಲ್ಪ ತಿಕ್ಟಾಟ ನಡೆಯಿತಂತೆ. ಆಗ 
ಪುರಂದರದಾಸರು ಮಧ್ಯೆ ಪ್ರವೇಶಿಸಿ " ಜಂಗಮರು ನಾವು ನೀವೇ ಶೇಳಿ | ಜಂಗ 
ಮರು ನಾವು ಲಿಂಗಾಂಗಿಗಳು | ಮಂಗಳವಂತರ ಭವಿಗಳೆಂಬರೆ ಬರಿದೆ * ಎಂದು 
ಆರಂಭವಾಗುವ ಕೀರ್ತನೆಯನ್ನು ಹಾಡಿ ಎರಡು ಪಕ್ಷಗಳನ್ನೂ ಸಮಾಧಾನಗೊಳಿ 
ಸಿದರಂತೆ. ೫ ಎರಡೂ ಧರ್ಮಗಳ ಅನುಯಾಯಿಗಳಿಗೆ ಎಷ್ಟು ಹೋಲಿಕೆಗಳಿವೆ 
ಎಂಬುದನ್ನು ಅಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ನಮಗೆ ತಿಳಿದಮಟ್ಟಿಗೆ ಅವರೆ 
ಕೀರ್ತನೆಗಳಲ್ಲಿ ವೀರಶೈವ ಧರ್ಮದ ವಿಡಂಬನೆ ಎಲ್ಲಿಯೂ ಬಂದಿಲ್ಲ. 

ಕನ್ನ ಡಸಾಹಿತ್ಯ ದ ಇತಿಹಾಸದಲ್ಲಿ ವಚನಕಾರರು ಮತ್ತು ಹರಿದಾಸರು ಎರೆಡು 
ದೊಡ್ಡ ಪರಂಪ ನರೆಗಳನ್ನು ಸ ಸ್ಥಾಪಿಸಿದರು. ಯಾವುದೇ ಹೊಸ ಸರಂಸರಿಯು ತನ್ನ 
ಸಕ್ಕ. ನೂತನವಾಗಿದ್ದರೂ, "ಹಿಂದಿನ ಪರಂಪರೆಯ ಅಥವಾ ಪರಂಪರೆಗಳ ಮುದ್ರೆ 
ಅದರ ಮೇಲೆ ಬಿದ್ದೇ ಇರುತ್ತವೆ. 38 ಹರಿದಾಸರು ಶಿನಶರಣರ ವಚನಗಳನ್ನು ಓದಿ 

16 ವಿಜಯನಗರ ಕಾಲದ ಶಾಸನೆಗಳೂ, ಬರ್ಬೋಸ ಮುಂತಾದ ವಿದೇಶೀ ಪ್ರವಾಸಿಗರ 
ಬರಹಗಳೂ ಈ ಅಂಶದಲ್ಲಿ ಏಕಾಭಪ್ರಾ ಯವನ್ನು ವ್ಯಕ್ತಪಡಿಸುತ್ತವೆ. 
Sexcentenary Volume, p. 34, 43). 

17 ಕರ್ಣಾಟಕ ಭಕ್ತನಿಜಯ, 1, p. 290-1. 

18 ನ ಮೇಲೆ ಬಂದ ಅದೇ ದಾಸಪಂಥದ ಅನೇಕ ಹರಿದಾಸರ ಮೇಲೆ 
ಅನರ ಪ್ರಭಾನವನ್ನು ಸ್ಪ ಸ್ಟವಾಗಿ ಗುರುತಿಸಬಹುದು. ಅಷ್ಟೆ ಕೆ, ಆಧುನಿಕ ಕನಿ ಶ್ರೆ (ಸ್ಮರಾದ 
ಶ್ರೀ ದ. ರಾ. ಬೇಂದ್ರೆ A ಮೇಲೂ ಪುರಂದರದಾಸರ ಪ, ಸ್ರಭಾನದ ಛಾಯೆಯನ್ನು ಸೇ 
ವ ದು. ಅವರ * ಕಬ್ಬಿನ ಗಣೆ ಡೊಂಕು ಅದರ ಹಾಲದು 'ತೊಕೆ ರಸಿಕ ಪೇಳೊ ಸ ಎಂಬ ಕನ 
ನಕ್ಕೆ (ಗರಿ, ಪುಟ. ey ಬಹುಶಃ ಮೂಲ ಪ್ರಚೋದನೆ ಪುರಂದರದಾಸರ ಕೆಳಗಿನ ಕೀರ್ತನೆ 

ನಾ ಡೊಂಕಾದರೇನೊ ನನ್ನ ನಾಮ ಡೊಂಕೆ ವಿಠಲ ॥ 


ಸಜ. 


ತ ಗ ಪ ಎಬ ಸ ಸ ಎಟ ಸ ಬ ಖನನ ಸಜ ಚ ಗ ಬಟ ಸನ ಬಟ ಸಷ ಸಚ ಚಚ ಬಚಚ ಬ ಆಚ ಟಗ ಬಟ ನಜ ಬಟ ಭನ ಬಟಟ 


ಉಗಾಭೋಗಗಳು ಮತ್ತು ನಚನಗಳು ೪೯ 


ಆನಂದಿಸಿ ಅದರ ಗುರುತುಗಳನ್ನು ತಮ್ಮ ಕೃತಿಗಳಲ್ಲಿ ಉಳಿಸಿರುವುದು ೪ ಹರಿದಾಸರ 
ನಿಶಾಲ ಹೃದಯಕ್ಕೆ ಸಾಕ್ಷಿ, ವಚನಗಳ ಶ್ರೇಸ್ಕತೆಗೆ ಅತ್ಯಪೂರ್ವ ರೀತಿಯ ವಿಮರ್ಶೆ. 
ಭಕ್ತರೆಲ್ಲರೂ ಒಂದೇ ಕುಲದವರು ಎಂಬ ಮಾತನ್ನು ಇದು ಪುಸ್ಟೀಕರಿಸುವುದಿಲ್ಲವೇ? 


ಕಬ್ಬು ಡೊಂಕು ಅದರೇನು ಹಾಲು ಡೊಂಕೆ ವಿಠಲ | 


“ees 8805 eee sees eee see see sees «es see eee ee 


ಬ ees se ees wees see eee see eee eee eee ee 


19, ವ್ಯಾಸರಾಯರು ಮತ್ತು ಪುರಂದರದಾಸರಾದಮೇಲೆ ಬಂದ ಹರಿದಾಸರ ಉಗಾ 
, ಭೋಗಗಳಲ್ಲಿ ವಚನಗಳ ಪ್ರಭಾವವು ಕಾಣುವುದು ಅತ್ಯಲ್ಪ, ವಚನಸಾಹಿತ್ಯ ಮತ್ತು ಹರಿದಾಸ 
ಸಾಹಿತ್ಯಗಳ ಕೂಲಂಕಷವಾದ ತೌಲನಿಕ ಅಧ್ಯಯನದಿಂದ ಇನ್ನೂ ಅನೇಕ ಹೊಸ ವಿಚಾರಗಳನ್ನು 
ನಾವು ನಿರೀಕ್ಷಿಸಬಹುದು. 

4 


ಸಂಶೋಧನ ತರಂಗ 


ಗ್ರಂಥಯಣ 

(ಅಡಿಟಿಪ್ರಣಿಗಳಲ್ಲಿ ಸೂಚಿಸಿರುವ ಗ್ರಂಥಗಳನ್ನು ಇಲ್ಲಿ ಪಟ್ಟ ಮಾಡಿಲ್ಲ) 
ಪುರಂದರದಾಸರ ಕೃತಿಗಳು--ಸಂ. ಸುಬೋಧ ರಾಮರಾವ್‌ 
ಪುರಂದರದಾಸರ ಕೀರ್ತನೆಗಳು. ಸಂ, ಪಾನಂಜೆ ಗುರುರಾವ್‌ 
ಶ್ರೀ ಪುರಂದರದಾಸರ ಸುಳಾದಿಗಳು. ಸಂ. ಹನುಮಂತರಾವ ಗೊರೆಬಾಳ 
ಶ್ರೀ ಗುರುವಿಜಯ ವಿಠಕಲರ ಕೃತಿಗಳು 
ಶ್ರೀ ವಾಸುದೇವ ನಿಠಲರ ಕೃತಿಗಳು 
ಶ್ರೀ os ಶಿಸ್ಯಪ್ರಶಿಷ್ಯರ ಕೃತಿಗಳು 
y € ಗೋಪಾಲದಾಸರ ಶಿಷ್ಕಪ್ರಶಿಷ್ಯರ ಕೃ ತಿಗಳು 
ಸ್ರೀ ಜಗನ್ನಾಥದಾಸರು ತತ್‌ತಿಸ್ಯ ಪ್ರಶಿಸ ರೆ ಕೃತಿಗಳು 
ಶ್ರೀ ನಿಜಯದಾಸರ ಸ್ತೋತ್ರ ಸ ಭಾ 
ತ್ವ € ಕನಕದಾಸರ ಮತ್ತು ಹ ತ ಜಗನ್ನಾ ಥದಾಸರ ಕೃತಿಗಳು 


ಘಿ ಸುಬೋಧ ರಾಮರಾವ್‌ 


೨೨ 
೨೨ 
೨೨ 
೨೨ 
೨೨ 


೨೨ 


ಶ್ರಿ € ಕರ್ಣಾಟಕ ಭಕ್ತೆ ನಿಜಯೆ, 11. 
ಫ್ರೀ ಜಗನ್ನಾ ಥದಾಸರು_-ಕೆ. ಎಂ. ಕ್ರಷ್ಣ ನರಾವ್‌ 
ಬಸವಣ್ಣ ನವರ ಸಟ್ಟಿ ಲಿದೆ ಇಸಿ ಶಿ, ಶಿ ಬಸವನಾಳ 
ವಚನಶಾಸ್ತ್ರಸಾರ, ಸ 11, 111... ಸಂ. ಫೈ ಗು. ಹಳಕಟ್ಟಿ 
ಮಹಾದೇವಿಯಕ್ಕನ ವಚನಗಳು 
ದೇವರೆ ದಾಸಿಮಯ್ಯನ ವಚನಗಳು ಜಿ 
ಉಡುತಡಿಯ ಮಹಾದೇವಿಯಕ್ಕೆನ ಸಾಹಿತ್ಯ. ಸಂ. ಬಿ. ಸಿ, ಜವಳಿ ಮತ್ತು 
| ಮಲ್ಲಾಬಾದಿ ವೀರಭದ್ರಪ್ಪ 
ಪುರಂದರದಾಸರ ಜೀವನಚರಿತ್ರೆ. ಆರ್‌. ಎಸ್‌. ಪಂಚಮುಖಿ 
ಹರಿಭಕ್ತಿಸುಥೆ ಸಂ. ರಂಗನಾಥ ದಿವಾಕರ 
ಶ್ರೀಪಾದರಾಯರ ಕೃತಿಗಳು ಮತ್ತು ಶ್ರೀ ವ್ಯಾಸರಾಯಸ್ವಾಮಿಗಳ ಕೃತಿಗಳು 
ಸಂ. ಸುಬೋಧ ರಾಮರಾವ್‌ 
ಎಚ್‌. ಡೇನೀರಪ್ಪ : " ಮಹಾದೇವಿ. ಕೌಶಿಕ? (ಧಾರವಾಡದ ಲಿಂಗಾಯತ . 
ವಿದ್ಯಾಭಿವೃದ್ಧಿ ಸಂಸ್ಥೆಯ ಸಾಹಿತ್ಯ ಸಮಿತಿ ಪತ್ರಿಕೆ, V. iii.) 


೨೨ 


ವೀರಶೈವ ಧರ್ಮದ ಬೆಳವಣಿಗೆಯಲ್ಲಿ 
ನಾಲ್ಕು ಪ್ರಮುಖ ಘಟ್ಟಗಳು 


ನೀರಶೈವ ಧರ್ಮವು ಕರ್ಣಾಟಕದ ಪ್ರಮುಖ ಧರ್ಮಗಳಲ್ಲೊಂದು. ಅದು 
ಮೊತ್ತ ಮೊದಲು ಕಾಣಿಸಿಕೊಳ್ಳುವ ಹನ್ನೆರಡನೆಯ ಶತಮಾನದಲ್ಲಿಯೇ ಪ್ರಮುಖ 
ಧರ್ಮವಾಗಿದ್ದಿತು ಎಂದು ಯಾರೂ ಭಾವಿಸಲು ಸಾಧ್ಯವಿಲ್ಲ. ಯೂವುದೇ ಧರ್ಮವು 
ಪ್ರಾರಂಭದಲ್ಲಿ ಕೆಲವರ ನಂಬಿಕೆಯ ವಸ್ತುವಾಗಿದ್ದು ಕ್ರಮೇಣ ಅದರ ಅನುಯಾಯಿ 
ಗಳ ನಿಷ್ಠೆಯಿಂದ, ತ್ಯಾಗದಿಂದ, ಮಿತಿಯಿಲ್ಲದ ಪ್ರಯತ್ನಗಳಿಂದಾಗಿ ನಾಡಿನಲ್ಲಿ 
ಪ್ರಚಾರಗೊಳ್ಳುತ್ತದೆ. ಈ ಪ್ರಯತ್ನಗಳು ಒಂದು ಕಾಲದಲ್ಲಿ ಎಲ್ಲೋ ಕೆಲವು ವ್ಯಕ್ತಿ 
ಗಳಿಂದ ನಡೆದಿರಬೇಕಿಲ್ಲ. ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ ಭಿನ್ನ 
ರೀತಿಯ ಪ್ರಯತ್ನಗಳು ನಡೆದಿರಬಹುದು. ಧರ್ಮದ ಪ್ರಸಾರಕ್ಕೆ ಯಾರೆ ಪ್ರಯತ್ನ 
ದಿಂದ ಎಷ್ಟು ಸಹಾಯವೊದಗಿತು ಎಂಬುದನ್ನು ಅಳೆಯಲು ಸಾಧ್ಯವೂ ಇಲ್ಲ, ಅಳೆ 
ಯುವುದು ಸಾಧುವೂ ಅಲ್ಲ. ಅಲ್ಪ ಸಂಖ್ಯೆಯ ಜನರ ಧರ್ಮವಾಗಿದ್ದ ವೀರಶೈವ 
ಧರ್ಮವು ತನ್ನ ಬೆಳವಣಿಗೆಯಲ್ಲಿ ಅನೇಕ ಸೆಂಕಷ್ಟಗಳನ್ನೂ ಏಳು ಬೀಳುಗಳನ್ನೂ 
ಆಘಾತಗಳನ್ನೂ ಎದುರಿಸಬೇಕಾಯಿತು. ಈ ರೋಮಾಂಚಕಾರಿಯಾದ ಇತಿಹಾಸ 
ವನ್ನು ನಿರೂಪಿಸುವ ಅಧಿಕೃತ ಗ್ರಂಥನಿನ್ನೂ ಬರೆಬೇಕಾಗಿದೆ. ಇಷ್ಟು ಮಾತ್ರ ನಿಜ- 
ನೀರಶೈವಧರ್ಮವು ಜನಸಾಮಾನ್ಯರಲ್ಲಿ ಪ್ರಚಾರವಾಗಲು ಬೇಕಾದ ಸಕಲ ಅರ್ಹತೆ 
ಗಳನ್ನೂ ಉಳ್ಳ, ಸಹಜ ಅಂತಸ್ಪತ್ವವುಳ್ಳ ಧರ್ಮನವಾಗಿದ್ದುದೆರಿಂದ್ದ ಅದರ ಅನು 
ಯಾಯಿಗಳು ಜನತೆಗಾಗಿ ಕರಗಿ ಮರುಗಿ ಅನರ ಒಳಿತಿಗಾಗಿ ತಮ್ಮನ್ನು ತಾವು 
ಅರ್ಸಿಸಿಕೊಂಡದ್ದೆರಿಂದ ನೀರಶೈವಧರ್ಮವು ಅನೇಕ ಆಘಾತಗಳಿಗೆ ಸಿಕ್ಕರೂ ಮಣಿಯ 
ಲಿಲ್ಲ. ಒಮ್ಮೊಮ್ಮೆ ಮುಳುಗಿದಂತೆ ಕಂಡುಬಂದರೂ ಅದು ಇನ್ನೂ ಎತ್ತರಕ್ಕೆ ಏರುವ 
ಕ್ರಿಯೆಗೆ ನಾಂದಿಯಾಯಿತು. ಅನೇಕ ಬಾಹೈಶಕ್ತಿಗಳಿಂದ ಅದುಮಲ್ಪಟ್ಟಿರೂ ಹಠ 
ದಿಂದ ಉಗ್ರವಾಗಿ ಮೇಲೇರಿತು. ಇದರ ಇತಿಹಾಸವನ್ನೂ ಈ ಇತಿಹಾಸದ ನಾಲ್ಕು 
ಪ್ರಮುಖ ಫೆಟ್ಟಿಗಳನ್ನೂ ನಿರೂಪಿಸುವುದು ಈ ಪ್ರಬಂಧದ ಮಿತವಾದ ಉಜ್ಜೀಕಶ. 
ಈ ಪ್ರಬಂಧೆದಲ್ಲಿ ಹೇಳಿರುವ ವಿಷಯಗಳಲ್ಲಿ ಯಾವುದೂ ಹೊಸದಲ್ಲದಿದ್ದರೂಅವು 
ಗಳನ್ನು ನೋಡಿರುವ ದೃಷ್ಟಿಯಲ್ಲಿ ಸ್ವಲ್ಪಮಟ್ಟಿನ ಹೊಸತನವಿದೆ. 

ವೀರಶೈವಧರ್ಮದ ಬೆಳವಣಿಗೆಯಲ್ಲಿ ಮೊದಲ ಪ್ರಮುಖ ಘಟ್ಟಿನೆಂದಕೆ 
ಹನ್ನೆರಡನೆಯ ಶತಮಾನದಲ್ಲಿ ಬಸವ, ಅಲ್ಲಮರೆ ನೇತೃತ್ವದಲ್ಲಿ ಆದ ವಚನಕಾರರ 
ಉದಯ. ನೀರಶೈವ ಧರ್ಮದ ಆರಂಭವು ' ಯಾವಾಗ ಎನ್ನುವುದನ್ನು ತಿಳಿಯಲು 
ಸದ್ಯಕ್ಕೆ ಆಧಾರಗಳಿಲ್ಲ. ಅದು ವೈದಿಕ ಧರ್ಮದಂತೆ ಅನಾದಿ ಎಂದು ಹೇಳುವವರೂ 


೫೨ ಸಂಶೋಧನ ತರಂಗ 


ಉಂಟು, ಅದರೆ ಆದಿ ನಮಗೆ ತಿಳಿಯದು ಎಂಬ ಅರ್ಥದಲ್ಲಿ ಮಾತ್ರ ಆ ಮಾತು ನಿಜ. 
ಶಿವೋಷಪಾಸನೆಯೂ ಶೈವಧರ್ಮವೂ ಬಹಳ ಪ್ರಾಚೀನವೆನ್ನುವುದರಲ್ಲಿ ಸಂದೇಹವಿಲ್ಲ. 
ವೈದಿಕ ಯುಗದ ಆಣೆಗೆ ಅದರೆ ಬೇರುಗಳು ಇಳಿದಿವೆ. ಆದರೆ ಶೈವಧೆರ್ಮದ ಒಂದು 
ಪ್ರಮುಖ ಶಾಖೆಯಾದ ನೀರಶೈನಧರ್ಮವು ತನ್ನ ಅನೇಕ ನಿಶಿಷ್ಟತೆಗಳಿಂದ (ಉದಾ. 
ಸಟ್ಸಿ ಒಲಿ ಸಿದ್ಧಾ ತ್ಕ ಲಿಂಗಧಾರೆಣೆ ಇತ್ಯಾದಿ) ಶೈವಧರ್ಮದ ಒಂದು ಭಿನ್ನಶಾಖೆ 
ಟು ರಾ ಕರೆಯಿಸಿಕೊಂಡಿತು, ಶೈನವೃ ಕ್ಷದಿಂದ ಎಂದು ಕನಲೊಡೆಯಿತು 
ಎಂಬುದನ್ನು ತಿಳಿಯಲು ಸದ್ಯ ಕ್ಯ ಆಧಾರಗಳಿಲ್ಲ. ಹನ್ನೆರಡನೆಯ ಶತಮಾನದಲ್ಲಿ 
ಇದ್ದಕ್ಸೆದ್ದೆಂತೆ, ಗುಪ್ತಗಾಮಿನಿಯಾಗಿ ಹೆರಿಯುತ್ತಿದ್ದ ನೀರು ಚಿಲುಮೆಯಾಗಿ ಚಿಮ್ಮಿ 
ದಂತೆ ವೀರಶ್ಸೆನ ಧರ್ಮವು ಕಾಣಿಸಿಕೊಂಡದ್ದ ನ್ನು ಕಂಡ ಹಲವರಿಗೆ ವೀರಶೈವ 
ಧರ್ಮವು ಆ ಯುಗದಲ್ಲಿ ಸ್ಥಾ _ಪಿತವಾಯಿತೆಂಬ ಭ್ರಾಂತಿ ಬಂದಿರುವುದು ಸಹೆಜವೇ. 
ಬಸವಣ್ಣ ನವರೇ ತಮ್ಮ "ನಚನಗಳಲ್ಲಿ " ಆದ್ಯ' ರನ್ನೂ " ಆದ್ಯರ ವಚನ ಗಳನ್ನೂ 
ಸ್ಮರಿಸಿರುವುದನ್ನು ನೋಡಿದರೆ, ಷ್ಟ ಒಂದು ಬಾಸ ಹಿಂದಿದ್ದೆ ದೇವರೆ 
ದಾಸಿಮಯ್ಯನೂ ವಚನಕಾರನಾಗಿರುವುದನ್ನು ನೆನನಿಟ್ಟು ಕೊಂಡರೆ, ದೇವರೆ ದಾಸಿ 
ಮಯ್ಯನೇ ತನಗಿಂತ ಹಿಂದಿದ್ದ ಶಿವಶರಣರ " ನುಡಿಗಡಣ ' ಗಳ ಹಿರಿಮೆಯನ್ನು 
ಸಾರಿರುವುದನ್ನು ಗಮನಿಸಿದರೆ. ಬಸವಣ ೧್ಲನನರು ವೀರಶೈವ ಧರ್ಮವನ್ನು ಸ್ಥಾಪಿಸ 
ಲಿಲ್ಲ ಎನ್ನುವ. ನಿಷಯ ನಿರ್ವಿವಾದವಾದುದು ಎಂಬುದು ಯಾರಿಗಾದರೂ ಶೊಳೆ 
ಯುತ್ತದೆ. "ಬಸವಣ್ಣ 2್ಲನನರು ತಮ್ಮ ಬಾಲ್ಯ ದಲ್ಲಿಯೇ ವೈದಿಕವಾದ ವಿಧಿಗಳನ್ನು ಪ್ರ ಸೃತಿ 
ಭಟಸಿ ಕಪ್ಪ ಡಿ ಸಂಗ ಮಕ್ಕೆ ಹೋಗಿ ಅಲ್ಲಿದ್ದ ಗುರುಗಳೂಬ್ಬರಿಂದ ದೀಕ್ಷೆಯನ್ನು ಇಕಿ 
ದೆಂತೆ ಇ ನೀರಶೈವ ಪುರಾಣಗಳು ಹೇಳುತ್ತವೆ. ಬಸವಣ್ಣ ನವರಿಗಿಂತ ಹಿಂದೆ 
ಇದ್ದ ದೇವರ ದಾಸಿಮಯ್ಯನು ಚಾಳುಕ್ಯರ ರಾಣಿ ಸುಗ್ಗಲದೇವಿಗೆ ಧರ್ಮದೀಕ್ಷೆಯನ್ನು 
ಕೊಟ್ಟಿಂತೆ ನೀರಶೈವ ಪುರಾಣಗಳು ನಿರೂಪಿಸುತ್ತವೆ... ಆ ಕಾಲದಲ್ಲಿ ಅಲ್ಪ 
ಸಂಖ್ಯಾತರ ಧರ್ಮವಾಗಿಯಾದರೂ ವೀರಶೈವ ಧರ್ಮವು ಇದ್ದಿತೆಂದೂ, ಅದರೆ 
ಹಿರಿಮೆಯನ್ನು ಕಂಡುಕೊಂಡ ಹಲನರು ಅದನ್ನು ಅಂಗೀಕರಿಸಿ ಅದನ್ನು ಉದ್ದೆ ರಿಸಿದೆ 
ರೆಂದೂ ಊಹಿಸಬಹುದು. ಹಾಳಾಗಿ ಹೋದ ದೇವಸ್ಥಾ ನದ ಜೀರ್ಣೋದ್ಧಾರ “ಕಾರ್ಯ 
ವನ್ನು ನಿರ್ಮಾಣ ಕಾರ್ಯ ವೆಂದು ಕರೆದರೆ ಹೇಗೆ ತಸ ಬಲ್ಲವೋ ಆ ದೃಷ್ಟಿ ಯಿಂದ 
ಬಸವಣ್ಣ ನವರು ನೀರತ್ಳಿವಧರ್ಮವನ್ನು ಸ್ಥಾಪಿಸಿದರು ಎನ್ನುವುದರಲ್ಲಿ ಅನ್ನು “ತಸ ಲ್ಲ, 

ಹನೆ ೆರಡನೆಯ ಶತಮಾನದ ಧಾರ್ಮಿಕ ಪರಿಸ್ಥಿ ತಿಯನ್ನು ಅವಲೋಕಿನಿದಕೆ 
ಕರ್ಣಾಟಕದಲ್ಲಿ ಜ| ಪ್ರಾಬಲ್ಯವು ಎದ್ದು ಕಾಣುವ ಅಂಶ. ಪ್ರಾಚುರೈದಲ್ಲಿ 
ಚೈನಥರ್ನದೊಡನೆ ಸ್ಪ ಸ್ಫರ್ಧಿಸುತ್ತಿದ್ದ ಜ್‌ ಲಕುಲೀಶ.-ಪಾಶುಪತವೆಂಬ ಶೈವ 
ಶಾಖೆ. ನಗಳ ತನ್ನ ಹಲವಾರು ಶಾಖೆಗಳೊಂದಿಗೆ ವೈದಿಕ ಧರ್ಮವೂ, ಅತ್ಯಲ್ಪ 
ಸಂಖ್ಯಾತರ ಧರ್ಮವಾಗಿ ಬೌದ್ಧ ಧರ್ಮವೂ ಪ್ರಚಾರೆದಲ್ಲಿದ್ದುವು. ಶೈನಧರ್ಮದ 
ಇತರ ಶಾಖೆಗಳ ಅನುಯಾಯಿಗಳಾದ ಕಾಪಾಲಿಕರೂ ಗಾಣಾಸತ್ಯರೂ ಶಾಕೃಸಂಥದೆ 


ನೀರಶೈನ ಧರ್ಮದ ಬೆಳವಣಿಗೆಯಲ್ಲಿ ನಾಲ್ಕು ಪ್ರಮುಖ ಘಟ್ಟಿ ಗಳು ೫೩ 


ಕೌಲರೂ ಅಲ್ಪಪ್ರಮಾಣದೆಲ್ಲಿಯಾದರೂ ಇದ್ದರೆಂಬುದಕ್ಕೆ ಶಾಸನಾಧಾರೆಗಳೂ ಕಾವ್ಯಾ 
ಧಾರಗಳೂ ಇನೆ. ಭಸ್ಮಸ್ನಾನ, ಭಸ್ಮಶಯನ, ನಿರ್ಮಾಲ್ಯಧಾರಣ, ಕಪಾಲಧಾರಣ, 
ಮಾಂಸ ಮದ್ಯಾದಿಗಳ ಸ್ವೀಕರಣ. ಇತ್ಯಾದಿ ಹೇಯಕೃತ್ಯಗಳನ್ನು ಸಾಧನೆಯ ಹೆಸರಿ 
ನಲ್ಲಿ ಎಸಗುತ್ತಿದ್ದರು. ಜೈನಧರ್ಮದಲ್ಲಿ ತೀರ್ಥಂಕರನ ಆರಾಧನೆಯ ಜೊತೆಗೆ ಕೆಲವುಕಡೆ 
ನದ್ಮಾನತಿ ಮುಂತಾದ ಪರಿವಾರದೇವತೆಗಳ ಆರಾಧನೆಯು ಪ್ರಬಲಿಸಿ ಆ ಧರ್ಮದಲ್ಲಿ 
ತಾಂತ್ರಿಕ ಅಂಶಗಳು ಸೇರಿಕೊಂಡು ಅದನ್ನು ಅದರ ಶ್ರೇತ ಶುಭ್ರ ಧವಳ ಉತ್ತುಂಗ 
ಶಿಖರದಿಂದ ರಾಜಸಿಕವಾದ ಕೆಳಗಿನ ಮಟ್ಟಕ್ಕೆ ಇಳಿಸಿದ್ದುವು. ಬೌದ್ದ ಧರ್ಮದ ವಜ್ರ 
ಯಾನ ಪಂಥವು ಕರ್ಣಾಟಕದೆಲ್ಲಿದ್ದು ಬುದ್ಧನಿಗಿಂತ ಭಗವತಿ ಆರ್ಕ ತಾರಾದೇನಿಯ 
ಆರಾಧನೆಗೆ ಹೆಚ್ಚಿನ ಬೆಲೆ ಸಂದಿದ್ದಿತು. ವಜ್ರಯಾನವಂತೂ ಶುದ್ಧಾಂಗವಾಗಿ ತಾಂತ್ರಿಕ 
ಧರ್ಮ. ಮತ್ತ Oy ಮಾಂಸ" ಮದ್ಯ ಸತ್ತ ದನುಗಳ ಸ್ವೀಕಾರ, ಶ್ರ್ರೀಸಂಗ 
ಮುಂತಾದುವುಗಳನ್ನು ಸಾಥೆಕನಾದವನು ಮಾಡಿದರೆ ತಪ್ಪಿ ಲ್ಲವೆಂದು ಆ ಪಂಥವು ಒಪ್ಪಿ 
ಕೊಂಡಿದೆ. ವೈದಿಕ ಧರ್ಮದ ಶಾಖೆಗಳಲ್ಲಿ ಕರ್ಮಕಾಂಡಕ್ಕೆ ಹೆಚ್ಚು ಪ್ರಾಶಸ್ತೃ ದೊರ 
ಕೆದ್ದಿತೆಂದು ವಚನಕಾರರ ವಚನಗಳಿಂದ ಊಹಿಸಬಹುದು. ಹೀಗೆ ಒಂದೊಂದು 
ಧರ್ಮವೂ ತನ್ನ ಸಹಜತೇಜಸ್ಸನ್ನು ಕಳೆದುಕೊಂಡು ಮಸುಳಿರುವಾಗ, ತನ್ನ ಸತ್ತ ಶೈ 
ನಿರೋಧವಾದ 'ತಿಂಶಗಳನ್ನು ಬಾ ಒಂದು ಹೊಸ ಧರ್ಮ ಬಂದು ಹೊಸ 
ರೀತಿಯ ಮೌಲ್ಯಗಳನ್ನು ಘೋಷಿಸುವ ಆವಶ್ಯಕತೆ ಇದ್ದಿತು. ವೀರಶೈವ ಧರ್ಮವು 
ಹನ್ನೆರಡನೆಯ ಶತಮಾನದಲ್ಲಿ ಕಾಣಿಸಿಕೊಂಡು, ಕಾಣಿಸಿಕೊಂಡ ಸ ಸ್ವಲ್ಪ ದಿನಗಳಲ್ಲಿಯೇ 
ಅಸಂಖ್ಯಾತ ಅನುಯಾಯಿಗಳನ್ನು ಪಡೆದದ್ದು ಆ ಕಾರಣಕ್ಕಾಗಿಯೇ ಇರಬೇಕು. 

ಹೆನ್ನೆ ರಡನೆಯ ಶತಮಾನದ ಪೂರ್ವಾರ್ಧದಲ್ಲಿ, ವೀರಶೈವ ಧರ್ಮದ ಉದಯ 
ಕೈೈಂತ ಸ್ವಲ್ಪ ಮುಂಚೆ, ಒಂದು ಹೊಸಧರ್ಮವು Waid ಪ್ರವೇಶಿಸಿದ್ದಿತು. 
ಅದೇ ತಮಿಳು ನಾಡಿನಿಂದ ರಾಮಾನುಜರೊಡನೆ ಬಂದ ಶ್ರೀ ವ್ಠೆ ವೈಷ್ಣ ಸವ ಧರ್ಮ. ಅದರೆ 
ಬರೆವಿನಿಂದ ಕನ್ನಡ ಸಾಹಿತ್ಯಕ್ಕಿಂತ ಹೆಚ್ಚಾಗಿ Serbs. ಶಿಲ್ಪಕ್ಕೆ ಹೆಚ್ಚಿನ ಲಾಭವಾ 
ಯಿತು. ಏಕೆಂದರೆ ರಾಮಾನುಜರ ಪ್ರೆ ನೇರಣೆಯಿಂದ ವಿಷ್ಣುವರ್ಧನ ನನ್ನು ಬೇಲೂರಲ್ಲಿ 
ಅತ್ಯಂತ ಮನನೋಹೆಕನಾದ ರೇನಸ್ಥಾ ನವನ್ನು ಕಟ್ಟಿಸಿದನು. ಶ್ರೀ ನೈಷ್ಣ ನ ಕನಿ 
ಗಳು ಹದಿನಾರನೆಯ ಶತಮಾನದವರೆಗೆ ಕನ್ನಡದಲ್ಲಿ ಕೃಷಿ ಮಾಡಲು ಪ್ರಯತ್ನಿಸದಿ 
ದ್ಹುದು ಆಶ್ಚರ್ಯವೇ. ಹನ್ನೆರಡನೆಯ ಶತಮಾನದ ಉತ್ತರಾರ್ಧದಲ್ಲಿ ಕಾಣಿಸಿ 
ಕೊಂಡ ವೀರಶೈವ ಧರ್ಮದಿಂದ ಕನ್ನಡ ಸಾಹಿತ್ಯಕ್ಕೆ ನಿಶೇಷ ಲಾಭವಾಯಿತು. 
ಕರ್ಣಾಟಕ ಶಿಲ್ಪಕ್ಕೆ ಏನಾದರೂ ಲಾಭನಾಯಿತೇ ಎಂಬ ಪ್ರಶ್ನೆಗೆ ಇಲ್ಲವೆಂದೇ ಹೇಳ 
ಬೇಕಾಗುತ್ತದೆ. ಅದಕ್ಕೆ ಕಾರಣವೂ ಉಂಟು. (ಗ ಕಾ ದೇವಸ್ಥಾ ನ ನಿರ್ಮಾಣ 
ವನ್ನೂ ಸ ಸ್ಥಾವರ ರಿಂಗಪೂಜೆಯನ್ನೂ ಕಟುವಾಗಿ ಖಂಡಿಸಿ ಇಷ್ಟಲಿಂಗ ಪ ಪೂಜೆಯನ್ನು ಒತ್ತಿ 
| ಹೇಳಿದರು. ಇದಕ್ಕೆ ಬಹುಶಃ ಕಾರಣ- ಕರ್ಣಾಟಕದಲ್ಲಿ, ಅಸಂಖ್ಯ ದೇವಸ್ಥಾ ನಗಳನ್ನು 
ಕಟ್ಟ ಸಿ ಅನ್ರಗಳಲ್ಲಿ ಮಠಾಧ್ಯಕ್ಷರಾಗಿದ್ದ ಲಕುಲೀಶ-ಪಾಶುಸ ತರಿಂದ ದೇವಸ್ಥಾ ನ 


೫೪ ಸಂಶೋಧನ ತರಂಗೆ 


ನಿರ್ಮಾಣವು ತನ್ನ ನಿಜವಾದ ಉದ್ದೇಶವನ್ನು ಕಳೆದುಕೊಂಡು ಭಕ್ತಿ ಕ್ರಿ.ಪ್ರದರ್ಶನಕ್ಕೆ, 
ಅಹಂಕಾರಕ್ಕೆ ಸಾಧನವಾಗಿ ಒಂದು ಜಡಸೆಂಪ್ರದಾಯವಾಗಿ ಪರಿಣಮಿಸಿದ್ದುದೇ ಆಗಿರೆ 
ಬೇಕು. ಅಥವಾ ವಚನಕಾರರು ಮೇಲೆತ್ತಲು ಯತ್ನಿಸಿದ ವೀರಶೈವ ಧರ್ಮದ ಮೂಲ 
ತತ್ವಗಳಲ್ಲಿ ಅದೂ ಒಂದಾಗಿದ್ದಿರುವುದೂ ಅಸಂಭವವಲ್ಲ. ಆದರೂ ಒಂದು ಅಂಶವನ್ನು 
ಮರೆಯಬಾರದು. ಮೂಲತಃ ವಚನಕಾರರು ನೀವಸ್ಥಾ ನ ನಿರ್ಮಾಣವನ್ನು ನಿರೋಧಿ 
ಸಿದರೂ ಹಲವಾರು ವಚನಕಾರರ ಅಂಕಿತಗಳು (ಉಪಾಹಣಣೆಗ ಕೂಡಲಸಂಗಮದೇವ, 
ಚನ್ನ ಮಲ್ಲಿಕಾರ್ಜುನ ಇತ್ಯಾದಿ ) ಹಲವಾರು. ಪ್ರಸಿದ್ಧ ದೇವಸ್ಥಾ ನಗಳ ಶಿವಲಿಂಗಗಳ 
ಹೆಸರುಗಳೆನ್ನೊ ಛಸೊಂಡಿನೆ. ಸ್ಥಾವರಲಿಂಗ ಪೂಜೆಗೆ "ನಿರೋಧನನ್ನು ಅವರು ಮನಃ 
EE ವ್ಯಕ್ತನ ಸೋ ಎನ್ನುವುದು ಸಂದೇಹಾಸ್ಸ ದೆ. ಜನಸಾಮಾನ್ಯರು 
ಭೌತಿಕವಾದ ಪೂಜೆಯನ್ನು ಮೆಚ್ಚು ವಂತೆ ಆಡಂಬರದ ಬು ಆರಾಧನೆಗೆ ಮನ 
ಸೋಲುವಂತೆ ಏಕಾಂತದ ಮಾತ ಪೊ ಫೊಜೆಯನ್ನು ಮೆಚ್ಚ ಲಾರರು. ಆದ್ದ ರಿಂದ್ಯ 
ಬಹುಶಃ ಮುಂದೆ ವೀರಶೈವ ಧರ್ಮವು ಸ್ಥಾವರ ಲಿಂಗ ಪೂಜೆಗೆ ತನ್ನ ಒಪಿ  ಗೆಯನ್ನು 
ನೀಡಿ, ಜನಸಾಮಾನ್ಯರಿಗಾಗಿ ತನಗೆ ಇನ್ನ ವಲ್ಲದ ತತ್ವದೊಡನೆ ರಾಜಿಯನ್ನು ಮಾಡಿ 
ಕೊಂಡಿತು. 

ವೀರಶೈವ ಧರ್ಮದ ಇತಿಹಾಸದಲ್ಲಿಲ್ಲ ವಚನಕಾರರ ಉದಯನು ಅತ್ಯಂತ 
ಪ್ರಮುಖವಾದ ಘಟನೆ. ಅವರಿಂದ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸ 
ವಾಗಿ ನಡೆದ ಕ್ರಿಯೆಗಳನ್ನು ಕುರಿತು ಸ ಸಾಕಷ್ಟು ಲೇಖನಗಳು ಬಂದಿವೆ. ಆ ಕ್ರಿಯೆಗಳಲ್ಲಿ 
ಒಂದೊಂದೂ " ಕ್ರಾಂತಿ' ಎಂದು ಕರೆಯಿಸಿಕೊಳ್ಳಲು p ತಾವು 
ನಂಬಿದ್ದ ಧರ್ಮವನ್ನು ಪ್ರಚಾರೆಮಾಡಿ ಒಂದು ಹೊಸೆ ರೀತಿಯ ಸಮಾಜ ಸ್ಥಾಸನೆ 
ಮಾಡುವುದು ಅವರ ಮುಖ್ಯೋದ್ದೇಶವಾಗಿದ್ದುದರಿಂದ ಹೊಸ MR ಸಾಹಿತ್ಯ 
ಸೃಷ್ಟಿ ಅನಿವಾರ್ಯವಾಯಿತು. ಇದರ ಫಲವೇ "ಕನ್ನಡದ ಜೀವರತ್ನವೆಂದು ಕರೆಯಿಸಿ 
ಕೊಂಡಿರುವ ವಚನಸಾಹಿತ್ಯ. ಹತ್ತನೆಯ ಶತಮಾನದಲ್ಲಿ ಪಂಪನಿಂದ ಅಥವಾ ಅವನಿ 
ಗಿಂತ ಸ್ವಲ್ಪ ಹಿಂದಿದ್ದ ಗುಣವರ್ಮಥಿಂದ ಆರಂಭವಾದ ಚಂಪೂ ಸಂಪ್ರದಾಯವು ತನ್ನ 
ಆರಂಭದಲ್ಲಿ ಕೆಲವು ಅಮೂಲ್ಯ ಕೃತಿಗಳನ್ನು ದಯೆಗೆಯ್ದು ಹನ್ನೆರಡನೆಯ ಶತಮಾನದ 
` ಹೊತ್ತಿಗೆ ತನ್ನ ಸತ್ವವನ್ನು ಕಳೆದುಕೊಂಡಿದ್ದಿತು. ಹನ್ನೊಂದನೆಯ ಶತಮಾನ 
ದಲ್ಲಿಯೂ ಶಾಂತಿನಾಥನ ಸುಕುಮಾರ ಚರಿತೆಯಂತಹೆ ಒಂದೆರಡು ಕೃತಿಗಳನ್ನು ಬಿಟ್ಟರೆ 
ಶುದ್ಧ ಕಾವ್ಯವೆಂದು ಕರೆಯಿಸಿಕೊಳ್ಳುವ ಕೃತಿಗಳೇ ಕಾಣಿಸಿಕೊಳ್ಳುವುದಿಲ್ಲ. ಹೆತ್ತ 
ನೆಯ ಶತಮಾನದ ಉಜ್ವಲ ಕೃತಿಗಳು ಮುಂದಿನ ಶತಮಾನದ ಕವಿಗಳ ಕಣ್ಣು ಕೋರೈ 
ಸಿದುದರಿಂದಲೋ ಅವರು ರಚಿಸಿದ ಕೃತಿಗಳಷ್ಟು ಉತ್ತಮ ಕೃತಿಗಳನ್ನು ತಮ್ಮಿಂದ ರೆಚಿ 
ಸಲು ಸಾಧ್ಯವೇ ಎಂಬ ಶಂಕಾ ಮನೋಭಾವದಿಂದಲೋ ಹನ್ನೊಂದನೆಯ ಶತಮಾನ 
ದಲ್ಲಿ ಹೆಚ್ಚಾಗಿ ಶಾಸ ಸ್ರಗ್ರಂಥಗಳೇ ಸೃಷ್ಟಿ ಯಾಗಿರುನುದು ಕಂಡುಬರುತ್ತದೆ. 'ಹೆನ್ನೆರಡ 
ನೆಯ ಶತಮಾನದಲ್ಲಿ ಹುಟ್ಟಿರುವ ಜೈನ ಚಂಪೂಕಾವ್ಯಗಳಲ್ಲಿಯೂ ಪಂಪರಾಮಾಯಣ 


ನೀರಶೈನ ಧರ್ಮದ ಬೆಳವಣಿಗೆಯಲ್ಲಿ ನಾಲ್ಕು ಪ್ರಮುಖ ಘಟ್ಟಿ ಗಳು ೫೫ 


ದಂತಹೆ ಒಂದೆರಡನ್ನು ಬಿಟ್ಟರೆ ಅತ್ಯುತ್ಛೃಷ್ಟ ಎಂದು ಕರೆಯಿಸಿಕೊಳ್ಳುವ ಕಾವ್ಯಗಳು 
ಬಹಳ ಕಡಿಮೆ. ಬಹುಶಃ ಅವುಗಳಲ್ಲೆಲ್ಲ ಒಂದೇ ಒಂದು ಅಸವಾದನೆಂದರೆ ಕ್ರಿ. ಶ. 
೧೧೧೨ರೆಲ್ಲಿ ರಚಿತವಾದ ನಯಸೇನನ ಧರ್ಮಾಮೃತ. ಲೌಕಿಕದ ಅಪಾರ ಜ್ಞಾನ 
ವನ್ನು ಪಡೆದಿದ್ದ ನಯಸೇನನು ಜೈನಧರ್ಮವು ತನ್ನ ಪ್ರಭಾವವನ್ನು ನಿಧಾನವಾಗಿ 
ಕಳೆದುಕೊಳ್ಳುತ್ತಿದ್ದ ಕಾಲದಲ್ಲಿ ಮುಂದೆ ಬಂದು ತೀರ್ಥಂಕರರ ಚರಿತ್ರೆಗಳನ್ನು ಆರಿಸಿ 
ಕೊಳ್ಳ ದೆ ಜೈನಧರ್ಮದ ಹೆಚ್ಚ ತಳವನ್ನು ಸ್ಥಾಪಿಸುವ ಅನೇಕ ಕಥೆಗಳನ್ನು ತೆಗೆದುಕೊಂಡು 
ಬಹಳ ಸರಳವಾದ ಕಾವ ವನ್ನು ರಚಿಸಿದನು. ಜೈನಧರ್ಮದಲ್ಲಿ ನಯಸೇನನ ಪ್ರಯತ್ನ 
ದಂತಹ ಪ್ರಯತ್ನಗಳು ಹೆಚ್ಚು ನಡೆಯಲಿಲ್ಲ. ಮುಂದೆ ಬಂದ ವಚನ ಸಾಹಿತ್ಯವು 
ಭಾಷೆಯಲ್ಲಿಯೂ  ತೈಲಿಯಲ್ಲಿಯೂ ವಸ್ತುನಿನಲ್ಲಿಯೂ ಸಂಪೂರ್ಣ ಭಿನ್ನವಾದ ಮಾರ್ಗ 
ವನ್ನು ಹಿಡಿಯಿತು. ಬೇರೆ ಬೇರೆ ವೃತ್ತಿಗಳಲ್ಲಿದ್ದ ಸಾಮಾನ್ಯ ಜನರೂ ಕೂಡ ವಚನ 
ಗಳನ್ನು ಬರೆದರು. ಸಾಹಿತ್ಯವು ಸಾಮಾನ್ಯರನ್ನೂ ಸೇರಿದ್ದರಿಂದ, ತಾವೂ ಕೂಡ 
ಸಾಹಿತ್ಯಕ್ಕೆ ಕಾಣಿಕೆಯನ್ನು ಸಲ್ಲಿಸೆಬಹುದೆಂಬ ನಿಶ್ಚಾಸ ಅವರಲ್ಲಿ ಮೂಡಿದ್ದರಿಂದ, 
ಧರ್ಮವು ಬಹಳ ಸರಳ ಬೋಧನೆಗಳಿಂಜೊಡಗೂಡಿದ್ದರಿಂದ, ಶಿವಭಕ್ತರಲ್ಲಿ ಮೇಲು 
ಕೀಳುಗಳಿಲ್ಲವೆಂದು ಎಲ್ಲರೂ ಸಮಾನವೆಂಬ ಭಾವನೆಯನ್ನು ಧರ್ಮವು ವ್ಯಕ್ತ ಪಡಿಸಿದ್ದ 
ರಿಂದೈ ಧರ್ಮದ ಮುಂದಾಳುವಾದ ಬಸವಣ್ಣ 2 ನವರಿಗೆ ರಾಜಕೀಯ ಪ್ರಭಾವದ ಜೊತಿಗೆ 
ವೈಯಕ್ತಿಕವಾದ ಸ್ವತಂತ್ರ ವ್ಯಕ್ತಿತ್ವವಿದ್ದು ರಿಂದ ನೀರತೈವ ಧರ್ಮವು ಬಹುಬೇಗ ಜನರೆ 
ಮನಸ್ಸನ್ನು ಸೆಳೆಯಿತು. ಜನರು ತಂಡೋಪತಂಡವಾಗಿ ಬಂದು ಧರ್ಮದೀಕ್ಷೆಯನ್ನು 
ಕೈಗೊಂಡರು. ಕರ್ಣಾಟಕದ ಹೊರಭಾಗಗಳಿಂದೆಲೂ ದೂರೆಪ್ರದೇಶಗಳಿಂದಲೂ ಜನರು 
ಬಂದಂತೆ ಮುಂದಿನ ಹಲವಾರು ಕಾವ್ಯಗಳೂ ಪುರಾಣಗಳೂ. ಪ್ರತಿಪಾದಿಸುತ್ತವೆ. 
ಕಲ್ಯಾಣವು ಹಲವು ರೀತಿಯ ಚಟುವಟಿಕೆಗಳಿಗೆ ಕೇಂದ್ರವಾಯಿತು, ಬಸವಣ್ಣ ನವರು 
ತಡ ನ್ರವ್ಯಕ್ತಿಗಳಾದರು. 

ಬಸವಣ್ಣ ಮುಂತಾದವರು 'ವೀರಶೈನ ಧರ್ಮ ಪ್ರಸಾರಕ್ಕೆ ಯಾನ ಯಾವ 
ಕ್ರಮಗಳನ್ನು ಕೈಗೊಂಡಿದ್ದರು, ಎಷ್ಟು ರೀತಿಗಳಲ್ಲಿ ಪ್ರಯತ್ನಗಳನ್ನು ನಡೆಯಿಸಿದರು 
ಎಂಬುದರೆ ನಿನರಗಳು ದೊರಕುವುದಿಲ್ಲ. ಯಾವುದೋ ಅಜ್ಞಾ ತವಾಗಿರುವ ಧರ್ಮವು 
ಪ್ರಭಾವ ಶಾಲಿಗಳಾದ ಕೆಲವು ವ್ಯಕ್ತಿಗಳ ಜೀವನದಲ್ಲಿ ಅರಳಿ ಬಹಿರಂಗಕ್ಕೆ ಬರಲು ' 
ಪ್ರಯತ್ನಿಸಿದಾಗ ಭದ್ರವಾಗಿ ಕಾಲೂರಿರುವ ಇತರ ಧರ್ಮಗಳು ಅದನ್ನು ಪ್ರತಿಭಟ 
ಸಲು ಸಾಧ್ಯವಾದರೆ ಅದುನಿಹಾಕಲು ಪ್ರಯತ್ನಿಸುವುದು ಬಹಳ ಸಹಜ. ಬೇರೆ 
ಬೇಕೆ ಮತಗಳಿಗೆ ನಡೆಯುತ್ತಿದ್ದ ಘರ್ಷಣೆಗಳು ಪ್ರಾಚೀನ ಭಾರತದಲ್ಲಿ ಬಹಳ 
ಸಾಮಾನ್ಯ. ನೀರಶೈವನ ಧರ್ಮುದೊಡನೆ ಫರ್ಷಣೆ ನಡೆಯಿಸಿದ ಧರ್ಮಗಳು ಮುಖ್ಯ 
ವಾಗಿ ಮೂರು ಎಂದು ಕಾಣಿಸುತ್ತದೆ. ಲಕುಲೀಶ- ಪಾಶುಪತ್ಕ ಜೈ ನ ಮತ್ತು ವೈದಿಕ 
ಧರ್ನು-ಇನವೇ ಆ ಮೂರು. ಚೆನ್ನಬಸನಣ್ಣ ನನರು ತಮ್ಮ ವಚನಗಳ ಲಕುಲೀಶ 
ಪಾಶುಸತನನ್ನು ತೀವ್ರವಾಗಿ ಖಂಡಿಸಿರುವುದರಿಂದ ಅದಕ್ಕೂ ನೀರಶೈನ ಧರ್ಮಕ್ಕೂ 


೫೬ ಸಂಶೋಧನ ತರಂಗ 


ಘೆರ್ಷಣೆಗಳಾಗಿರಬಹುದೆಂದು ಊಹಿಸಬಹುದು. ಬಸವಣ್ಣ ನವರೆ ವಚನಗಳಲ್ಲಿ ಫೆಲ 
ವೆಡೆ ವಾಚ್ಯವಾಗಿ, ಒಂದೆರೆಡು ಕಡೆ ಸೂಚ್ಯವಾಗಿ ಜೈನಧರ್ಮವನ್ನು ಟೀಕಿಸಿರು 
ವುದು ಕಂಡುಬರುತ್ತದೆ. ಆ ಕಾಲದಲ್ಲಿ ಪ್ರಸಿದ್ಧ ವಾಗಿದ್ದ. ಜೈನಧರ್ಮಕ್ಕೂ ನೀರಶೈವ 
ಧರ್ಮಕ್ಕೂ ಘರ್ಷಣೆಗಳಾಗಿರುವುದು ಆಶ್ಚರ್ಯದ ಸಂಗತಿಯೇನಲ್ಲ. ಆದರೆ ಬಸವಣ್ಣ 
ನನರ ಕಾಲದಲ್ಲಿ ನೇರವಾದ ಘರ್ಷಣೆ ನಡೆದದ್ದು ವೈದಿಕ ಧರ್ಮ ಮತ್ತು ವೀರಶೈವ 
ಧರ್ಮಗಳಿಗೆ. ಇದಕ್ಕೆ ಕಾರಣವೂ ಇಲ್ಲದಿಲ್ಲ. ಬಸವಣ್ಣ ನವರು ವೈದಿಕ ಬ್ರಾಹ್ಮಣರ 
ಮನೆತನದಲ್ಲಿ ಹುಟ್ಟಿ ಅದರ ತತ್ವಗಳನ್ನು ಒಪ್ಪದೆ ಪ್ರ ತಿಭಟಿಸಿ ಆ ಮತ ದಿಂದ ಕೊರೆ 
ಬಂದರು. ಅಲ್ಲದೆ 'ವೀರ್ಕಿವಧರ್ಮವು ರೂಢಿಸಿದ ಹೂಜಿ ಆಚರಣೆಗಳು ವೈದಿಕ 
ಸಂಪ್ರದಾಯಕ್ಕೈ ತದ್ವಿರುದ್ದ ವಾಗಿದ್ದುವು. ವರ್ಣವ್ಯವಸ್ಥೆ ಯನ್ನೂ ಯಜ ಸ್ಞನಿಧಿಗಳನ್ನೂ 
ವೀರಶೆ ಕೈವಧರ್ಮವು ಕಟುನಾ ಗಿ ನಿಶೋಧಿಸಿತು. ಪ್ರ ಧರ್ಮಗಳಿಗೆ ನಡೆದ. ಘರ್ಷಣೆಯ 
ಹು ಬಸವಣ್ಣ ನವರ ಹಲವಾರು ವಚನಗಳಲ್ಲಿಯೂ ಹರಿಹರನ ಬಸವರಾಜ 
ದೇವರೆ ರಗಳೆಯಲ್ಲಿಯೂ ಕಾಣಿಸಿಕೊಂಡಿವೆ. ಇಲ್ಲಿ ಒಂದು ಸ್ವಾರಸ್ಯದ ಸಂಗತಿ 
ಯನ್ನು ಗುರುತಿಸಬಹುದು. ಬಸವಣ್ಣ ನವರು ಬಿಜ್ಜಳನಲ್ಲಿ " ಮಂತ್ರಿ ' ಗಳಾಗಿದ್ದ 
ರೆಂಬುದು ಪ್ರಸಿದ್ಧ ನಿಷಯ. ಬಿಜ್ಜಳನ ಹೆಲವಾರು ಶಾಸನಗಳು ದೊರಕಿವೆ. ಅವನ 
ಶಾಸನಗಳನ್ನು ನೋಡಿದರೆ ಅವನು ಶಿವಾರಾಧಕನೆಂದೂ ಶೈವಪಕ್ಷಸಾತಿಯೆಂದೂ 
ಸ್ಪಷ್ಟವಾಗುತ್ತದೆ. ಅವನನು ಜೈನನೆಂಬುದರ ಸೂಚನೆಯೂ ಎಲ್ಲೂ ಸಿಗುವುದಿಲ್ಲ. ಹರಿ 
ಹರನ ಬಸವರಾಜ ದೇವರ ರಗಳೆಯಲ್ಲಿ ಅವನು ವೈದಿಕ (ವೈಷ್ಣವ) ಬ್ರಾಹ್ಮಣರ ಪಕ್ಷ 
ಪಾತಿಯಾಗಿದ್ದ ನೆಂದು ಬರುವುದೇ ವಿನಾ ಅವನು ಜೈನನೆಂಬುದರ ಸೂಚನೆಯೂ ಇಲ್ಲ. 
ಆದರೆ ಮುಂದಿನ ಅನೇಕ ಜೈನ ಪುರಾಣಗಳಲ್ಲಿ ಬಿಜ್ಜಳನನ್ನು ಜೈನನೆಂದು ಚಿತ್ರಿಸಿ 
ಘರ್ಷಣೆ ನಡೆದದ್ದು ಜೈನರಿಗೆ ಮತ್ತು ವೀರಶೈವರಿಗೆ ಎಂಬಂತೆ ಚಿತ್ರಿಸಲಾಗಿದೆ. 
ವಾಸ್ತವವಾಗಿ ಬಲವಾದ ಘರ್ಷಣೆ ನಡೆದದ್ದು ವೀರಶೈವರಿಗೆ ಮತ್ತು ವೈದಿಕರಿಗೆ. 
ಸಲ್ಲಟಿ ಯಾವಾಗ ಏಕೆ ಆಯಿತೆಂಬುದನ್ನು ತಿಳಿಯಲು ಸಾಧ್ಯವಿಲ್ಲ. ಬಿಜ್ಜಳ 
ರಾಯ ಪುರಾಣ ಮುಂತಾದೆ ಜೈನಮತೀಯ ಗ್ರಂಥಗಳಲ್ಲಿ ಜೈನರು ಬಿಜ್ಜಳನನ್ನು 
ತಮ್ಮನನೆಂದು ಹೇಳಿಕೊಂಡಿರುವುದುಂಟು. ಪ್ರಾರಂಭದಲ್ಲಿ ವೈದಿಕಮತಕ್ಕೂ ನೀರ 
ಶೈವಮತಕ್ಕೂ ಫೆರ್ಷಣೆ ನಡೆದರೂ ವೀರಶೈವ ಧರ್ಮದೆ ಪ್ರಸಾರವು ಹೆಚ್ಚಿದಂತೆಲ್ಲ 
ಜೈನಧರ್ಮದ ಪ್ರಭಾವವು ಕಡಿಮೆಯಾಗುತ್ತ ಬಂದಿರಬೇಕೆಂದೂ, ಶತ್ರುವಿನ ಶತ್ರು 
ವನ್ನು ನಿತ್ರನೆಂದು ಭಾವಿಸುವ ರಾಜನೀತಿಯಂತೆ ಬಿಜ್ಜ ಳನನ್ನು ತಮ್ಮನನೆಂದು 
ಜೈನಧರ್ಮವು ಅಂಗೀಕರಿಸಿತೆಂಯೂ ಊಹಿಸಬಹುದು. 
ಬಸವಣ್ಣ ನವರ ಕಾಲದಲ್ಲಿ ವೀರಶೈವ ಧರ್ಮವು ದೇಶದ ತುಂಬಾ ಪ್ರಸಾರವಾ 
ಯಿತೇ, ಅನರೆ' ಕಾಲದಲ್ಲೇ ಅದು EA ಧರ್ಮಗಳಲ್ಲೊಂದಾಯಿತೇ ಎಂಬುದು 
ಸೆಂದೇಹಾಸ್ಸ ದ. ಅವರ ಕಾರ್ಯಕ್ಷೇತ್ರ ಉತ್ತರ ಕರ್ಣಾಟಕವಾಗಿದ್ದು ಅದು. ದಕ್ಷಿಣಕ್ಕೆ 
ತುಂಗಭದೆ ಸಿಯನ್ನು ದಾಹಿದ್ದಿತೇ ಎಂಬುದೂ ಸಂದೇಹಾಸ್ಪದ." ಇತರ ಧರ್ಮಗಳ 


ನೀರಶೈನ ಧರ್ಮದ ಬೆಳನಣಿಗೆಯಲ್ಲಿ ನಾಲ್ಕು ಪ್ರಮುಖ ಘಟ್ಟಿ ಗಳು ೫೭ 


ಜೊತೆಯಲ್ಲಿ ನಡೆಯುತ್ತಿದ್ದ ಘರ್ಷಣೆಯನ್ನು ಎದುರಿಸಿ ತನ್ನನ್ನು ತಾನು ಸ್ಥಾ ನಿಸಿಕೊಳ್ಳು 
ತ್ತಿದ್ದ ಕಾಲದಲ್ಲಿ ಅದರ ಪ್ರಸಾರಕ್ಕೆ ಒಂದು ಕ್ಷಣಿಕವಾದರೂ ಬಹು ಜೊಡ್ಡ ನಿಪ್ನವು 
ಸಂಪ್ರಾ ಪ್ರ ವಾಯಿತು, ಅದೇ ಬಸ ಸವಣ್ಣ ನವರ ಜೀವನದ ಕಡೆಯ ದಿನಗಳಲ್ಲಿ ಕಲ್ಯಾಣ 
ದಲ್ಲಿ ಸಣದ ಕ್ಷೋಭೆ. ಆ ಕ್ಷೋಜೆಗೆ ಕಾರಣರಾರು? ಆಗ ನಿಜವಾಗಿ ಏನು ನಡೆ 
ಯಿತು? ಆ ಫ್ಲೋಭೆಗೆ ಕಾರಣವೇನು? ಅದಕ್ಕೆ ಬಿಜ್ಜಳನ ದುಡುಕು ಎಷ್ಟರಮಟ್ಟಿಗೆ 
ಕಾರಣ, ವೀರಶೈವರು ತಮ್ಮ ೫ ಜೂ ತತ ಗಳನ್ನು ಆಚರಣೆಗೆ ತರಲು 
ತೋರಿಸಿದ ಅತ್ಯುತ್ಸಾಹ ಎಷ್ಟರಮಟ್ಟಿಗೆ ಕಾರಣ Me ಆ ಕ್ಷೋಜಿಯ 
ಫಲವಾಗಿ ಬಿಜ್ಜಳನ ಕೊಲೆ ನಡೆದಿರುವಂತೆ, ತತ್ಸಲವಾಗಿ ಬಸವ ಚನ್ನಬಸವ ಮುಂತಾದ 
ನಾಯಕರೂ ಅವರೆ ಅನುಯಾಯಿಗಳೂ ಕಲ್ಯಾಣವನ್ನು ಬಿಟ್ಟು ಬೇರೆಡೆಗಳಿಗೆ ಹೋಗಿ 
; ಐಕ್ಯ ' ರಾದಂತೆ ಕಾಣಿಸುತ್ತದೆ. ವಚನಕಾರರ ಅಮೂಲ್ಯ ಸೃಷ್ಟಿಯಾದ ವಚನ 
ಸಾಹಿತ್ಯವೂ ಅವರ ಜೊತೆಯಲ್ಲೇ ಜೆದುರಿರಬೇಕು. ಹೀಗೆ ಒಂದೆಡೆ ಕೇಂದ್ರೀಕೃತವಾ 
ಗಿದ್ದ ಧರ್ಮವು ಚಿದುರಿದ್ದರಿಂದ ಕಣಜದಲ್ಲಿನ ಬೀಜಗಳನ್ನು ಹೊಲದ ತುಂಬ ಎರಚಿ 
ದಂತೆ ಆಯಿತೋ ಏನೋ | ಎಂದರೆ ಕಾಲಾನುಕ್ರಮದಲ್ಲಿ ನೀರಶೈ ನಧರ್ಮದೆ 
ಪ್ರಸಾರಕ್ಕೆ ಇದು ಅನುಕೂಲಕರವಾಗಿಯೂ ಪರಿಣಮಿಸಿರಬೇಕು. ಆ ಕ್ಷೋಭೆಯ 
ಸಮಯದಲ್ಲಿ ಧರ್ಮಗಳ ಹೆಸರಿನಲ್ಲಿ ಹಿಂಸೆ ನಡೆಯಿತ್ಕು ರಕ್ತಪಾತವೂ ಆಯಿತು. ನೀರೆ 
ಶೈವ ಧರ್ಮದ ದೃಷ್ಟಿ ಯಿಂದ ಹೇಳುವುದಾದರೆ, ತಮ್ಮ ಧರ್ಮಕ್ಕಾಗಿ ಹಲನರ ಬಲಿ 
ದಾನವೂ ಆಯಿತು. 
ಬಸವ ಮುಂತಾದ ಧಾರ್ಮಿಕ ನಾಯಕರು ಐಕ್ಯವಾದೆನಂತರೆ ನಿಧಾನವಾಗಿ 
ಹಬ್ಬುತ್ತಿದ್ದ ನೀರಶೈ ನ ಧರ್ಮದ ನಾಯಕತ್ವವನ್ನು ವಹಿಸಿದವರಾರು ? ಅವರ ಕಾರ್ಯ 
ಕ್ಷೇತ್ರ ವೇನು ಪ್ರಶ್ನೆಗಳಿಗೆ ಉತ್ತರ ಹೇಳುವುದು ಕಷ್ಟ. ಈ ಸಂಧಿಕಾಲದಲ್ಲಿ 
ಮುಖ್ಯವಾಗಿ ಇಬ್ಬರು ಮಗನ ರಂಗದಮೇಲೆ ಕಾಣಿಸಿಕೊಳ್ಳುತ್ತಾರೆ. ಅವರ ಬರೆ 
ವನ್ನು ನಾವು ನೀರಶೈನ ಧರ್ಮದ ಬೆಳವಣಿಗೆಯಲ್ಲಿ ಎರಡನೆಯ ಘಟ್ಟಿನೆಂದು ಗುರು 
ತಿಸಬಹುದು. ಅವರೇ ಏಕಾಂತದ ರಾಮಯ್ಯ ಮತ್ತು ಆದಯ್ಯ. ಆದಯ್ಯ ತನ್ನ 
ವಚನಗಳಲ್ಲಿ ಏಕಾಂತದ ರಾಮಯ್ಯ ನನ್ನು ಹೆಸರಿಸುವುದರಿಂದ ಏಕಾಂತದ 
ರಾಮಯ ್ಯ ಆದಯ್ಯಸಿಗಿಂತ ಸ್ವಲ್ಪ ಹಿಂದಿನವನು ಎನ್ನುವುದು ಸ್ಪಷ್ಟವಾಗಿದೆ. ಇಬ್ಬರೆ 
ಗಳ ಸ್ವಲ್ಪ ವಿಸ್ತಾರವಾಗಿಯೇ ದೊರಕಿರುವುದು ನಮ ಅದೃಷ್ಟ. ಏಕಾಂತದ 
ರಾಮಯ್ಯನ ನೀರೆ ಕೃ ತ್ಯ ಗಳ ನ್ನು ಹೇಳುವ ಜು ದೊಡ್ಡ ಶಾಸನವೂ 
ಹಲವು Lil SE ಜಿಲ್ಲೆಯ ಅಬ್ಲೂರಿನಲ್ಲಿ ದೊರಕಿವೆ. ಈ ಶಾಸನ 
ಗಳನ್ನು ಡಾ. ಫ್ಲೀಟ್‌ ಮತ್ತು ಡಾ. ಸಿ. ಬಿ. ಜೀಸಾಯಿಯನರು ಪ್ರಕಟಿಸಿ ನುಹೆದುಸ 
ಕಾರನನ್ನು ಮಾಡಿದ್ದಾರೆ. ಏಕಾಂತದ ರಾಮಯ್ಯನ ಒಂದೆರೆಡು ವಚನಗಳೂ ಸಿಕ್ಕಿವೆ. 
| ಆದಯ್ಯ ಒಬ್ಬ ಬೊಡ್ಡ ವಚನಕಾರ. ಅವನ ಚರಿತ್ರೆಯನ್ನು ಹೆರಿಹರನು ಆದಯ್ಯನ 
ರಗಳೆಯಲ್ಲಿಯೂ ರಾಘವಾಂಕನು ತನ್ನ ಸೋಮುನಾಥಚರಿತೆಯಲ್ಲಿಯೂ ವರ್ಣಿಸಿದ್ದಾರೆ, 


೫೮ ಸಂಶೋಧನ ತರಂಗ 


ರಾಮಯ್ಯ ಮತ್ತು ಆದಯ್ಯರಿಬ್ಬರೂ ಹನ್ನೆರಡನೆಯ ಶತಮಾನದ ಉತ್ತರಾರ್ಧದಲ್ಲಿ 
ದವರು, ಬಹುಮಟ್ಟಿಗೆ ಸಮಕಾಲೀನರು, ಸಮಾನ ಮನೋಧರ್ಮದವರು, ಸಮಾನ 
ಕೃತ್ಯಗಳನ್ನೆಸಗಿ " ನೀರ' ಶೈವರಾದವರು. 

ಅಬ್ಲೂರಿನ ಶಾಸನಗಳನ್ನಾಶ್ರಯಿಸಿ ಏಕಾಂತದ ರಾಮಯ್ಯನ ಜೀವನವನ್ನು 
ಹೀಗೆ ಸಂಗ್ರಹಿಸಬಹುದು : ಕುಂತಲ ದೇಶದ ಆಲಂದೆ ಎಂಬ ಗ್ರಾಮದಲ್ಲಿ ಪುರುಷೋ 
ತ್ರಮಭಟ್ಟ ಮತ್ತು ಪದ್ಮಾಂಬಿಕೆಯರಿಗೆ ಮಗನಾಗಿ ಜನಿಸಿದೆ ಏಕಾಂತದ ರಾಮಯ್ಯನು 
ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಪುಲಿಗೆಕೆಗೆ (ಈಗಿನ ಲಕ್ಷ್ಮೇಶ್ವರ) ಬಂದು 
ಸೋಮನಾಥ ದೇವರನ್ನು ಸಂದರ್ಶಿಸುತ್ತಾನೆ. ಈಶ್ವರನು ಕನಸಿನಲ್ಲಿ ಬಂದು ಅವನಿಗೆ 
ಅಬ್ಬಲೂರಿಗೆ ಹೋಗುನಂತೆಯೂ ಅಲ್ಲಿ ನಿನ್ನ ಶಿರಸ್ಸನ್ನಾ ದರೂ ಕತ್ತರಿಸಿಕೊಂಡು ಜೈನ 
ರನ್ನು ಗೆಲ್ಲಬೇಕೆಂದೂ ಅಪ್ಪಣೆ ಮಾಡುತ್ತಾನೆ. ಅದರಂತೆಅವನು ಅಬ್ಬಲೂರಿಗೆ 
ಬಂದು ಜೈನರೊಡನೆ ವಾದಿಸಿ ಅವರ ಸನಾಲನ್ನೊಪ್ಪಿ ಕೊಂಡ್ರು ತಾನು ಗೆದ್ದರೆ ಜಿನ 
ನನ್ನು ಕಿತ್ತು ಶಿವನನ್ನು ಪ್ರತಿಷ್ಠಿ ಸುವೆನೆಂದು ಅವರಿಂದ ಪ್ರತಿಜ್ಞಾ ಪತ್ರವನ್ನು ಬರೆಯಿಸಿ 
ಕೊಂಡು ತನ್ನ ತಲೆಯನ್ನು ಕತ್ತರಿಸಿಕೊಳ್ಳುತ್ತಾನೆ. ಆ ತಲೆಯು ಏಳು ದಿನ ಪ್ರತ್ಯೇಕ 
ವಾಗಿದ್ದು ಬಳಿಕ ತನ್ನ ಸ್ಥಳದಲ್ಲಿ ಸರಿಯಾಗಿ ಅಂಟಿಕೊಂಡಿತು. ಪಣವನ್ನು ಗೆದ್ದ 
ರಾಮಯ್ಯನು ಜಿನಬಿಂಬದ ತಲೆಯನ್ನೊಡೆಯಲು ಮುಂದೆ ಬಂದಾಗ ಅವನನ್ನು ತಡೆ 
ಯಲು ಜೈನರು ಪ್ರಯತ್ನಪಟ್ಟಿರೂ ಅವನು ಅದನ್ನು ಲೆಕ್ಕಿಸದೆ ಜಿನಬಿಂಬದ ತಲೆ 
ಯೆನ್ನೊಡೆಯುತ್ತಾನೆ. ಜೈನರು ಬಿಜ್ಜ ಳನಲ್ಲಿಗೆ ಹೋಗಿ ಅನೇಕ ದೂರುಗಳನ್ನು ಹೇಳಿ 
ದರೂ ಬಿಜ್ಜಳನು ಜೈನರು ಬರೆದುಕೊಟ್ಟದ್ದ ಪ್ರತಿಜ್ಞಾಸತ್ರವನ್ನು ನೋಡಿ ಏಕಾಂತದ 
ರಾಮಯ್ಯನ ಪರವಾಗಿ ತೀರ್ಮಾನಿಸಿ ಅವನಿಗೆ ಜಯಪತ್ರವನ್ನು ಕೊಟ್ಟು ವೀರ 
ಸೋಮೇಶ್ವರ ದೇವರಿಗೆ ಅಬ್ಬಲೂರನ್ನು ದತ್ತಿಯಾಗಿ ಬಿಟ್ಟು ಕೊಡುತ್ತಾ ೆ. ಮುಂದೆ 
ಚಾಳುಕ್ಯರ ದೊರೆ ತ್ರಿಭುವನ ಮಲ್ಲ ನೀರಸೋಮೇಶ್ವರೆನು ಆಳುತ್ತಿರುವಾಗ ಏಕಾಂತದ 
ರಾಮಯ್ಯನ ಪವಾಡಗಳನ್ನು ಕೇಳಿ ಅವನನ್ನು ಬರಮಾಡಿಕೊಂಡು ಗೌರವಿಸುತ್ತಾನೆ. 
ಅನಂತರ ಕದಂಬ ವಂಶದ ಕಾಮದೇವರಸನೂ ಕೂಡ ವೀರಸೋಮನಾಥನಿಗೆ ಗ್ರಾಮ 
ವೊಂದನ್ನು ದಾನಮಾಡಿ ಏಕಾಂತದ ರಾಮಯ್ಯನನ್ನು ಗೌರನಿಸುತ್ತಾನೆ. ಅಬ್ಲೂ ರಿನ 
ಸೋಮೇಶ್ವರ ದೇವಾಲಯದಲ್ಲಿ ಕೆಲವು ವಿಗ್ರಹಗಳಿವೆ. ಏಕಾಂತದ ರಾಮಯ್ಯನು 
ತನ್ನ ತಲೆಯನ್ನು ಕತ್ತರಿಸಿಕೊಂಡುದ್ದು, ಜಿನಬಿಂಬನನ್ನೊಡೆಯಲು ಬಂದ ರಾಮಯ್ಯ 
ನನ್ನು ಸಂಕಗೌಡನು ಕುದುರೆ ಕಾಲಾಳುಗಳೊಂದಿಗೆ ತಡೆದುದು ಜಯಶಾಲಿಯಾದ 
ರಾಮಯ್ಯನು ಜಿನಬಿಂಬನನ್ನೊಡೆದು ಶಿವಲಿಂಗವನ್ನು ಸ್ಥಾನಿಸಿದುದು- ಇತ್ಯಾದಿ 
ವಿಷಯಗಳನ್ನು ಚಿತ್ರಿಸುವ ನಿಗ್ರಹೆಗಳೂ, ಆ ವಿಷಯಗಳನ್ನು ಥಿರೂಪಿಸುವ ಬರಹ 
ಗಳೂ ಇನೆ. | 

ಏಕಾಂತದ ರಾಮಯ್ಯನು ಬಿಜ್ಜಳನನ್ನು ಕಂಡನೆಂದು ಶಾಸನವು ನಿರೂಪಿಸುವುದೆ 
ರಿಂದ ಬಸವಣ್ಣ ನವರೂ ರಾಮಯ್ಯನೂ ಸಮಕಾಲೀನರಾಗಿರಬೇಕು. ಜಿನಬಿಂಬ 


ವೀರಶೈವ ಧರ್ಮದ ಬೆಳವಣಿಗೆಯಲ್ಲಿ ನಾಲ್ಕು ಪ್ರಮುಖ ಘಟ್ಟಿ ಗಳು ೫೯. 


ವನ್ನೊಡೆದು ಶಿವಲಿಂಗವನ್ನು ಸ್ಥಾ ನಿಸಿದ ಘಟನೆ ಬಸವಣ್ಣ ನವರು ಬದುಕಿದ್ದಾಗಲೇ ನಡೆ 
ಯಿತು. ಬಿಜ್ಜ ಳನ ನಂತರವೂ ಕೊನೆಯ ಪಕ್ಷ ಕ್ರಿ. ಶ. ೧೨೦೦ರವರೆಗೂ, ಬಹುಶಃ 
ಬಳಿಕವೂ, ಏಕಾಂತದ ರಾಮುಯ್ಯನು ಬದುಕಿದ್ದನು. ಅವನನ್ನು ಗೌರವಿಸಿದೆ ಕದಂಬರ 
ದೊರೆ ಕಾಮದೇವನು ಕ್ರಿ. ಶ. ೧೧೮೧-೧೨೧೬ ರಲ್ಲಿ ಆಳಿದಂತೆ ತಿಳಿದುಬರುತ್ತದೆ. 
ಬಸವಣ್ಣ ನವರೆಂತಹೆ ಧಾರ್ಮಿಕ ನಾಯಕರೆ ಬಳಿಕ ಏಕಾಂತದ ರಾಮಯ್ಯ ಮುಂತಾ 
ದವರು ಬದುಕಿದ್ದು ನೀರಶೈವ ಧರ್ಮದ ಸತ್ವ ಅಳಿಯದಂತೆ, ಅದು ದೇಶದಲ್ಲಿ ಪ್ರಚಾರ 
ವಾಗುವಂತೆ ನೋಡಿಕೊಂಡರು. ಹರಿಹರನ ಏಕಾಂತರಾಮಿ ತಂದೆಗಳ ರಗಳೆಯಲ್ಲಿ 
ಬರುವ ವಿಷಯಗಳಿಗೂ ಶಾಸನಗಳಲ್ಲಿ ಬರುವ ವಿಷಯಗಳಿಗೂ ಬಹುಮಟ್ಟಿಗೆ 
ಹೋಲಿಕೆಗಳಿವೆ. 

ಮನೋಭಾವದಲ್ಲಿ ಏಕಾಂತದ ರಾಮಯ್ಯನನ್ನು ಬಹುಮಟ್ಟಿಗೆ ಹೋಲುವ 
ವ್ಯಕ್ತಿ ಆದಯ್ಯ. ಅವನ ಮುನ್ನೂರ ತೊಂಬತ್ತೇಳು ವಚನಗಳು ಅಚ್ಚಾಗಿವೆ. ಅವ 
ನನ್ನು ಕುರಿತು ಹರಿಹರನು ಬರೆದ ರಗಳೆಯೂ ರಾಘವಾಂಕನು ಬರೆದೆ ಸೋಮನಾಥೆ 
ಚರಿತೆಯೂ ಅಚ್ಚಾಗಿವೆ. ಸೌರಾಷ್ಟ್ರದಲ್ಲಿ ಘೋರದತ್ತ ಮತ್ತು ಪುಣ್ಯವತಿ ಎಂಬ ಶಿವ 
ಭಕ್ತರಿಗೆ ಮಗನಾಗಿ ಹುಟ್ಟದ ಆದಯ್ಯನು ವ್ಯಾಪಾರ ನಿಮಿತ್ತ ಪುಲಿಗೆರೆಗೆ ಬರುತ್ತಾನೆ. 
ಅಲ್ಲಿ ಜೈನನಾದ ಪಾರಿಶ ಪಂಡಿತನ ಮಗಳು ಸದ್ಮಾವತಿಯಲ್ಲಿ ಆಸಕ್ತನಾಗಿ ಅವಳಿಗೆ 
ಗುರುಗಳೊಬ್ಬರಿಂದ ದೀಕ್ಷೆಯನ್ನು ಕೊಡಿಸಿ ಅವಳೊಡನೆ ಬಾಳುತ್ತಿರುತ್ತಾನೆ. ಒಂದು 
ದಿನ ಅವರ ಮನೆಯಲ್ಲಿ ಶಿವಭಕ್ತರಿಗಾಗಿ ಮಾಡಿಟ್ಟಿದ್ದ ಅಡುಗೆಯನ್ನು ಸದ್ಮಾನತಿಯ 
ತಾಯಿಯು ಜೈನಸನ್ಯಾಸಿಗಳಿಗಾಗಿ ಬಲಾತ್ಕಾರದಿಂದ ತೆಗೆದುಕೊಂಡು ಹೋಗುತ್ತಾಳೆ. 
ಶಿವಭಕ್ತರಿಗೆ ಫಲಾಹಾರನಿತ್ತು ಕೊಟ್ಟು ಕಳುಹಿಸಿ ಆದಯ್ಯನು ದುಃಖದಿಂದ ಮಲಗಿರು 
ನಾಗ ಅವನ ಮಾವ ಪಾರಿಶ ಪಂಡಿತನು ಬರುತ್ತಾನೆ. ಇಬ್ಬರಿಗೂ ಮಾತಿಗೆ ಮಾತು 
ಬೆಳೆದು, ತಾನು ಸೌರಾಷ್ಟ್ರ ಸೋಮೇಶ್ವರನನ್ನು ತಂದು ಪುಲಿಗೆರೆಯ ಸುರಹೊನ್ನೆಯ 
ಬಸದಿಯಲ್ಲಿ ಪ್ರತಿಷ್ಠಿ ಸುವವರೆಗೆ ಊಟಮಾಡುವುದಿಲ್ಲನೆಂದು ಪ್ರತಿಜ್ಞೆ ಮಾಡಿ ಹೊರಟು 
ತಾನು ಹೇಳಿದ ಅವಧಿಯೊಳಗೆ ಬಸದಿಯಲ್ಲಿ ಸೋಮೇಶ್ವರನನ್ನು ಕರೆತಂದು ಸ್ಥಾ ನಿಸು 
ತ್ತಾನೆ. ಜೈನರೆ ಎಲ್ಲ ಪ್ರತಿಭಟನೆಯೂ ನಿರರ್ಥ ಕವಾಯಿತು, ಶಿವಭಕ್ತರಿಗೆ ಜಯ 
ವಾಯಿತು. 

ಬಸವಾದಿಗಳ ನಿರ್ವಾಣದ ನಂತಠ ನೀರಶೈವ ಧರ್ಮದ ಉಳಿವಿಗೆ ಮತ್ತು 
ಪ್ರಸಾರಕ್ಕೆ ಪ್ರೊ ಇಬ್ಬರು ಮಹೆನೀಯರಿಂದ ಆದ ಸೇವೆಯನ್ನು ಲಕ್ಷಿಸಿ ಅವರಿಬ್ಬರ 
ಕಾಲವನ್ನು ಎರಡನೆಯ ಘಟ್ಟಿ ವೆಂದು ಗುರುತಿಸಿದ್ದೇವೆ. ಇಬ್ಬರ ಜೀವನಗಳಲ್ಲಿಯೂ 
ನಡೆದ ನವಾಡಗಳನ್ನು ಹೇಗೆ ನಿನರಿಸಬೇಕೋ ಗೊತ್ತಿಲ್ಲ. ಪವಾಡಗಳನ್ನು ಒಪ್ಪಲು 
ಮತ್ತು ಒಸ್ಪದಿರಲು-ಎರಡರ ಪರವಾಗಿಯೂ ವಾದಮಾಡಲು ಸಾಧ್ಯವಿದೆ. ಒಂದು 
ಅಂಶ ಮಾತ್ರ ಸ್ಸಷ್ಟ---ವೀರಶೈವ ಧರ್ಮಕ್ಕೆ ಪ್ರತಿ ಸ್ಪರ್ಧಿಯಾಗಿ ನಿಂತು ಅದರೆ 
ಪ್ರಸಾರಕ್ಕೆ ಅಡ್ಡಿಯಾಗಿದ್ದ ಜೈನಧರ್ಮವನ್ನು ತಮ್ಮ ಧರ್ಮದ ಪರವಾಗಿ ನಿಂತು 


೬೦ ಸಂಶೋಧನ ತರಂಗ 


ತಮ್ಮ ಮೂಹೇಶ್ವ ರ ನಿಷ್ಕೆ ಯ ಮೂಲಕ, ತ್ಯಾಗದ ಮೂಲಕ ಗೆದ್ದರು. ಜಿನ ಬಿಂಬಗಳ 
ನ್ನೊ ಜ್ರ ಶಿವಲಿಂಗಗಳನ್ನು ಸ್ಥಾಪಿಸಿದ್ದು ನಿಜವೇ ಅಲ್ಲವೇ ಎಂಬುದು ಅಪ್ರಸಕ್ತ 
ವಾದರೂ, ಆ ಕ್ರಿಯೆಗಳು ಸಾಂಕೇತಿಕ ಡು ಬೇಕಾದರೂ ಭಾವಿಸಬಹುದು. 
ನೀರಕೈವ ಧರ್ಮದ ಬೆಳವಣಿಗೆಯ ಇತಿಹಾಸದಲ್ಲಿ ಬಹು ದೊಡ್ಡ ಘಟನೆ 
ಯೊಂದು ಹದಿಮೂರನೆಯ ಶತಕದ ಆದಿಯಲ್ಲಿ ನಡೆಯಿತು. ಅದನ್ನು ಮೂರನೆಯ 
ಘಟ್ಟಿ ನೆಂದು ನಿರ್ದೇಶಿಸಬಹುದು. ಏಕಾಂತದ ರಾಮಯ್ಯ ಮತ್ತು ಆದೆಯ್ಯೆರೆ ಕಾಲ 
4 ಸ್ವಲ್ಪ ವರ್ಷಗಳಲ್ಲಿಯೇ ನೀರಶೈವ ಧರ್ಮವು ತುಂಗಭದ್ರೆಯನ್ನು ದಾಟ 
ದಕ್ಷಿಣಕ್ಕೆ ಬಂದು ಹಳೆಯಬೀಡಿನಲ್ಲೂ ಅದರ ಸುತ್ತಮುತ್ತಣ ಹೊಯ್ಸಳ ವದ ಜ್ಯ 
ದಲ್ಲೂ ಕಾಲೂರಲು ಪ್ರಯತ್ನಿಸುತ್ತಿತ್ತು. ಹೆದಿಮೂರನೆಯೆ ಶತಕದ ಆದಿಭಾಗದೆ 
ಹೊಯ್ಸಳ ಸಾಮ್ರಾ ್ರಜ್ಯದ ಆ “ಳ್ಳ ಯ ದಿನಗಳಲ್ಲಿ ಹೊಯ್ಸೆಳರೆ ಆಸ್ಥಾ ನದಲ್ಲಿ ಹೆರಿ 
ಹೆರನು SR ಕೆರೆಯ” ಸದ್ಮರಸನು ತಕನತ ಇದ್ದ ರು. 
ವ್ರ ಇಬ್ಬರು ಮಹನೀಯರ ಜೀವನ ಚರಿತ್ರೆ ಯ ಕೆಲವು ವಿನರಗಳು ದೊರೆತಿವೆ 
ಯಾದರೂ ಅವುಗಳೆಲ್ಲವೂ ಸತ್ಯವೆಂದು ಸು ಅನುಚಿತ. ಹರಿಹರನ ಸೋದ 
ರಳಿಯನಾದ ರಾಘವಾಂಕನು ಹ ಹಲವಾರು ಕಾವ್ಯಗಳಲ್ಲಿ ಒಂದು " ಹರಿಹರ 
ಮಹತ್ವ ಎಂಬುದು. ಈ ವಿಷಯವನ್ನು ರಾಫೆವಾಂಕನ ಮೇಲೆ ಕಾವ್ಯವನ್ನು ಬರೆ 
ದಿರುವ ಚಿಕ್ಕನಂಜೇಶ ಅಥವಾ ಸಿದ್ಧನಂಜೇಶನು (ಸು. ಕ್ರಿ. ಶ. ೧೬೫೦) ತನ್ನ ರಾಫೆ 
ವಾಂಕಚಾರಿತ್ರದೆಲ್ಲಿ ತಿಳಿಸುತ್ತಾನೆ. ದುರದೃಷ್ಟವಶಾತ್‌ ಹೆರಿಹರ ಮಹೆತ್ವವು ಈಗ 
ಉಪಲಬ್ಧನಿಲ್ಲ. ಸಿದ್ಧನಂಜೇಶನು ರಾಘವಾಂಕನ ಇತರೆ ಕಾವ್ಯಗಳ ಸಾರಾಂಶವನ್ನು 
ಕೊಟ್ಟಿರುವಂತೆ ಹರಿಹರ ಮಹೆತ್ವದ ಸಾರಾಂಶನನ್ನೂ ಕೊಟ್ಟಿದ್ದಾ ನೆ. ಹಾಗೆ ಸಾರಾಂಶ 
ವನ್ನು ಕೊಡುವಾಗ ಸಿದ್ಧ ನಂಜೇಶನು ಬಹುಮಟ್ಟಿ ಗೆ. ನೂರರಲ್ಲಿ ತೊಂಬತ್ತೊಂಬತ್ತು 
ನಾಲು-ಪ್ರಾಮಾಣಿಕನಾಗಿದ್ದರೂ ಒಂದೆರಡುಕಡೆ ರಾಘವಾಂಕನ ಕಾವ್ಯಗಳ ಕಥೆಗಳ 
ಮೇಲೆ ಕೈಯಾಡಿಸಿರುವುದು ಕಂಡುಬರುತ್ತದೆ. ಉದಾಹರಣೆಗೆ ಸಿದ್ಧರಾಮನಿಗೆ ಚನ್ನ 
ಬಸವಸಿಂದ ದೀಕ್ಷೆಯಾದ ವಿಷಯವನ್ನು ರಾಘವಾಂಕ ಹೇಳದೆ ಬಿಟ್ಟಿ ದ್ದಾನೆ. ಅದನ್ನು 
ಸಿದ್ಧನಂಜೇಶನು ಸಿದ್ಧರಾಮ ಚಾರಿತ್ರದ ಕಥಾ ಸಾರಾಂಶದಲ್ಲಿ ಸೇರಿಸಿಬಿಟ್ಟಿ ದ್ದಾನೆ. 
ಹೀಗಿರುವುದರಿಂದೆ ಅವನ ಎಲ್ಲ ಹೇಳಿಕೆಗಳನ್ನೂ ಕಣ್ಣುಮುಚ್ಚಿಕೊಂಡು ಒಪ್ಪಿ ಕೊಳ್ಳು 
ವುದು ಕಷ್ಟವಾಗುತ್ತದೆ. ರಾಘವಾಂಕನು ಕುಮಾರವ್ಯಾಸನಿಗೆ ಹರಿಹೆರೆನ ಮಹಿಮೆ 
ಯನ್ನು ಬೋಧಿಸಿದ ವಿಷಯವು ಹರಿಹರ ಮಹೆತ್ವದಲ್ಲಿದೆ ಎಂಬ ಸಿದ್ಧನಂಜೇಶನ 
ಹೇಳಿಕೆಯನ್ನು ಸಂದೇಹಿಸುವುದು ಮೇಲಿನ ಕಾರಣಗಳಿಗಾಗಿಯೇ, ಹರಿಹರ ಮತ್ತು 
ಕುಮಾರವ್ಯಾಸರು ಸಮಕಾಲೀನರು ಎಂದು ಕೆಲನು ವೀರಶೈವ ಪುರಾಣಗಳು ಹೇಳಿದರೆ 
ಇನ್ನು ಕೆಲವು ಕುಮಾರವ್ಯಾಸ ಚಾಮರಸರನ್ನು ಸಮಕಾಲೀನರೆಂದು ಕಲ್ಪಿಸುತ್ತವೆ. 
ಆದರೂ ಹರಿಹರನ ಜೀವನದೆ ಕೆಲವು ವೈಯಕ್ತಿ ಕವಾದ, ಬಹುಮಟ್ಟಿ ಗೆ ಸತ್ಯಸಮೀನ 
ನಾದ ಅಂಶಗಳು ದೊರೆತಿದ್ದ ರೆ ಅವು ಸಿದ್ಧ ನಂಜೇಶನಿಂದಲೇ, ಹರಿಹರನ ಶಿವಶರಣರ 


ನೀರಶೈನ ಧರ್ಮದ ಬೆಳನಣಿಗೆಯಲ್ಲಿ ನಾಲ್ಕು ಪ್ರಮುಖ ಫಟ್ಬಿ ಗಳು ೬೧ 


ರೆಗಳೆಗಳು ದೇಶದ ತುಂಬಾ ಹೆರೆಡಿದುವು, ಜನಪ್ರಿಯನಾದುನು, ಅವುಗಳ ಸುವಾಸನೆ 
ತಮಿಳುನಾಡಿಗೂ ಹೆಬ್ಬಿತು. ಅಲ್ಲಿಯೂ ಹೆಲವರು ಅವುಗಳನ್ನು ಮೆಚ್ಚಿ ದರೆಂದು ಸಿದ್ಧೆ 
ನಂಜೇಶನು ನಿರೂಪಿಸುತ್ತಾನೆ. ಹೆರಿಹೆರನೆ ರೆಗಳೆಗಳು ಕನ್ನಡ ಸಾಹಿತ್ಯಕ್ಕೆ ಅಪೂರ್ವ 
ಕೊಡುಗೆ ಎಂಬುದರೆಲ್ಲಿ ನೀರಶೈನ ಧರ್ಮದ ಪ್ರಸಾರಕ್ಕೆ ಇನುಗಳಿಂದೆ ಬಹು ಉಪ 
ಯೋಗವಾಗಿದೆಯೆಂಬುದರೆಲ್ಲಿ ಸೆಂದೇಹೆನಿಲ್ಲ. ಅವನ ಸಮಕಾಲೀನನಾಗಿದ್ದ ಸೆರೆಯ 
ಪದ್ಮರೆಸನ ಜೀವನದಲ್ಲಿ ನಡೆದ ಘಟನೆಯೊಂದು ಆ ಕಾಲಕ್ಕೆ ಅತ್ಯಂತ ಕೋಲಾಹಲ 
ಕಾರಿಯಾಯಿತೆಂದು ಕಾಣುತ್ತದೆ. ಕೆರೆಯ ಪದ್ಮರೆಸನ ಜೀವನ ಚರಿತ್ರೆಯನ್ನು ಪದ್ಮ 
ಣಾಂಕ ಕವಿಯು. (ಸು. ಕ್ರಿ. ಶೆ. ೧೪೦೦) ತನ್ನ ಪದ್ಮರಾಜ ಪುರಾಣದಲ್ಲಿ ಕಾವ್ಯಮಯ 
ವಾಗಿ ಚಂಪೂ ಶೈಲಿಯನ್ನು ಹೋಲುವ ಪ್ರೌಢ ಶೈಲಿಯಲ್ಲಿ ವಾರ್ಧಕ ಸಟ್ಟಿದಿಯ 
ರೂಪವಾಗಿ ಚಿತ್ರಿಸಿದ್ದಾನೆ. ಅವನ ಪ್ರಕಾರೆ ಕೆರೆಯ ಪದ್ಮರಸನು ಬಸವಣ್ಣ ನವರ 
ಹಿರಿಯ ಸಮಕಾಲೀನನೂ IE ಆದೆ ಸಕಲೇಶ ಮಾದರಸನ ಮೊಮ್ಮ ಗ. 
ಹೊಯ್ಸಳ ದೊರೆಗಳಲ್ಲಿ ದಂಡೇಶನಾಗಿದ್ದ ಇವನು ಕೆರೆಗಾಗಿ ಮೀಸಲಾದ ಹಣನನ್ನು 
ಜಂಗಮನೊಬ್ಬನಿಗೆ ಕೊಟ್ಟು, ಬಂದೆ ಅಪವಾದದಿಂದ ತಪ್ಪಿಸಿಕೊಳ್ಳಲು ಶಿವನಿಂದ 
ಬಿಟ್ಟಿಯಾಗಿ ಕೆರೆಯನ್ನು ಕಟ್ಟಸಿದ್ದೆ ರಿಂದ ಅವನಿಗೆ ಕೆರೆಯ ಸದ್ಮರಸನೆಂದೂ ಕೆರೆಗೆ 
ಬಿಟ್ಟ ಸಮುದ್ರವೆಂದೂ ಹೆಸರುಗಳು ಬಂದುವು. (ಇದು ಕಾಲ್ಪನಿಕನೆಂಬುದರಲ್ಲಿ ಸಂದೇ 
ಹನಿಲ್ಲ) ಮಹಾ ವಿದ್ವಾಂಸನೂ ರಾಜಕೀಯವಾಗಿ ಮಹಾ ಪ್ರಭಾವಶಾಲಿಯಾಗಿಯೂ 
ಆದೆ ಕೆರೆಯ ಪದ್ಮರಸ ಆ ಕಾಲದ ವೀರಶೈವ ಧೆರ್ಮದೆ ಪ್ರತಿಷ್ಠಿತ ವ್ಯಕ್ತಿಗಳಲ್ಲೊ ಬ್ಬ. 
ಅವನಿಗೆ ಹೆಲವಾರು ಶಿಷ್ಯರಿದ್ದುದು ಮಾತ್ರವಲ್ಲದೆ ಹೆಲವರಿಗೆ ಪೋಷಕನಾಗಿಯೂ 
ಸ್ಫೂರ್ತಿಯ ಕೇಂದ್ರವಾಗಿಯೂ ಪರಿಣಮಿಸಿದೆ. ನು. ಆಂಧ್ರೆ ದೇಶದಿಂದ ತ್ರಿಭುವನ 
ತಾತನೆಂಬ ವೈಷ್ಣ ವನು ಅನೇಕ ಕಡೆಗಳಲ್ಲಿ ಸರನಾದಿಗಳನ್ನು ಗೆದ್ದು ಹರಿಸ ರ್ವೋತ್ತ 
ಮತ್ತವನ್ನು (“ ನ ಜೀವಃ ಕೇಶವಾತ್‌ ಸರಃ?) ಸ್ಥಾಪಿಸಿ ದೋರಸಮುದ್ರ ಕ್ಸ ಬಂದು 
ಸವಾಲು ಹಾಕುತ್ತಾನೆ. ಕೆರೆಯ ಪ ಪದ್ಮರಸ ಸನ ಪರವಾಗಿ ಅನನ ಮಗ ಕುಮಾರ ಪದ್ಮ 
ರಸನು ವಾದಮಾಡುತ್ತಾನೆ. ಸದ್ಮರಸನು ಶಿವಾಬ್ರೆ ತ ಸ ಸಾಕಾರ ಸಿದ್ಧಾ ತ ಸಾನಂದೆ 
ಚರಿತ್ರವೆಂಬ ಸಂಸ್ಕೃತ ಗ್ರಂಥವನ್ನು ರಚಿಸಿ ತ್ರಿಭುನನ ತಾತನನ್ನು ವಾದದಲ್ಲಿ ಸೋಲಿಸು 
ತ್ತಾನೆ, (ಈ ಸಂಸ್ಕೃತ ಗ್ರಂಥವು ಸಸ ಪದ್ಮರೆಸನಿಂದ ನ ಡಕ್ಕೆ. ಅನುವಾದೆ 
ವಾಗಿದೆ). ಅವರಿಗೆ ನಡೆದ ವಾದೆ ನಿವಾದಗಳುು ಪರಸ ಸ್ಪರರು ಎತ್ತಿದ ಆಕ್ಷೇಪಣೆಗಳು 
ಅವರೆ ವಿದ್ವತ್ತು ಮತ್ತು ವಾದವೈಖರಿ ಇತ್ಯಾದಿಗಳನ್ನು ಸದ್ಮಣಾಂಕನು ವಿಸ್ತಾರೆ 
ವಾಗಿ ನಿರೂಪಿಸುತ್ತಾನೆ. ವಾದವು ನಡೆದ ಸಭೆಯಲ್ಲಿ ರಾಘೆನಾಂಕ, ಅಷ್ಟ ಭಾಷಾ 
ಕವೀಶ್ಚರ ಶಿನದಾಸ ಮುಂತಾದ ಕನಿಗಳೂ ದೇನರಸ ಮುಂತಾದೆ ಶಾಸ್ತ್ರಜ್ಞರೂ 
ಇದ್ದರು. ವಾದದಲ್ಲಿ ಗೆದ್ದ ಪದ್ಮರಸನನ್ನು ಇಡೀ ಸಭೆಗೆ ಸಭೆಯೇ ಹೊಗಳುತ್ತದೆ. 
ಅಲ್ಲಿ ನೆರೆದಿದ್ದ ಕನಿಗಳೂ ಶಾಸ್ತ್ರಜ್ಞ ರೊ ಅನನನ್ನು ಅನೇಕ ಸದ್ಯಗಳಿಂದೆ ಹೊಗಳು 
ತ್ತಾರೆ. ಈ ಪದ್ಯಗಳು ಕೆರೆಯ ಸದ್ಮರಸನ ಮಗ ಕುಮಾರ ಪದ್ಮರಸನ ಕನ್ನಡ 


೬೨ ಸಂಶೋಧನೆ ತರೆಂಗ 


ಹಾ 


ಸಾನೆಂದ ಚರಿತ್ರದ ಉಪೋದ್ಭಾತದಲ್ಲಿ ಉದ್ಭ್ಯೃತವಾಗಿನೆ. ವಾದದಲ್ಲಿ ಸೋತ ತ್ರಿಭು 
ವನ ತಾತನು ನೀರಶೈವ ಧರ್ಮವನ್ನಂಗೀಕರಿಸಿ  ಗುರುರೆಗಳೆ ' ಎಂಬ ಕಾವ್ಯವನ್ನು 
ಬರೆಯುತ್ತಾನೆ. ಅದರಲ್ಲಿ ತನಗೆ ಶಿನದೀಕ್ಷೆಯಿತ್ತು ಉದ್ದೆರಿಸಿದ ಗುರುವನ್ನು ಭಕ್ತಿ 
ಯಿಂದ ಸ್ತೋತ್ರ ಮಾಡಿದ್ದಾನೆ. 
ಒಬ್ಬ ದೊಡ್ಡ ರಾಜನ ಸಭೆಯಲ್ಲಿ ಬಹು ಜನ ವಿದ್ವಾಂಸರ ಮುಂದೆ ನಡೆದ 
ವಾದೆ ವಿವಾದಗಳಲ್ಲಿ ವೀರಶೈವ ಧರ್ಮಕ್ಕೆ ದೊರೆತ ಈ ಪ್ರಥಮ ಜಯವು ಬಹು 
ವ್ಯಾಸಕವಾದ ಪರಿಣಾಮವುಳ್ಳು ದಾಗಿರಬೇಕು. ಹಾಗೆ ನೋಡಿದರೆ ರಾಜರ ಪ್ರೋತ್ಸಾ 
ಹೆವು ನಿಜವಾದ ಅರ್ಥದಲ್ಲಿ ವೀರಶೈವ ಧರ್ಮಕ್ಕೆ ದೊರೆತದ್ದು ಇದೇ ಮೊದಲು ಎನ್ನ 
ಬೇಕು. ಏಕಾಂತದ ರಾಮಯ್ಯ ಆದೆಯ್ಯಾದಿಗಳಿಗೆ ದೊರೆತ ಜಯೆದಲ್ಲಿ ಹಿಂಸೆಯ 
ಅಂಶವೊ ಕೂಡಿದ್ದಿತು. ಇಲ್ಲಿಯಾದರೋ ಹಿಂಸೆಯ ಲವಲೇಶವೂ ಇಲ್ಲ. ಸವಾಡವೂ 
. ಇಲ್ಲ. ರಾಜನನ್ನು ಪ್ರತ್ಯಕ್ಷ ದೇವತೆಯೆಂದು ಭಾವಿಸಿದ್ದ ಕಾಲದಲ್ಲಿ ಹಿರಿಯ ರಾಜ 
ನೊಬ್ಬನ ಆಸ್ಥಾ ಕದಲಿ ಇಚ ವಿದ್ವಾಂಸ ಸನೊಬ್ಬನು ತನ್ನ ಧರ್ಮವನ್ನು ತ್ಯಜಿಸಿ 
ನೀರಶ್ಶೆ ಸವ ಧರ್ಮವನ ನ್ನು ಅಂಗೀಕರಿಸಿದ್ದು ಸಾಮಾನ್ಯ ಸಂಗತಿಯೇನೂ ಅಲ್ಲ. ಅದರೆ 
ಪರಿಣಾಮ ಪ್ರಭಾವಗಳು ನಿರೀಕ್ಷೆಗೆ ಮೀರಿದುವು. ನಮ್ಮ ಊಹೆಯೇನೆಂದರೆ ದಕ್ಷಿಣ 
ಕರ್ಣಾಟಕದಲ್ಲಿ ನೀರಶೈವ ಧರ್ಮವು ಪ ಶ್ರಸಾರಗೊಳ್ಳಲು ಹರಿಹರ ಪದ್ಮರಸರ ಕಾಲ 
ದಲ್ಲಿ ನಡೆದಿರಬಹುದಾದ ಇಂತಹ ಫೆಟನೆಗಳು ಸ್ವಲ್ಪ ಮಟ್ಟಿಗೆ ಕಾರಣಗಳಾಗಿದ್ದರೂ 
ಇರಬಹುದು. 
ಆದರೊ ಈ ಹೆದಿಮೂರನೆಯ ಶತಮಾನದಲ್ಲಿ ನೀರಶೈವ ಧರ್ಮವು ಕರ್ಣಾ 
ಟಕದ ಪ್ರಬಲ ಧರ್ಮಗಳಲ್ಲೊಂದಾಗಿತ್ತು ಎಂದು ಊಹಿಸುವುದು ಕಷ್ಟವೇ. ಬಹುಶಃ 
ನ ರಡನೆಯ ಶತಮಾನದ "ಅಂತ್ಯ ದಲ್ಲಿ ಕಲ್ಯಾಣದಲ್ಲಿ ನಡೆದ ಕ್ರಾ ಯ ಆಘಾತ 
ವನ್ನು ಸ ಹಿಸಿಕೊಳ್ಳೆ ಲು ಒಂದು ಕತ್ತಮಾಸವಾದೂೂ ಬೇಕಾಗಿತ್ತು. ಸ್‌ ಆಘಾತ 
ವನ್ನೆ. ದುರಿಸಿ ಉಳಿದುಕೊಳ್ಳಲು ಏಕಾಂತದ ರಾಮಯ್ಯ, ಆದಯ್ಯ, ಕೆರೆಯ ಪದ್ಮ 
ಕೆಸರಂತಹೆ ಪ್ರಭಾವ ಟೆ ನಿಷ್ಕಾವಂತರೂ ಪ್ರಯತ್ನಿಸದಿದ್ದರೆ ಅದರೆ ಗತಿ 
ಏನಾಗುತ್ತಿತ್ತೋ ಏನೋ! ಹದಿಮೂರು ಹದಿನಾಲ್ಕನೆಯ ಶತಮಾನಗಳಲ್ಲಿ ಎದ್ದು 
ಕಾಣುವ ಒಂದು ಅಂಶವೆಂದರೆ ಹನ್ನೆರಡನೆಯ ಶತಮಾನದಲ್ಲಿ ಪ್ರವಾಹ `ರೂಪವಾ 
ಬಂದ ವಚನವಾಹಿನಿಯು ಈ ಶತಮಾನಗಳಲ್ಲಿ ಬತ್ತಿಹೋಯಿತು. ಆಗ ವಚನ 
ಸೃಷ್ಟಿಯೂ ಆಗಲಿಲ್ಲ, ವಚನಗಳಿಗೆ ವ್ಯಾಖ್ಯಾನವನ್ನು ಬರೆಯುವ ಪ್ರಯತ್ನವೂ 
ನಡೆಯಲಿಲ್ಲ. ಆದರೆ ಜನತೆಯಾಗಲೀ ಕವಿಗಳಾಗಲೀ ವಚನ ಸ ಸಾಹಿತ್ಯವನ್ನು ಅಲಕ್ಷಿ 
ಸಿದ್ದರೆಂದು ಅರ್ಥವಲ್ಲ. ಹೆರಿಹರೆ ಭೀಮಕವಿ ಮುಂತಾದ ಕವಿಗಳು ಚ” 
ವಚನಗಳನ್ನು ತಮ್ಮ ಪದ್ಯಗಳಲ್ಲಿ ಹೆಣೆದರು, ಇಲ್ಲವೇ ಅಲ್ಪಸ್ವತ್ತಾಸ ಬಗ್ಗ ಉದ್ದರಿ 
ದರು. ಎೀಕ್ಸಿವಸಾಹಿತ ಕೇ ಏಕೆ ಇಡೀ ಕನ್ನಡ ಸಾಹಿತ್ಯ ಸೃಷ್ಟಿಗೇ ದೊಡ್ಡ ಅಡ್ಡಿ 
ಯುಂಟುಮಾಡಿದ್ಕ ದಕ್ಷಿಣಭಾರತದಲ್ಲಿ BA ಸಂಸ್ಕೃತಿಯ ನಾಶಕ್ಟೇ ಕಾಕಣನಾ 


ನೀರಶೈನ ಧರ್ಮದ ಬೆಳನಣಿಗೆಯಲ್ಲಿ ನಾಲ್ಕು ಪ್ರಮುಖ ಘಟ್ಟಗಳು ೬4 


ಗಬಹುದಾಗಿದ್ದ ಒಂದು ರಾಜಕೀಯ ಫಟನೆಯನ್ನು ಇಲ್ಲಿ ಉಲ್ಲೇಖಿಸಬಹೆದು. 
ಕಲ್ಯಾಣದ ಕ್ರಾಂತಿಯಿಂದ ಉಂಟಾದ ಆಘಾತವನ್ನು ನೀರಶೈನ ಧರ್ಮವು ಅರೆಗಿಸಿ 
ಕೊಳ್ಳುತ್ತಿದ್ದಂತೆಯೇ ಅದು ಮತ್ತೊಂದು ಮಹಮ್ಮದೀಯರ ದಾಳಿಯ ರೂಪವಾದ 
ಮಹಾವಿಸತ್ತನ್ನು ಎದುರಿಸಬೇಕಾಯಿತು. ಕ್ರಿ. ಶ. ೧೨೯೪ ರಲ್ಲಿ ಅಲ್ಲಾವುದೀನ್‌ 
ಖಿಲ್ಜಿಯು ದೇವಗಿರಿ ರಾಜ್ಯದಮೇಲೆ ನುಗ್ಗಿ ಯಾದವರ ದೊರೆ ರಾಮದೇವನಿಂದೆ ಕಪ್ಪ 
ಕಾಣಿಕೆಗಳನ್ನು ಸುಲಿದುಕೊಂಡನು. ಹೀಗೆ ಆರಂಭವಾದ ದಾಳಿಗಳು ಮಲ್ಲಿಕ್‌ 
ಕಾಫೂರನ ನೇತೃತ್ವದಲ್ಲಿ ಮುಂದುವರಿದುದರೆ ಫಲವಾಗಿ ದೇವಗಿರಿಯ ಯಾದವರೂ 
ದೋರಸಮುದ್ರದ ಹೊಯ್ಸಳರೂ ನಾಶವಾದರು. ಓರಂಗಲ್ಲಿನ ಕಾಕತೀಯ ದೊರೆ 
ಪ್ರತಾಸರುದ್ರನು ಮಹಮ್ಮದೀಯರ ಸಾಮಂತನಾದನು. ಕ್ರಿ. ಶ. ೧೩೬೬ರ ಹೊತ್ತಿಗೆ 
ದಕ್ಷಿಣ ಭಾರತನೆಲ್ಲವೂ ಮಹಮ್ಮದೀಯರ ವಶವಾಗಿ ಹಿಂದೊ ಧರ್ಮವು ಅಳಿಯು 
ವುಹೋ ಉಳಿಯುವುದೋ ಎಂಬ ಶಂಕೆಯು ಹಲವರಲ್ಲಿ ಮೂಡಿತು. ಎಷ್ಟೋ 
ದೇವಸ್ಥಾ ನಗಳು ನಾಶವಾದುವು ಅಥವಾ ವಿರೂಪಗೊಂಡುವು. ಅನೇಕ ಹಿಂದೂಗಳ 
ಬಲಾತ್ಕಾರ ಮತಾಂತರವಾಯಿತು. ಇಂತಹ ಉತ್ಕೃಓಸ್ಥಿ ತಿಯಲ್ಲಿ ಹಿಂದೂಧರ್ಮದ ಶಾಖೆ 
ಯಾದ ವೀರಶೈವ ಧರ್ಮವು ಪ್ರಚಾರವಾಗುವುದಿರಲಿ, ಅದರಲ್ಲಿ ಉತ್ಕೃಷ್ಟ ಗ್ರಂಥಗಳು 
ಹುಟ್ಟುವುದಿರಲಿ, ಅದು ಸಾವಿನಿಂದ ತಪ್ಪಿಸಿಕೊಂಡರೆ ಸಾಕಾಗಿತ್ತೆಂದು ಕಾಣುತ್ತದೆ. 
(ಮಹಮ್ಮದೀಯರ ಉಪಸಟಲಕ್ಕೆ ಸಿಲುಕಿದ ಕ್ರಿ. ಶ. ೧೨೯೫-೧೩೩೫ರ ಅವಧಿಯಲ್ಲಿ 
ಕನ್ನಡದಲ್ಲಿ ಉತ್ಕೃಷ್ಟ ಗ್ರಂಥಗಳೂ ಹುಟ್ಟಿಲ್ಲ, ಹುಟ್ಟಿರುವ ಗ್ರಂಥಗಳ ಸಂಖ್ಯೆಯೂ 
ಬಹಳ ಕಡಮೆ.) ಅಷ್ಟರಲ್ಲಿ ಭರತಖಂಡದ ಪುಣ್ಯೋದಯದೆ ಫಲವೋ ಎಂಬಂತೆ ಕ್ರಿ.ಶ. 
೧೩೩೬ ರಲ್ಲಿ ವಿದ್ಯಾರಣ್ಯರ ಆಶೀರ್ವಾದವನ್ನು ಹೊತ್ತು ಹರಿಹರ ಸೋದರರ ಅಥವಾ 
ಹಕ್ಕ ಬುಕ್ಳರ ನೇತೃತ್ವದಲ್ಲಿ ವಿಜಯನಗರ ಸಾಮ್ರಾಜ್ಯವು ಉದಯವಾಯಿತು. ಈ 
ಸಾಮ್ರಾಜ್ಯದ ಉದಯವಾಗದೆ ಇದ್ದಿದ್ದರೆ ಭಾರತೀಯ ಸಂಸ್ಕೃತಿಯು ಮಣ್ಣು ಪಾಲಾ 
ಗುವ ಸಂಭವವಿತ್ತು. ಒಂದು ಕಾಲಮೇಲೆ ನಿಂತಿದ್ದೆ ಧರ್ಮಪುರುಷನಿಗೆ ಇನ್ನೊಂದು 
ಕಾಲನ್ನು ದಯಪಾಲಿಸಲೋಸುಗ ಬ್ರಹ್ಮನು ಸಂಗಮವಂಶವನ್ನು ಸೃಷ್ಟಿ ಸಿದನೆಂದೂ 
ಆ ವಂಶದಲ್ಲಿ ರಾಜ ಹರಿಹರನು ಹುಟ್ಟಿ ಬಂದನೆಂದೂ ಆ ಕಾಲದ ಶಾಸನಗಳು ಮೇಲಿನ 
ನಿಷಯವನ್ನು ಸೂಚ್ಯವಾಗಿ ತಿಳಿಸುತ್ತವೆ. ವಿಜಯನಗರ ಸಾಮ್ರಾಜ್ಯದ ಉದಯದ 
ಫಲವಾಗಿ ಹಿಂದೂ ಧರ್ಮವು ಸಮಾಧಾನದ ನಿಟ್ಟುಸಿರುಬಿಟ್ಟಿತು. ನೀರಶೈನ ಧರ್ಮಕ್ಕೆ 
ಹೊಸೆಕಳೆ ಬಂದಿತು. ನೀರಶೈವಸಾಹಿತ್ಯದ ದೃಷ್ಟಿಯಿಂದ ಹೇಳುವುದಾದರೆ ಸು. ೧೨೩೦- 
೪೦ ರಲ್ಲಿದ್ದಿರಬಹುದಾದ ಹರಿಹರ, ರಾಘೆವಾಂಕ್ಕ ಕೆರೆಯ ಪದ್ಮರಸ ಮುಂತಾದ 
ಪ್ರಸಿದ್ಧ ಕನಿಗಳ ಕೃತಿಗಳಾದ ಮೇಲೆ ಕ್ರಿ. ಶ. ೧೩೬೯ ರವರೆಗೆ, ಎಂದರೆ ಭೀಮಕವಿಯ 
ಬಸವಪುರಾಣದವರೆಗೆ ಗಮನಾರ್ಹವಾದ ಯಾವ ಕೃತಿಯೂ ಹುಟ ಯ 
ನಗರದ ಜೊರೆಗಳು ಎಲ್ಲ ಧರ್ಮಗಳಿಗೂ ಸಮಾನ ಪ್ರೋತ್ಸಾಹವಸ್ನಜ ಈ 2 
ವೀರಶೈವ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹನು ದೊರೆತದ್ದು ಹೆದಿನೆ 


೬೪ | ಸಂಶೋಧನೆ ತರಂಗ 


ಪೂರ್ವಾರ್ಧದಲ್ಲಿ ಆಳಿದೆ ಎರಡನೆಯ ದೇವರಾಯ ಅಥವಾ ಪ್ರೌಢೆದೇನರಾಯನೆಂಬ 
(ಕ್ರ. ಶ. ೧೪೧೯-೪೬) ದೊರೆಯ ಆಶ್ರಯದಲ್ಲಿ. ಅನನ ಕಾಲದ ವಿಜಯನಗರದಲ್ಲಿ 
ನೂರೊಂದು ವಿರಕ್ತರು ಮತ್ತು ಇತರೆ ಅಧಿಕಾರಿಗಳು, ಅದೇ ಶತಮಾನದ ಉತ್ತರಾರ್ಧ 
ದಲ್ಲಿ ತುಮಕೂರು ಜಿಲ್ಲೆಯ ಎಡೆಯೂರಿನಲ್ಲಿ ತೋಂಟದ ಸಿದ್ಧಲಿಂಗಯತಿಯ ನೇತೃತ್ವ 
ದಲ್ಲಿ ಅನನ ಶಿಷ್ಯ ಪ್ರಶಿಷ್ಯರೂ ಸುಸಂಘೆಟತರಾಗಿ ಕೆಲಸ ಮಾಡಿದುದನ್ನು ನಾಲ್ಕನೆಯ 
ಘಟ್ಟನೆಂದು ನಿರ್ದೆಶಿಸುತ್ತೇವೆ. ಪ್ರಾಮುಖ್ಯದ ದೃಷ್ಟಿಯಿಂದ ಹೇಳುವುದಾದರೆ 
ಇದು ವಚನಕಾರರ ಉದೆಯದ ಮೊದಲನೆಯ ಫಟ್ಟಕ್ಕಿಂತ ಬಹು ಕಡಮೆಯಾದುದಲ್ಲ. 
ಈ ಧಾರ್ಮಿಕ ಮುಂದಾಳುಗಳು ಧರ್ಮಕ್ಕೆ ಮತ್ತು ಸಾಹಿತ್ಯಕ್ಕೆ ಮಾಡಿದ ಬಹುಮುಖ 
ಸೇವೆಯನ್ನು ಕೆಳಗೆ ಚರ್ಚಿಸಲಾಗಿದೆ. 

ಮಹೆನ್ಮುದೀಯರ ದಾಳಿಗೆ ಸಿಲುಕಿದ ಕರ್ಣಾಟಕದ ಜೀವನವು ಅಲ್ಲೋಲ 
ಕಲ್ಲೋಲವಾಯಿತೆಂದು ಕಾಣಿಸುತ್ತದೆ. ಈ ವಿಷಯ ಸಮಕಾಲೀನ ಬರೆಹೆಗಳಲ್ಲಿ ಕಾಣಿಸಿ 
ಕೊಳ್ಳದಿದ್ದರೊ ಎರಡು ಮೂರು ಶತಕಗಳನಂತರ ಬಂದ ಪಾಂಚಾಳಗಂಗನ 
(ಸು. ೧೬೫೦) ಕುಮಾರರಾಮನ ಸಾಂಗತ್ಯ ಮುಂತಾದ ಗ್ರಂಥಗಳಲ್ಲಿ ಉಕ್ತವಾಗಿದೆ. 
ಮಹಮದೀಯರ ಉಪಟಳವನ್ನು ತಾಳಲಾರದೆ ಬೇರೆ ಬೇಕೆ ವೃತ್ತಿಗಳಲ್ಲಿದ್ದ ಜನರು 
ತಮ್ಮ ತಮ್ಮ ವೃತ್ತಿಯ ಉಪಕರಣಗಳನ್ನೆತ್ತಿಕೊಂಡು " ಗೂಳೆಯ' ಹೋದರೆಂದೂ 
ನಿದ್ಯಾವಂತರಾದವರು ತಮ್ಮ ಕೈಗೆ ಸಿಕ್ಕ ಕಡತಗಳನ್ನೆತ್ತಿಕೊಂಡು ದಿಕ್ಕು ದಿಕ್ಕಿಗೆ 
ಚದುರಿದರೆಂದೂ ಅಲ್ಲಿ ಹೇಳಿದೆ. ಅಂತಹೆ ಸಮಯಗಳಲ್ಲಿ ಧರ್ಮಶ್ರದ್ಧೆಯಿರುವ ಜನ 
ತಮ್ಮ ತಮ್ಮ ಮತೀಯ ಗ್ರಂಥಗಳನ್ನು ರಕ್ಷಿಸುವ ಪ್ರಯತ್ನಗಳನ್ನು ಕೈಗೊಳ್ಳುವುದು 
ಸಹಜವೇ. ನೀರಶೈ ನಾನುಯಾಯಿಗಳೂ ವಚನಗಳ ಕಡತಗಳನ್ನು ಕೈಗೆತ್ತಿಕೊಂಡು 
ಗೂಳೆಯ ಹೋಗಿರಬೇಕು. ಆ ಅಲೆದಾಟಿಗಳಲ್ಲಿ ಎಷ್ಟೋ ವಚನಗ್ರಂಥಗಳ ಹಸ್ತಪ್ರತಿ 
ಗಳು ನಾಶವಾಗಿರಲೂ ಸಾಧ್ಯ... ವಿಜಯನಗರ ಸಾಮ್ರಾಜ್ಯದ ಸ್ಥಾ ಸನೆಯಿಂದ ದೇಶ 
ದಲ್ಲಿ ಶಾಂತಿ ಸಮಾಧಾನಗಳು ನೆಲಸಿದಮೇಲೆ, ಎಲ್ಲರಿಗೂ ಬದುಕಿನ ವಿಷಯದಲ್ಲಿ 
ನಿಶ್ಚಿಂತೆ ಮೂಡಿದಮೇಲೆ ತಮ್ಮ ಮತೀಯಗ್ರಂಥಗಳ ರಕ್ಷಣೆಯ ಕಡೆಗೆ ವೀರಶೈವರ 
ಗಮನ ಹರಿದದ್ದು ಬಹಳ ಸಹಜವೇ. ಇನ್ನು ಉದಾಸೀನ ಮಾಡಿದರೆ ಅಳಿದುಳಿದೆ 
ವಚನಸಾಹಿತ್ಯವೂ ನಾಶವಾಗಬಹುದೆಂಬ ಭೀತಿ ಅವರಲ್ಲಿ ಮೂಡಿರಬೇಕು. ಅದರ 
ಫಲವಾಗಿ ಪ್ರೌಢಜೇವರಾಯನೆ ಕಾಲದ ನೂರೊಂದು ವಿರಕ್ತರು ವಚನಗಳನ್ನು 
ಸಂಗ್ರಹಿಸುವುದು ಅವುಗಳನ್ನು ಜೋಡಿಸುವುದು, ಅವುಗಳಿಗೆ ವ್ಯಾಖ್ಯಾನ ಬರೆಯು 
ವುದು ಮುಂತಾದ ಕಾರ್ಯಗಳನ್ನು ಕೈಗೊಂಡರು. ಆ ಕಾರ್ಯಗಳನ್ನು ಕ್ರಮವಾಗಿ 
ಸಂಕಲನ, ವ್ಯವಸ್ಥಾಪನ, ವ್ಯಾಖ್ಯಾನ ಎಂದು ಕರೆಯಬಹುದು. ಹೀಗೆ ವಚನ 
ಸಾಹಿತ್ಯಕ್ಕಾಗಿ ಶ್ರಮಿಸಿದವರಲ್ಲಿ ಮಹಾಲಿಂಗದೇವ, ಜಕ್ಕಣಾರ್ಯ, ಕಲ್ಲಮಠದ ಪ್ರಭು 
ದೇನ ಮುಂತಾದವರು ಉಲ್ಲೇಖನಾರ್ಹರು. ನೂರೊಂದು ವಿರಕ್ತರಲ್ಲಿ' ಒಬ್ಬನಾದ 
ಚಾಮರಸನು (ಸು. ೧೪೩೦) ಪ್ರಭುಲಿಂಗಲೀಲೆಯೆಂಬ ಕಾವ್ಯವನ್ನು ಬರೆದನು. ಸರಿ 


ನೀರಶೈನ ಧರ್ಮದ ಬೆಳವಣಿಗೆಯಲ್ಲಿ ನಾಲ್ಕು ಪ್ರಮುಖ ಘಟ್ಟಗಳು ೬೫ 
ಸುಮಾರು ಇದೇ ಕಾಲದಲ್ಲಿ ಶಿವಗಣ ಪ್ರಸಾದಿ ಮಹದೇವಯ್ಯನು ಶೂನ್ಯಸಂಪಾದನೆ 
ಯೆಂಬ ಅತ್ಯಪೂರ್ವ ಶೈಲಿಯ, ನಾಟಕೀಯ ಗುಣವುಳ್ಳ ವಚನ ಸಂಕಲನವೊಂದನ್ನು 
ರಚಿಸಿದನು. ಹೀಗೆ ವಚನಗಳಿಗೆ ಸಂಬಂಧಿಸಿದಂತೆ ಬಹು ಚಟುವಟಓಕೆಯ ಕಾರ್ಯ ನಡೆ 
ದದ್ದರ ಫಲವಾಗಿ ವಚನಸಾಹಿತ್ಯವು ಉಳಿಯಿತು ಮತ್ತು ಪ್ರಚಾರವಾಯಿತು. ವಚನ 
ಸಾಹಿತ್ಯದೆ ದೃಷ್ಟಿ ಯಿಂದ. ಹನ್ನೆರಡನೆಯ ಶತಮಾನವು ಸೃಷ್ಟಿ ಯುಗವೆನ್ಸಿಸಿಕೊಂಡರೆ 
ಹೆದಿನೈದನೆಯ ಶತಮಾನವು ವಿಮರ್ಶೆಯ ಯುಗ ಅಥವಾ ನಿಚಾರಯುಗವೆನ್ಸಿಸಿ 
ಕೊಳ್ಳುತ್ತದೆ. 

ಪ್ರೌಢದೇವರಾಯನ ಕಾಲದಲ್ಲಿದ್ದ ಇಬ್ಬರು ಮಹನೀಯರು ನೀರಶೈವ ಧರ್ಮ 
ಮತ್ತು ಸಾಹಿತ್ಯಗಳಿಗೆ ಅತ್ಯಪೂರ್ವ ಸೇವೆಯನ್ನು ಸಲ್ಲಿಸಿದರು. ಅವರೇ ಜಕ್ಕಣಾರ್ಯ 
ಮತ್ತು ಲಕ್ಕಣ್ಣ ದಂಡೇಶ. ಇಬ್ಬರೂ ಪ್ರೌಢದೇನರಾಯನಲ್ಲಿ ದಂಡನಾಯಕರಾಗಿದ್ದರು. 
ಜಕ್ಕಣಾರ್ಯನು ನೀರಶೈವ ಸಾಹಿತ್ಯಕ್ಕಾಗಿ ಅಪಾರ ಹಣವನ್ನು ವ್ಯಯಿಸಿದನೆಂದು 
ಪ್ರೌಢರಾಯನ ಕಾವ್ಯದ ಕರ್ತೃವಾದ ಅದೃಶ್ಯಕವಿ ಹೇಳಿದ್ದಾನೆ. ಅವನು ಏಕೋತ್ತರೆ 
ಶತಸ್ಥ ಲವೆಂಬ ವಚನ ಸಂಕಲನ ಗ್ರಂಥವನ್ನೂ ಬರೆದಿದ್ದಾನೆ. ಲಕ್ಟಣ್ಣ ದೆಂಡೇಶನ 
ಹೆಲವಾರು ಶಾಸನಗಳು ಕೋಲಾರ ಜಿಲ್ಲೆಯಲ್ಲಿ ದೊರಕಿವೆ. ರಾಜಕೀಯವಾಗಿ ಈತನು 
ಬಹು ಪ್ರಭಾವಶಾಲಿಯಾಗಿದ್ದನು. ವಿದೇಶೀ ಪ್ರವಾಸಿಗಳಾದ ಅಬ್ದುಲ್‌ ರಸಾಕ್‌ 
ಮುಂತಾದವರು ಇವನನ್ನು ಬಹುವಾಗಿ ಹೊಗಳಿದ್ದಾರೆ. ತಾನು ಪ್ರೌಢದೇವರಾಯನ 
ಮಹಾ ಪ್ರಧಾನನೆಂದೂ ಅನನ ಆಸಪ್ತಮಿಶ್ರನೆಂದೂ ಅವನ ರಾಜ್ಯಾಭ್ಯುದಯಕ್ಕೆ 
ಕಾರಣಭೂತನೆಂದೂ ತನ್ನ ಗ್ರಂಥವಾದ ಶಿವತತ್ವಚಿಂತಾಮಣಿಯಲ್ಲಿ ಹೇಳಿಕೊಂಡಿ 
ದ್ದಾನೆ. ಪ್ರೌಢದೇವರಾಯನ ಪೋಷಣೆಯಲ್ಲಿ ಜಕ್ಸಣಾರೈ ಮತ್ತು ಲಕ್ಕಣ್ಣ 
ದಂಡೇಶರ ಬೆಂಬಲದಿಂದ ಚಾಮರಸ, ಕಲ್ಪಮಠದ ಪ್ರಭುದೇವ, ಕರಸ್ಥಲದ ನಾಗಿದೇವ, 
ವೀರಣ್ಣೊಡೆಯ ಮುಂತಾದ ನೂರೊಂದು ವಿರಕ್ತರ ಪ್ರಯತ್ನಗಳಿಂದ ವೀರಶೈವ 
ಧರ್ಮವು ಬಹುವಾಗಿ ಪ್ರಸಾರವಾಯಿತು. ಮೇಲೆ ಹೇಳಿದ ಲಕ್ಸಣ್ಣ ದಂಡೇಶನ ಶಿವ 
ತತ್ವಚೆಂತಾನುಣಿಯು ಸಾಹಿತ್ಯದೃಷ್ಟಿಯಿಂದ ಅತ್ಯಂತ ನೀರಸ ಗ್ರಂಥವಾದರೂ 
ಸಾಮಾಜಿಕ ಅಧ್ಯಯನಕ್ಕೆ ಅದೊಂದು ಅತ್ಯಮೂಲ್ಯ ಕೊಡುಗೆ. ರಾಜನ ಹಿರಿಯ 
ಅಧಿಕಾರಿಯಾಗಿದ್ದ ಅನನು. ದೇಶದ ತುಂಬಾ ಸಂಚರಿಸಬೇಕಿದ್ದಿತು. ದೇಶದ ಬೇರೆ 
ಬೇರೆ ಭಾಗಗಳ, ಬೇರೆ ಬೇರೆ ಜನರ ಸೂಕ್ಷ್ಮ ಪರಿಚಯ ಅವನಿಗಿದ್ದಿತು ಎಂಬುದು 
ಅವನ ಶಿವತತ್ವ ಚಿಂತಾಮಣಿಯಿಂದ ವ್ಯಕ್ತವಾಗುತ್ತದೆ. ತನ್ನೆ ಕಾಲದಲ್ಲಿದ್ದ, ತಾನು 
ಕಂಡಿದ್ದ ಅಥವಾ ಕೇಳಿದ್ದ ಅನೇಕ ಶಿವಶರಣರ ಹೆಸರುಗಳನ್ನೂ ಊರುಗಳನ್ನೂ 
ಕಾಯಕಗಳನ್ನೂ ಅವರವರ ಭಕ್ತಿಯ ವೈಶಿಷ್ಟ್ಯಗಳನ್ನೂ ವಿಸ್ತಾರವಾಗಿ ನಿರೂಪಿಸು 


ಡ್ಮೆ 
ತ್ತಾನೆ. ಅವನು ಕೊಡುವ ಊರಿನ ಹೆಸರುಗಳನ್ನೆಲ್ಲ ಭೂಪಟದ ಮೇಲೆ ಗುರುತಿಸಿದರೆ 
| ಹದಿನೈದನೆಯ ಶತಮಾನದ ವೀರಶೈವ ಧರ್ಮದ ಹರಹು ಸ್ವಲ್ಪ ಮಟ್ಟಿಗೆ ಗೊತ್ತಾಗು 
ತ್ತದೆ. ಆ ಕಾರೈನಿನ್ನೂ ನಡೆಯಬೇಕಾಗಿದೆ. 


5 


೬೬ ಸಂಶೋಧನ ತರಂಗ 


ಹದಿನೈದನೆಯ ಶತಮಾನದ ಉತ್ತರಾರ್ಧದಲ್ಲಿ ತೋಂಟದ ಸಿದ್ಧಲಿಂಗಯತಿಯ 
(ಸು. ೧೪೭೦-೮೦) ನೇತೃತ್ವೆದಲ್ಲಿ ವೀರಶೈವ ಧರ್ಮ ಮತ್ತು ಸಾಹಿತ್ಯಗಳು ಬಹುವಾಗಿ 
ಉತ್ಕರ್ಷವನ್ನು ನಡೆದುವು. ವೀರಶೈವ ಧರ್ಮದ ಇತಿಹಾಸದಲ್ಲಿ ಅಲ್ಲಮನನ್ನು ಬಿಟ್ಟಿಕೆ 
ಇವನನ್ಟು ಪ್ರಭಾವಶಾಲಿಯಾದ ಧಾರ್ಮಿಕ ಗುರು ಮತ್ತೊಬ್ಬ ನಿಲ್ಲ. ಇವನ ನಿರ್ವಾ 
ಣದ ನಂತರ ಎಪ್ಪತ್ತು ಎಂಬತ್ತು ನರ್ಷಗಳಲ್ಲಿಯೇ ಅವನ ಮೇಲೆ ಎರಡು ಕಾವ್ಯಗಳು 
ಹುಟ್ಟಿ ವೆಯೆಂದಮೇಲೆ ಅವನಿಗೆ ಆ ಕಾಲದೆ ಜನರೆ ಮೇಲಿದ್ದ ಧಾರ್ಮಿಕ ಪ್ರಭುತ್ವದ 
ಅರಿವಾಗುತ್ತದೆ. ಸು. ೧೫೬೦ ರೆಲ್ಲಿದ್ದೆ ವಿರಕ್ತ ತೋಂಟದಾರ್ಯನು ಸಿದ್ಧೇಶ್ವರ ಪುರಾಣ 
ವನ್ನು ಬರೆದಿದ್ದಾನೆ. ಇವನ ಗುರು ತೋಂಟದ ಸಿದ್ಧಲಿಂಗಯತಿಗೆ ಪ್ರಶಿನ್ಯನಾಗಬೇಕು, 
ಶ್ರ. ಶ. ೧೫೬೧ ರಲ್ಲಿದ್ದ ಶಾಂತೇಶ ಎನ್ನುವವನು ತೋಂಟದ ಸಿದ್ಧೇಶ್ವರಪುರಾಣವನ್ನು 
ಬರೆದಿದ್ದಾ ನೆ. ಇವನು ಶೋಂಟಿದೆ ಸಿದ್ಧಲಿಂಗಯತಿಯ ಶಿಷ್ಯ ಗುಬ್ಬಿಯ ಮಲ್ಲಣ್ಣ ನೆ 
ಮೊಮ್ಮಗನಾದ ಗುಬ್ಬಿಯ ಮಲ್ಲಣಾರ್ಯನ ಮಗನು. ಹೀಗೆ ಇವರಿಬ್ಬರೂ ಸಿದ್ದಲಿಂಗ 
ಯತಿಗೆ ಕಾಲದ ದೃಷ್ಟಿಯಿಂದ ಸಮಾಪದಲ್ಲಿದ್ದವರು, ಅವನ ಸಂಪ್ರದಾಯದಲ್ಲಿ ಬೆಳೆದು 
ಬಂದವರು. ಇವರೆ ಕಾವ್ಯಗಳಿಂದ ತೋಂಟದ ಸಿದ್ಧಲಿಂಗ ಯತಿಯು ಮಹಾ ತಪಸ್ವಿ 
ಯೆಂದೂ ಪವಾಡಪುರುಷನೆಂದೂ ಜನತೆಯ ವಿಷಯದಲ್ಲಿ ಮಹಾ ದೆಯಾಸರನೆಂದೂ 
ಗೊತ್ತಾಗುತ್ತದೆ. ಇವನು ಸಟ್ಟಿಲಜ್ಞಾ ನಸಾರಾಮೃತ ಎಂಬ ಗ್ರಂಥವನ್ನು ಬರೆದಿ : 
ದ್ದಾ ನ. ಅದರಲ್ಲಿ ೭೦೧ ವಚನಗಳೂ ೭ ವೃತ್ತಗಳೂ ಇವೆ; ಅನನ ವತಚನಗಳಿಗಿಂ 
ಹೆಚ್ಚು ಅಮೂಲ್ಯಅವನು "ಬರೆದ' ವ್ಯಕ್ತಿಗಳು. ಅವನ ಶಿಷ್ಯ ಪರಂಪರೆ ಅಗಾಧವಾದುದು. 
ಅವರಲ್ಲಿ ಹಲವರು ಸ್ವತಂತ್ರ ವಚನಕಾರರು, ಹಲವರು ಸಂಕಲನಕಾರರು, ಹಲವರು 
ಪ್ರಸಿದ್ಧ ಗುರುಗಳು. ಅವನನ ಶಿಷ್ಯರಲ್ಲೊಬ್ಬನಾದ ಬೋಳ ಬಸವೇಶನು ಬಹು ಪ್ರಸಿದ್ಧ 
ಗುರುವಾಗಿದ್ದನು. ಸಿದ ಲಿಂಗಯತಿಯ ಶಿಷ್ಯರಾದ ಗುಬ್ಬಿಯ ಮಲ್ಲಣ್ಣಿ ನು ಗಣಭಾಷ್ಯ 
ರತ್ಸಮಾಲೆ, ವಾತುಲ ತಂತ್ರ ಟೀಕೆಗಳನ್ನೂ ಸ್ವತಂತ್ರ ಸಿದ್ಧಲಿಂಗೇಶ್ವರನು ವಚನಗಳನ್ನೂ 
ಗುಮ್ಮಳಾಪುರದ ಸಿದ್ಧಲಿಂಗಯತಿಯು ವಚನಗಳನ್ನೂ ಶೂನ್ಯ ಸಂಪಾದನೆಯೆಂಬ ಸಂಕ 
ಲನನನ್ನೂ, ಸಾನಂದ ಶಿವಯೋಗಿಯು ವೀರಮಾಹೇಶ್ವರಾಜಾರ ಸಾರೋದ್ಧಾರಕ್ಕೆ. 
ಟೀಕೆಯನ್ನೂ ಬರೆದಿದ್ದಾರೆ. ಪ್ರೊ ಪಟ್ಟಿಯನ್ನು ಇನ್ನೂ ವಿಸ್ತರಿಸಬಹುದು. ಅವನ ಶಿಷ್ಯರ 
ಶಿಷ್ಯರಲ್ಲಿ ಮಲ್ಲಿಕಾರ್ಜುನ ಕವಿಯು ಶ್ರೇತನ ಸಾಂಗತ್ಯವನ್ನೂ ಆನಂದಬಸವಲಿಂಗಶಿನ 
ಯೋಗಿಯು ಮಾಚಿದೇವಮನೋನಿಲಾಸವನ್ನೂ ಬರೆದಿದ್ದಾರೆ. ಈ ಪಟ್ಟಿಯನ್ನೂ 
ವಿಸ್ತರಿಸಬಹುದು. ತೋಂಟದ ಸಿದ್ಧ ಲಿಂಗನ ಪ್ರಭಾವವು ಶಿಷ್ಯರೆ ಪ್ರಶಿಷ್ಯರ ಶಿಷ್ಯರವರೆಗೂ 
ಹಬ್ಬಿರುವುದನ್ನು ನೋಡಬಹುದು. ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಶಿಷ್ಯಸಮೂಹೆನನ್ನು 
ಕಟ್ಟಿ ಇಷ್ಟೊಂದು ಸಾಹಿತ್ಯ ಕೃತಿಗಳಿಗೆ ಮೂಲ ಪ್ರೇರಕನಾಗಿರುವುದು ಕನ್ನಡದ 
ಲಂತೂ ಅತ್ಯಪೂರ್ವ. ಸಿದ್ಧಲಿಂಗ ಯತಿಯು ಮಾಡಿದನೆಂದು ಹೇಳಲಾದ ಪವಾಡ 
ಗಳಿಗಿಂತ ಈ ಸವಾಡವು ಅತ್ಯಂತ ಆಶ್ಚರ್ಯಕರವಾದುದು. ಆದ್ದರಿಂದಲೇ ಹಿಂದೆ ನಾವು 
ಹೇಳಿದ್ದು ಅವನು ಬರೆದೆ ವಚನಗಳಿಗಿಂತ ಅಮೂಲ್ಯ ಅವನು ಬರೆದ ವ್ಯಕ್ತಿಗಳು 


© 


ನೀರಶೈನ ಧರ್ಮದ ಬೆಳನಣಿಗೆಯಲ್ಲಿ ನಾಲ್ಕು ಪ್ರಮುಖ ಘಟ್ಟಿ ಗಳು ೬೭ 


ಎಂದು. ಅವನು ಬರೆದದ್ದು ಕವಿಗಳನ್ನು, ವಚನಕಾರರನ್ನು ವೀರಶೈವ ಧರ್ಮದ 
ಮೂರ್ತಿನುತ್ತಾಗಿರುವ ಗುರುಗಳನ್ನು ಮತ್ತು ಶಿಷ್ಯರನ್ನು. 

ಇಷ್ಟೊಂದು ಸಂಖ್ಯೆಯ ಶಿಷ್ಯರನ್ನು ಹೊಂದಿದ್ದ ತೋಂಟದ ಸಿದ್ದಲಿಂಗ ಯತಿಯ 
ಕಾಲದಲ್ಲಿ ವೀರಶೈವ ಧರ್ಮವು ಬಹುವಾಗಿ ಪ್ರಚಾರಗೊಂಡಿರಬೇಕು. ಇಪ್ಪತ್ತನೆಯ 
ಶತಮಾನದಲ್ಲಿ ನೀರಶೈನ ಧರ್ಮವು ತ ಪ್ರಮುಖ ಧರ್ಮಗಳಲ್ಲೊಂದಾಗಿ 
ದ್ದ ರೆ ಅದಕ್ಕೆ ಬಹುನುಟ್ಟಿಸೆ ಕಾರಣ ಹದಿನ್ಸೈ ದನೆಯ ಶತಮಾನದ ಪೂರ್ವಾರ್ಥ 
ಮತ್ತು ಉತ್ತರಾರ್ಥಗಳಲಿ ನಡೆದ ವೀರಶೈವ RS: ನಾಯಕರ ಪ್ರಯತ್ನಗಳು. 
ಇನ್ನೂ ಒಂದು mS ಮುಂದೆ ಹೋಗಿ ಹೀಗೆ ಹೇಳಬಹುಸು--ಮೂಲೆಯಲ್ಲಿ ಹುದು 
ಗಿದ್ದ ಧರ್ಮಕ್ಕೆ ಪ್ರಾಣವನ್ನು ತುಂಬಿ ಪ್ರಚಾರ ಮಾಡಿದರು ಬಸವಾದಿ ವಚನಕಾರರು. 
ಅದೆ ಪ ಪ್ರಬಲ ಜಾಂ ಲಕ್ಷಾಂತರ ಅನುಯಾಯಿಗಳನ್ನು ಪಡೆದದೆ ನ್ದ ಹದಿನ್ಸೆದ 
ನೆಯ ಶತಮಾನದಲ್ಲಿ. ಈ ಹೇಳಿಕೆ ವಿನೂತನವಾಗಿ ಕಂಡರೂ "ದರಲ್ಲಿ ಸತ್ಯಾಂಶವಿರು 
ವಂತೆ ಕಂಡು ಬರುತ್ತಿದೆ. | 

ವೀರಶೈವ ಧರ್ಮದ ಬೆಳವಣಿಗೆಯಲ್ಲಿ ಇವು ನಾಲ್ಕು ಪ್ರಮುಖ ಘಟ್ಟಗಳು 
ಎಂದು ಗುರುತಿಸಿದ್ದೆ (ವೆ. ಒಂದೊಂದೂ ತನ್ನನ್ನ ಕ್ರೈ ತಾನು ಜಾ ಧರ್ಮದ 
ಬೆಳಕು ಆರದಂತೆ, ಇನ್ನೂ ಉಜ್ವಲವಾಗಿ ಬೆಳಗುವಂತೆ ನೋಡಿಕೂಂಡಿದೆ. ಇವು 
ನಾಲ್ಕೇ ಪ್ರಮುಖ ಘಟ್ಟಗಳು ಬಾ ಇವು ಪಸು ಪ್ರಮುಖ ಘಟ್ಟಗಳು 
ಎಂದಾಗಲಿ ಹೆಠ ಹಿಡಿಯುವುದು ತಪ್ಪು. ಇಲ್ಲೆಲ್ಲ ಭಿನ್ನಾಭಿಪ್ರಾಯಗಳಿಗೆ ಆ 
ವುಂಟೆಂಬುದನ್ನು ಮರೆಯೆಬಾರದು. ನೀರಕೈನ ಧರ್ಮವು ನದಿಯ ಮೂಲದಲ್ಲಿನಂತೆ 
ಸಣ್ಣ ಸಣ್ಣ ಗಳ ರೂಪವಾಗಿ ಆರಂಭವಾಗಿ ಹೇಗೆ ಮಹಾನದಿಯಂತೆ ಪ ನಸ 
ಯಿತ್ಕು ಅದು ಪ್ರಬುದ್ಧವಾಗಲು ಯಾವ ಯಾನ ವ್ಯಕ್ತಿಗಳು ಘಟನೆಗಳು ಸಹಾ 
'ಯಕವಾದುವು ಎಂಬುದನ್ನು ಗಮನದಲ್ಲಿಟ್ಟು ಕೊಂಡು ಅಷ್ಟ ನ್ನೂ ನಾಲ್ಕು ಘಟ್ಟಗಳಲ್ಲಿ 
ಅಳವಡಿಸುವ ಪ್ರಯತ್ನ ವನ್ನು ಇಲ್ಲಿ ಜ್‌ ನೀರಫ್ಳಿವ ಧರ್ಮದ ಇತಿಹಾಸ 
ದಲ್ಲಿ ಅನೇಕ ವಾಸಿ ಸಂಗತಿಗಳಿವೆ. ಉದಾಹರಣೆಗೆ ವಿರೂಪಾಕ್ಷ ಪಂಡಿತನು 
ತನ್ನ ಚನ್ನಬಸವ ಪುರಾಣದಲ್ಲಿ (ಕ್ರಿ. ಶ. ೧೫೮೪) ತನ್ನು ಗುರು: ಇರಂಪರೆಯುನ್ನು ಹೇಳಿ 
ಕೊಳ್ಳು ವಾಗೆ ಮಳೆಯ ಮಲೆ ರ ೇಶನು ಏಳುನೂರು ಖಲಿ ೦ದರರಿಗೆ ಗುರುವಾಗಿ : ಮಖ್ಯ 
(ಮೆಕ್ಸುಕ್ಸೆ ಹೋಗಿ ಅಲ್ಲಿ ತನ್ನ ಮಹಿಮೆಯಿಂದ ಅನಾವೃಷಿ ಯನ್ನು ಹೋಗಲಾಡಿಸಿ 
ಸುರೆತಾಳನಿಂದ (ಸುಲ್ತಾನ್‌) 'ಫಾಡಿವಡಿದಸೆಂದೂ ¢ ಮಳೆಯ ' ಎಂಬ ವಿಶೇಷಣವ್ರೆ 
ಅವನಿಗೆ ದೊರೆತದ್ದು. ಹೀಗೆ ಎಂದೂ ಹೇಳುತ್ತಾನೆ. ಈ ನಿಷಯವನ್ನು ಶುದ್ಧ ಇತಿ 


ಹಾಸ ಎಂದು ನಂಬುವುದೂ ಶುದ್ಧ ಕಲ್ಪನೆ ಎಂದು ತಳ್ಳಿ ಹಾಕುವುದೂ ಎರಡೂ 


೬೮ ಸಂಶೋಧನ ತರಂಗ 


ತಪ್ಪು. ಮಳೆಯ ಮಲ್ಲೆ (ಶನ ಕಾಲವು ಗೊತ್ತಿಲ್ಲ.* ಹದಿನಾರನೆಯ ಶತಕಕ್ಸಿಂತ 
` ಹಿಂದಿನನನು ಎಂಬುದು ಮಾತ್ರ ಸ್ಪಷ್ಟ. ಅವನು ಭರತಖಂಡದ ಗಡಿಗಳನ್ನು ದಾಟ 
ಹೊರಕ್ಕೆ ಹೋಗಿರುವುದು ಅಸಂಭವವಲ್ಲ. ಅವನು ಹೋಗಿದ್ದರಿಂದ ನೀರಶೈವ ಧರ್ಮ 
ಪ್ರಸಾರಕ್ಕೆ ಎಷ್ಟರ ಮಟ್ಟಿನ ಪೊ ಷಣೆ ಒದಗಿತೆಂಬುದು ಬಹೆಳ ಮುಖ್ಯವಾದರೂ 
ಅದರ ಮೇಲೆ ಬೆಳಕು ಬೀರುವ ಸಂಗತಿಗಳು ಕಣ್ಣಿಗೆ ಬೀಳುವುದು ಬಹಳ ಅಸಂಭವ. 
ಆದರೂ ವೀರಶ್ಸೈವ ಧರ್ಮದ ಇತಿಹಾಸವನ್ನು ಕುರಿತ ಗ್ರಂಥದಲ್ಲಿ ಅದು ಅತ್ಯವಶ್ಯಕ 
ವಾಗಿ ಉಕ್ತವಾಗಬೇಕಾದ ಸಂಗತಿ. ಅಂತಹೆ ಗ್ರಂಥನಿನ್ನೂ ಹೊರೆ ಬರಬೇಕಾಗಿದೆ. 


ಸ ಹದಿನಾರನೆಯ ಶತಮಾನದ ಸೂರ್ವಾರ್ಥದಲ್ಲಿಯೇ ಪ್ರೌಢರಾಯನ ಕಾವ್ಯವನ್ನು ಬರೆದೆ 
ಅದೃಶ್ಯೃಕೆನಿಯ ಗುರು ಮಳೆಯಮಲ್ಲೇಶ ಎನ್ನು ವನನೊಬ್ಬನಿದ್ದಾನೆ. ಇವನ ಕಾಲ ಸು. ೧೫೦೦ 
ಆಗಬಹುದೆಂದು ಕವಿಚರಿತೆಕಾರರು ಊಹಿಸುತ್ತಾರೆ. ಈ ಮಳೆಯಮಲ್ಲೇಶನ ನಿಷಯವಾಗಿ 
ಸ್ವಲ್ಪ ಹೆಚ್ಚು ವಿವರಗಳು ದೊರಕುತ್ತವೆ. ಆದರೆ ಇವನೂ ಚನ್ನಬಸವ ಪುರಾಣದಲ್ಲಿ ಉಕ್ತ 
ವಾಗಿರುವ ಮಳೆಯನುಲ್ಲೇಶನೂ ಬೇರೆ ಬೇರೆ ವ್ಯಕ್ತಿಗಳು ಎಂದು ಶ್ರೀ-ಎಸ್‌. ಎಸ್‌. ಭೂಸ 
ನೂರಮಠ ಅನರು ಅಭಿಪ್ರಾಯಪಡುತ್ತಾರೆ, (ಪ್ರೌಢರಾಯನ ಕಾವ್ಯ, ಪ್ರಸ್ತಾನನೆ, ಪು. ೧೨) 


. ಶ್ರವಣಬೆಳಗೊಳ '-ಬೇರೆ ಬೇರೆ ಯುಗಗಳಲ್ಲಿ 


ಶ್ರವಣಬೆಳಗೊಳ ಕರ್ಣಾಟಕದ ಅತ್ಯಂತ ಪ್ರಸಿದ್ಧ ಯಾತ್ರಾಕ್ಷೇತ್ರಗಳಲ್ಲೊಂದು. 
ಜೈನರಿಗೆ. ಅದರಲ್ಲೂ ದಿಗಂಬರೆ ಸಂಪ್ರದಾಯದ ಜೈನರಿಗೆ. ಪರಮ ಪವಿತ್ರವಾದ 
ತೀರ್ಥಕ್ಷೇತ್ರ. ಆ ಸ್ಥಳಕ್ಕೆ ಏನಿಲ್ಲವೆಂದರೂ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ. 
" ಶ್ರವಣಬೆಳಗೊಳ’ ಎಂಬ ಹೆಸರು ಬಹು ಈಚಿನದು, ಆ ಸ್ಥಳಕ್ಕೃ ಬೇರೆ ಬೇರೆ ಶತ 
ಮಾನಗಳಲ್ಲಿ ಇದ್ದ ಹೆಸರುಗಳನ್ನು ಚರ್ಚಿಸುವುದು ಈ ಪುಟ್ಟ ಲೇಖನದ ಉದ್ದೇಶ. 
ಇಲ್ಲಿಯ ಸಾಮಗ್ರಿಗೆ ಮೂಲ ಆಕರ ಶ್ರವಣಬೆಳಗೊಳದ ಶಾಸನಗಳು. 

ಈಸ್ಟ ಳಕ್ಸ ಪ್ರಾಮುಖ್ಯ ಬಂದದ್ದು ಬಹುಶಃ ಕ್ರಿಸ್ತಶಕದ ಆರಂಭದಲ್ಲಿ. ಭದ್ರ 
ಬಾಹು ಎಂಬ ಜೈನಮುನಿ ಚಂದ್ರಗುಪ್ತನೆಂಬ ರಾಜನೊಡನೆ ಉತ್ತರದಿಂದ ದಕ್ಷಿಣಕ್ಕೆ 
ಬಂದು ಈಗ ಚಿಕ್ಕ ಜೆಟ್ಟಿ ವೆಂದು ಕರೆಯಿಸಿಕೊಳ್ಳುವ ಬೆಟ್ಟದಮೇಲೆ ತನ್ನ ಕೊನೆಯ ದಿನ 
ಗಳನ್ನು ಕಳೆದಂದಿನಿಂದ ಶ್ರವಣಬೆಳಗೊಳದ ಇತಿಹಾಸ ಆರೆಂಭವಾದಂತೆ ಊಹಿಸಬ 
ಹುದು. ಆ ಕಥೆ, ವಡ್ಡಾರಾಧನೆಯ ಪ್ರಕಾರ (ಸು.920), ಹೀಗಿದೆ...“ ದ್ವಾದಶಾಂಗ 
ಚತುರ್ದಶಪೂರ್ವಧಾರಿಗಳಾದ ಭದ್ರಬಾಹು ಭಟಾರರು ಖುಹಿಸಮುದಾಯದೊಡನೆ 
ಉಜ್ಜಯಿನಿಗೆ ಬಂದು, ಅಲ್ಲಿ ಭಿಕ್ಷೆಗಾಗಿ ಒಂದು ಮನೆಯನ್ನು ಹೊಕ್ಕಾಗ ಅಲ್ಲಿ ತೊಟ್ಟ 
ಲಲ್ಲಿದ್ದ ಕಿರುಗೂಸು " ಬೋಳಹ ಬೋಳಹೆ ಭಟ್ಟಾರ' ಎಂದಿತು. (ಬೋಳಹೆ- 
ಹೋಗು). ಅವಧಿಯನ್ನು ಕೇಳಿದಾಗ ಹನ್ನೆರಡು ವರ್ಷ ಎಂದು ಹೇಳಿತು. ಆ ನಾಡಲ್ಲಿ 
ಇನ್ನು ಹನ್ನೆರಡು ವರ್ಷಗಳು ಅನಾವೃಷ್ಟಿಯಿಂದ ಕ್ಲಾಮ ಬರುತ್ತದೆ ಎಂದರಿತು ತಮ್ಮ 
ಜೊತೆಯ ಖುಹಿಗಳಿಗೆ ದಕ್ಷಿಣಾನಥಕ್ಕೆ ಹೋಗಬೇಕೆಂದು ತಿಳಿಸಿದರು. ಆ ನಾಡಿನ ರಾಜ 
ಸಂಪ್ರತಿ ಚಂದ್ರಗುಪ್ತನಿಗೂ ಹಿಂದಿನ ರಾತ್ರಿ ಉತ್ಸಾತಸೂಚಕಗಳಾದ ಹದಿನಾರು ಕಟ್ಟ 
ಕನಸುಗಳು ಬಿದ್ದಿದ್ದುವು. ಅವನು ಜಿನದೀಕ್ಷೆಯನ್ನು ಸ್ವೀಕರಿಸಿ ಭದ್ರ ಬಾಹುನಿನ 
ಜೊತೆಯಲ್ಲಿ ಹೊರಟನು. ಒಂದು ಮುನಿಸಮುದಾಯವು ರಾಮಿಲಾಚಾರ್ಯ, ಸ್ಥ ಲಾ 
ಚಾರ್ಯ ಮತ್ತು ಸ್ಸೂ ಲಭದ್ರಾಜಾರ್ಯರ ನೆತೃತ್ವದಲ್ಲಿ ಸಿಂಧೂದೇಶಕ್ಕೆ ತೆರಳಿತು; 
ಮತ್ತೊಂದು, ಭದ್ರಬಾಹುನಿನ ಜೊತೆಯಲ್ಲಿ ದಕ್ಷಿಣಾನಥಕ್ಕೆ ಬಂದಿತು. ಹೀಗೆ ಬಂದ 
ಖುಹಿಸಮುದಾಯವು " ಕಟ್ಟ ಪ್ಫುನಾಡ 'ನ್ನು ಸಮಾನಿಸಿದಾಗ ಭದ್ರೆ ಬಾಹುವಿಗೆ ತಮ್ಮ 
ಆಯುರವಸಾನ ತಿಳಿದು ತಾವು ಅಲ್ಲೇ ಉಳಿದು ಸನ್ಯಸನ ವ್ರತವನ್ನು ಸ್ವೀಕರಿಸಿ ಉಳಿ 
ದವರನ್ನು ದ್ರಾವಿಡದೇಶಕ್ಕೆ ಕಳಿಸಿಕೊಟ್ಟರು. ಚಂದ್ರಗುಪ್ತನು ಮಾತ್ರ ಎಷ್ಟು ಹೇಳಿ 
ದರೊ ಕೇಳದೆ ಅಲ್ಲಿಯೇ ಭದ್ರಬಾಹುನಿನ ಸೇವೆಗಾಗಿ ಉಳಿದನು. ಚಂದ್ರಗುಪ್ತ 
ಮುನಿಯ ಸೇನೆಗೆ ಮೆಚ್ಚಿ ಅಲ್ಲಿಯ ದೇವತೆಗಳು ಭಿಕ್ಷೆಯನ್ನು ನೀಡುತ್ತಿದ್ದುವು. ಭದ್ರ 
ಬಾಹು ಮುನಿಗಳು ಸಮಾಧಿನುರಣನನ್ನು ಹೊಂದಿದಮೇಶೆ ಚಂದ್ರಗುಪ್ತನು ಅವರೆ 


೭೦ ಸಂಶೋಧನ ತರಂಗ 


ನಿಸಿದಿಗೆ1 ಯನ್ನು ಪೂಜಿಸುತ್ತಿರುವಾಗ ದ್ರಾವಿಡದೇಶಕ್ಕೆ ಹೋಗಿದ್ದ ಖುಸಿಸಮುದಾ 
ಯವು ಹಿಂದ ಕ್ರೈ ಬಂದ್ರು ಚಂದ್ರಗುಪ್ತನ ತಪಸ್ಸನ್ನು ಮೆಚ್ಚಿ ಹೊಗಳಿ ಅವನಿಗೆ ಸೆ ಸನ್ಯ 
ಸನ ವ್ರತವನ್ನು ಕೊಟ್ಟು ತಮ್ಮ ಮಧ್ಯಥೇಶಕ್ಕೆ ಬಂದಿರುಗಿತು. ( ಚಂದ್ರಗುಪ್ತನು 
ಅಲ್ಲೇ ಸಮಾಧಿಮರಣ ತು. ದನ) ಜಾರ? ೫ 2 

ಭದ್ರಬಾಹು, ಚಂದ್ರಗುಪ್ತರು ಯಾರು ಎಂಬ ವಿಷಯದಲ್ಲಿಯೊ ಕಟ್ಬಿಪ್ಪು 
ನಾಡಿಗೆ ಅವರು ವಲಸೆ ಬಂದೆ ವಿಷಯದಲ್ಲಿಯೂ ಸ್ಪಲ್ಪ ಭಿನ್ನಾಭಿಪ್ರಾ ಯಗಳಿವೆ. 
ರೈಸ್‌ ಅವರೂ ಆರ್‌. ನರಸಿಂಹಾಚಾರ್ಯರೂ* ಪ್ರಾಚೀನ ಗ್ರಂಥೋಕ್ತ ವಿಷಯ 
ಗಳನ್ನು ಇತಿಹಾಸವೆಂದು ನಂಬಬಹುದೆಂದೂ ಚಂದ್ರಗುಪ್ತನು ಮೌರ್ಯರ ದೊರೆ 
ಚಂದ್ರಗುಪ್ತನೆಂದೂ ವಾದಿಸಿದ್ದರೆ, ಫ್ಲೀಟ್‌ ಅವರು ಈ ಅಭಿಪ್ರಾಯನನ್ನೊಸ್ಪದೆ 
ಹ ರೀತಿಯಲ್ಲಿ ಅಭಿಪ್ರಾಯ ಪಟ್ಟದ್ದಾರೆ.5 (ಇದರೆ ವಿವರಗಳು ಇಲ್ಲಿ ಅನಾ 
ವಶ್ಯಕೆ). ಭದ್ರ ಬಾಹು. ಚಂದ್ರಗುಪ್ತ ” ಕಥೆಯನ್ನು ಒಮ್ಮೆ ಸೆಂದೇಹೆದಿಂದ ನೋಡಿದ್ದ 
ವಿನ ೦ಂಬ್‌ಸಿ ತ್‌ ಅವರು ಕೊನೆಕೊನೆಗೆ « ಪ್ರ್ಯ ಈ ರೂಪರೇಷೆಗಳು ಸ್ಥೂಲ 
ವಾಗಿ ಸಟೆದು ಅನ್ನಿಸುತ್ತದೆ ಕೆ ಎಂದಿದ್ದಾರೆ. ಭದ್ರ ಹು. ಚಂದ್ರ ಗುಪ್ತರು 
ದಕ್ಷಿಣಕ ಬಂದು 6 ಕಲ್ಸಪು ಟು ವಿನಲ್ಲಿ ನೆಲಸಿದ ವಿಚಾರದ ನತಿಹಾಸಿಕತೆಯನ್ನು 
ವಿದ್ವಾಂಸರು ಬಹುಮಟ್ಟಿಗೆ ಒಪ್ಪಿಕೊಂಡಿದ್ದಾರೆ. ಆದರೆ ಈ ಚಂದ್ರಗುಪ್ತನು ಮೌರ್ಯ 
ಸತ ಸ್ಥಾನಕನಲ್ಲ, ಶೋನ ಮೊಮ್ಮಗನಾದ ಸಂಪ್ರತಿ ಚಂದ್ರಗುಪ್ತನೆಂಬ 
ಶ್ರೀ ಎಂ. ಗೋವಿಂದಸ್ಯೆ ಅವರ ಅಭಿಸ್ರಾಯ್‌(೩) ಸರಿಯೆಂದು ಕಾಣುತ್ತದೆ. 

ಭದ್ರಬಾಹು ಚೆಂದ್ರಗುಸ್ತರು ದಕ್ಷಿಣಕ್ಟೆ ಬಂದಾಗ ಶ್ರವಣಬೆಳಗೊಳದ ಸುತ್ತ 
ಮುತ್ತಣ ಪ್ರಾಂತವನ್ನು " ಕಟ್ಟಿಪ್ಪುನಾಡು ' ಎಂದು ಕರೆಯುತ್ತಿದ್ದೆರೆಂದು ಕಾಣು 
ಜಲ. 7 ಆ ನಾಡು ಅರಣ್ಯಮಯವಾ ಗಗಿದ್ದಿತು. ಆ ಅರಣ್ಯದ ಮಧ್ಯದ ಬೆಟ್ಟದ 
1. ಸಮಾಧಿಮರಣವನ್ನು ಹೊಂದಿದ ಜೈನಸನ್ಯಾಸಿಗಳ್ಳ ಜೈನಗೃಹಸ್ಥರ ಸ್ಮಾರಕವಾಗಿ 
ನಿಲ್ಲಿಸುವ ಕಲ್ಲುಗಳೇ 4 ನಿಸಿದಿಗೆ? “ಗಳು, 
ತ 2. ವಡ್ಡಾರಾಧನೆ (ಸಂ. ಡಿ. ಎಲ್‌, ನರಸಿಂಹಾಚಾರ್‌), 1949, ಪು. 80-86. 

ಕಸ ಕೈಸ್‌ ಅನರು ಸಂಪಾದಿಸಿರುವ ಶ ಶ್ರವಣಬೆಳಗೊಳದ ಶಾಸನಗಳ ಸಂಪುಟದ (1889) 
ಮುನ್ನು ಡಿಯನ್ನು ನೋಡಿ. 

4, EC, 11. Introd., p. 36. 

ಈ. STA XXL ೧.130. 

6. The Early History of India (4th Ed.), p. 154. 

6. (a) "ಕರ್ಣಾಟಕಕ್ಕೆ ಜೈನಧರ್ಮದ ಆಗಮನ (ಕನ್ನಡ ಸಾಹಿತ್ಯ ಪರಿಷತ್‌ 
ಪತ್ರಿಕೆ, 2೩2೭171. 1೬ 11) 

ಸಾ ಇತ್ತ ಭಟ್ಟಾರರುಂ ಪಿರಿದು ಯಹಿಸಮುದಾಯಂ ಬೆರಸು ಗ್ರಾಮ ನಗರ 
ಖೇಡ ಖರ್ವ್ನಡ ಮಡಂಬ ಸಟ್ಟಿ ಣ ದ್ರೋಣಾಮುಖಂಗಳಂ ಕೇದು ಪೋಗಿ ಕಟ ಫ್ಸನಾಡ 
ನೆಯ್ದಿ ಪೋಗುತ್ತಂ.......? (ನಡ್ಡಾ ರಾಧನೆ, 1949, ಪು. 83.) 


ಸ ಇ! ಇ aN ಸ iy 5, 


" ಶ್ರವಣಬೆಳಗೊಳ - ಬೇರೆ ಬೇರೆ ಯುಗಗಳಲ್ಲಿ ೭೧ 


ಈಗಿನ ಚಿಕ್ಕಬೆಟ್ಟದಿ ಮೇಲಿನ ಒಂದು ಬಂಡೆಯ ಮೇಲೆ ಭದ್ರಬಾಹು ಮುನಿಗಳು 
| ಸನ್ಯಸನ ವ್ರತವನ್ನು ಸ್ವೀಕರಿಸಿ ಪ್ರಾಣತ್ಯಾಗವನ್ನು ಮಾಡಿದರು. ಅಪ್ಟೇ ಅಲ್ಲ 
ಆ ಬೆಟ್ಟದ ಸುತ್ತಮುತ್ತ ಹತ್ತಿರದಲ್ಲಿ ಊರಿಲ್ಲ ಕೇರಿಯಿಲ್ಲ;  ಜನನಿಹೀನವಾದ 
ಅರಣ್ಯ ತುಂಬಿದ್ದಿ ತು. ವಡ್ಡಾ ರಾಧನೆಯ ನಿರೂಪಣೆ ಇದು. 

ಭದ್ರಬಾಹು ಮುನಿಯು ಉತ್ತರದಿಂದ ದಕ್ಷಿಣಕ್ಕೆ ಬಂದು ಚಿಕ್ಕಬೆಟ್ಟಿದ ಮೇಲೆ 
ತನಸ್ಸು ಮಾಡಿದ ವಿಷಯವನ್ನು ಹೇಳುವ ಶಾಸನವು ಶ್ರವಣಬೆಳಗೊಳದ ಶಾಸ 
ಗಳಲ್ಲೆಲ್ಲ ಬಹುಶಃ ಅತ್ಯಂತ ಪ್ರಾಚೀನವಾದುದು. ಆ ಶಾಸನದ ಪ್ರಕಾರ ದಕ್ಷಿಣ 
ದೇಶದ ಜನಪದವು “ ಅನೇಕ ಗ್ರಾಮ ಶತಸಂಖ್ಯಂಮುದಿತ ಜನ ಧನ ಕನಕ ಸಸ್ಯಗೋ 
ಮಹಿಷಾಜಾವಿಕುಲ ಸಮಾಕೀರ್ಣ ” ವಾಗಿದ್ದಿತು. ಭದ್ರ ಬಾ ಹು ಬಂದು ನೆಲಸಿದ 
« ಕಟವಪ್ರ ? ವು ಅನೇಕ ಗುಹೆಗಳಿಂದಲೂ ಬಂಡೆಗಳಿಂದಲೂ ಅನೇಕ ರೀತಿಯ ತರು 
ಗಳಿಂದಲೂ ಆಕೇರ್ಣವಾಗಿದ್ದಿತು. 

ಕಟಿವಪ್ರ, ಕಟ್ಟಪ್ಪು ಗಳೆರಡೂ ಚಿಕ್ಕಜೆಟ್ಟಿ ನನ್ನೇ ಸೂಚಿಸುತ್ತವೆ. ಅವುಗಳಲ್ಲಿ 
ಒಂದು ಇನ್ನೊಂದರಿಂದ ಬಂದಿರಬೇಕು. ಆದರೆ ಅವುಗಳಲ್ಲಿ ಯಾವುದು ಮೂಲ? 
"ಕಟವಪ್ರ' ಎಂಬುದು "ಕಟ್ಟಪ್ಪ್ಪ' ಎಂಬುದರೆ ಸಂಸ್ಕೃತೀಕರಣವೇ? ಅಥವಾ ಕಟ್ಟಿಪ್ಪು' 
ಎಂಬುದು " ಕಟವಪ್ರ ' ಎಂಬುದರ ತದ್ಭವವೇ ? " ಕಟನಪ್ರ' ಎಂಬಲ್ಲಿ " ವಪ್ರ' 
ಎಂಬುದು ಜೆಟ್ಟಿವನ್ನು ಸೂಚಿಸುತ್ತದೆ. ಆದರೆ" ಕಟ' ಎಂದರೆ ಏನು? ಕಟ್ಟಿಪ್ಪು ' 
ಎಂಬುದರ ನಿಷ್ಪತ್ತಿ ಇನ್ನೂ ತೊಡಕೆನದು. ಹೀಗೆ ಇವುಗಳ ಮೂಲನಿನ್ನೂ ಪರಿಷ್ಕಾರ 
ವಾಗಬೇಕಾಗಿದೆ. 

ಕ್ರಿಸ್ತಶಕದ ಆರಂಭದ ಮೊದಲ ಒಂಬತ್ತು ಶತಕಗಳಲ್ಲಿ ಧಾರ್ಮಿಕವಾಗಿ ಪ್ರಾಮು 
ಖ್ಯತೆ ಇದ್ದದ್ದು ಚಿಕ್ಕಬೆಟ್ಟಿಕ್ಕ ಮಾತ್ರ. ಆ ಬೆಟ್ಟವು ಗಾತ್ರದಲ್ಲಿ ಚಿಕ್ಕದು, ಏರಲು 

ಇಳಿಯಲು ಅನುಕೂಲವಾದದ್ದು ; ಅನೇಕ ದೊಣೆಗಳಿದ್ದುದರಿಂದ ಅಥವಾ ದೊಣೆಗ 


8. ಶ್ರವಣಬೆಳಗೊಳದಲ್ಲಿ ಎರಡು ಬೆಟ್ಟಿಗಳಿನೆ. ಒಂದು ಚಿಕ್ಕಬೆಟ್ಟಿ (ಅಥವಾ ಚಂದ್ರ 
ಗಿರಿ); ಮತ್ತೊಂದು ದೊಡ್ಡಬೆಟ್ಟಿ (ಅಥವಾ ವಿಂಧ್ಯಗಿರಿ); ದೊಡ್ಡಬೆಟ್ಟಿದ ಮೇಲೆ ಮುಖ್ಯವಾಗಿ 
ಗೊಮ್ಮಟನ ಭವೃಪ್ರತಿಮೆಯಿದೆ, ಚಿಕ್ಕ ಬೆಟ್ಟಿದ ಮೇಲೆ ಅನೇಕ ಬಸದಿಗಳೂ ದೊಣೆಗಳೂ ಗುಹೆ 
ಗಳೂ ಇನೆ. ಈ ಎರಡು ಬೆಟ್ಟಗಳ ಮಧ್ಯೆ ಬಹುಸುಂದರವಾದ ದೊಡ್ಡ ಕೊಳವಿದೆ. ಅದರ 
ಪಕ್ಕಕ್ಕೇ ಊರು ಇದೆ, 

9. Ec, 11, No. 1, ೦. 600- A. D. 

10. ದೊಣೆ ಅಥನಾ ಡೊಣೆ ಎಂಬುದು ಬೆಟ್ಟಗಳ ಮೇಲಿನ ಸಹಜವಾದ ಪುಟ್ಟಕೊಳ 
ವನ್ನು ಸೂಚಿಸುತ್ತದೆ, ಇದರ ಮೂಲ ಬಹುಶಃ ಸಂಸ್ಕೃತದ ! ದ್ರೋಣ ( =ದೋಣಿಯಂತಹ 
ಮರದ ನಸ್ತು, ಸರೋನರ,) "ದ್ರೋಣ? ಎಂಬುದು ಒಂದು ಕಡೆ "ದೋಣಿ? ಎಂದಾಗಿದೆ, 
(= bಂat) ; ಇನ್ನೊಂದು ಕಡೆ « ದೊಣೆ? ಆಗಿದೆ, ( ಎ೩ ಗಂಗರ). ತೆಲುಗಿನಲ್ಲಿ € ದೊನ' 
ಎಂದರೆ ಬೆಟ್ಟದ ಮೇಲಿನ ಕೊಳ ಎಂದರ್ಥ, 


ತ 


೭೨ ಸಂಶೋಧನ ತರಂಗ 


ಳನ್ನು ಮಾಡಿಕೊಳ್ಳಲು ಸೌಕಕ್ಕವಿದ್ದದ್ದರಿಂದ ನೀರಿನ ವಸತಿಗೆ ಅಲ್ಲಿ ಅನುಕೂಲನಿದ್ದಿತು. 
ಅನೇಕ ಗುಹೆಗಳು ಇದ್ದದ್ದರಿಂದ ತಪಸ್ಸಿಗೆ ಅನುಕೂಲವಾದ ಪ್ರದೇಶವೂ ಆಗಿದ್ದಿತು. 
ಆದ್ದರಿಂದ ಶ್ರವಣಬೆಳಗೊಳದ ಪ್ರಾಂತಕ್ಕೆ ಬಂದೆ ಜೈನಮುನಿಗಳು ತಪಸ್ಸು ಮಾಡಿದ್ದು 
ಅಲ್ಲಿಯೇ. ಸನ್ಯಸನವ್ರತವನ್ನು ಸ್ವೀಕರಿಸಿ ಸಮಾಧಿಮರಣವನ್ನು ಪಡೆದದ್ದೂ ಅಲ್ಲಿಯೇ. 
(ಸಮಾಧಿಮರಣವನ್ನು ಪಡೆದ ಪ್ರಭಾಚಂದ್ರ, ಉಳ್ಳಿಕ್ಕಲ್‌ ಗೊರವಡಿ, ಗುಣಸೇನ, 
ಅರಿಷ್ಟ ನೇಮಿ, ಮಾಸೇನರ್‌, ನಂದಿಸೇನ ಮುಂತಾದ ಮುನಿಗಳನ್ನು ಇಲ್ಲಿ ಹೆಸರಿಸ 
ಬಹುದು). ಎಲ್ಲಕ್ಕಿಂತ ಹೆಚ್ಚಾಗಿ ಭದ್ರಬಾಹು, ಚಂದ್ರಗುಪ್ತರ ಪಾದಸ್ಪರ್ಶದಿಂದ 
ಪುನೀತವಾಗಿದ್ದಿತು. ಇದರೆ ಫಲವಾಗಿ ಆ ಬೆಟ್ಟವು ಜೈನರಿಗೆ " ತೀರ್ಥ '೬೬ ವಾಗಿ ಪರಿಣ 
ಮಿಸಿತು. ಆ ಸುತ್ತಮುತ್ತಣ ಪ್ರದೇಶಕ್ಕೆ ಆ ಬೆಟ್ಟದ ಹೆಸರೇ ಕೆಲಕಾಲ ಪ್ರಚುರವಾಗಿ 
ತ್ರೈಂದು ಕಾಣುತ್ತದೆ. ಶ್ರವಣಬೆಳಗೊಳದ ಸುತ್ತಮುತ್ತಣ ಪ್ರದೇಶವನ್ನು ನಡ್ಡಾರಾ 
ಧನೆಯು (ಸು. 920) “ ಕಟ್ಟಪ್ಪು ನಾಡು” ಎಂದು ಕರೆದರೆ ಅದನ್ನು ಪೋಷಿಸು 
ವಂತೆ ಶಾಸನವೊಂದು “ ಕಬ್ಬಪ್ಪುನಾಡು” ಎಂದು ಕರೆಯುತ್ತದೆ. 

ಚಿಕ್ಕಬೆಟ್ಟಕ್ಸಿದ್ದ ಈ ಹೆಸರು, ಏನೋ ಏಕೋ, ಕೊನೆಯವರೆಗೆ ಉಳಿದುಕೊಂಡು 
ಬರಲಿಲ್ಲ. ಆ ಹೆಸರಿನ ಸಂಕ್ಷಿಸ್ತ ಇತಿಹಾಸ ಈ ರೀತಿ ಇದೆ. ಶ್ರವಣಬೆಳಗೊಳದಲ್ಲೇ 
ಅತಿ ಪ್ರಾಚೀನವಾದ ಶಾಸನದಲ್ಲಿ " ಕಟವಪ್ರ 'ದ ಉಲ್ಲೇಖನಿದೆ.3೬ ಈ ಹೆಸರು ಈ 
ರೂಪದಲ್ಲಿಯೂ ಅಶುದ್ಧರೂಪದಲ್ಲಿ ಸ್ವಲ್ಪ ಬೇರೆಯಾಗಿಯೂ ಮುಂದಿನ ಕಾಲದ ಶಾಸನ 
ಗಳಲ್ಲಿ ಕಾಣಿಸಿಕೊಳ್ಳುತ್ತದೆ." ಕಟವಪ್ರಶೈಲ' 15, " ಕಟಿವಪ್ರ,' 35 « ಕಟಪ್ರ? ೫, 
ಈ ರೂನನು ಮುಖ್ಯವಾಗಿ ಸಂಸ್ಥ ತಶಾಸನಗಳಲ್ಲಿ ದೊರಕುತ್ತದೆ. (ಕನ್ನಡ ಶಾಸನಗ 
ಳಲ್ಲೂ ಕ್ಟಚಿತ್ತಾಗಿ " ಕಟವಪ್ರ ' ಬರುವುದುಂಟು.) ಕನ್ನಡ ಶಾಸನಗಳಲ್ಲಿ ಸಾಮಾನ್ಯ 
ವಾಗಿ ಕಾಣಿಸಿಕೊಳ್ಳುವ ರೂಪವೆಂದರೆ " ಕಟ್ಟಪ್ಪು' ಅಥವಾ " ಕಟ್ಟಪ್ಪು.' 
ಈ ರೂಪ ಸು. 700 ರ ಶಾಸನಗಳಲ್ಲಿ ಕಾಣಿಸಿಕೊಳ್ಳಲಾರಂಭವಾಗುತ್ತದೆ. 

11. "ಕಾಟ್ಪಿಪ್ಪು ತೀರ್ಥ” (Ec, 11, 14, 0. 800 A.D); « ಕಟ್ಟಪ್ಪ ತೀರ್ಥ? 
(Ec, 11, 46, ೦. 1050 A. 0.) ಚಿಕ್ಕಬೆಟ್ಟಿ ನನ್ನು ಒಂದು ಶಾಸನವು « ತೀರ್ಥಗಿರಿ? 
ಯೆಂದೇ ಕರೆಯುತ್ತದೆ. 4...ಆರಾಧನೆ ನೋನ್ತು ತೀರ್ಥಗಿರಿ ಮೇಲ್‌ ಸ್ವರ್ಗಾಲಯಕ್ಕೇಖಾದಾರ್‌? 
(Ec, IL, 76, c. 700 A. 2.) 

12. ವಡ್ಡಾರಾಧನೆ (1949), ಪು, 83. 

13. 141, 1139 A. D (ಇನ್ನು ಮುಂದೆ ಬರುವ ಶಾಸನಗಳೆಲ್ಲವೂ " ಎಪಿಗ್ರಫಿಯ 
ಕರ್ಣಾಟಿಕ್‌ದ ಎರಡನೆಯ ಸಂಪುಟದ ಶಾಸನಗಳಾದ್ದರಿಂದ್ಕ ಶಾಸನದ ಸಂಖ್ಯೆಯನ್ನೂ ವರ್ಷ 
ನನ್ನೂ ಮಾತ್ರ ಕೊಡಲಾಗುತ್ತದೆ) 

14. 1,0. 600 ಡಿ. ಐ. 

15, 75,c. 650A. 2; 22, 0. 700A. D. 

16. 93, 0. 700 A. 2; 98, 0೦. 700 A.D, 

17, 108, 0. 700 ಡಿ.೫. 


" ಶ್ರವಣಬೆಳಗೊಳ ಬೇರೆ ಬೇರೆ ಯುಗಗಳಲ್ಲಿ ಓಕ್ಕಿ 


" ಕಟ್ಟಿಪ್ಪು' ೫, " ಕಾಟ್ಬಿಪ್ಪ್ಪು ತೀರ್ಥ' ೫, « ಕಟ್ಟಪ್ಪ ಬೆಟ್ಟ' ೫, « ಕಟ್ಟಿ 
ನಾಶೈಲ' ಬ " ಕಟ್ಟಪ್ಪು' ಇ, " ಕಲ್ಪನ್ಬಿನಾ ಬೆಟ್ಟ ' ೫, " ಕಬ್ಟಾಸ್ಸ 
ರ್ವತ' 1, " ಕಟ್ಟಪ್ಪ ತೀರ್ಥ' ೫. ಈ ಉಲ್ಲೇಖಗಳನ್ನು ಇಲ್ಲಿ ಹೆಸರಿಸಬಹುದು, 
ಒಂದು ಶಾಸನದಲ್ಲಿ ಬರುವ "ಕಟ್ಟಪ್ಪು' "ಫೆರ್ಗಟ್ವಿಪ್ಪು'೫ ಗಳು ಕ್ರಮವಾಗಿ ಚಿಕ್ಕಬೆಟ್ಟ 
ಬೊಡ್ಡ ಬೆಟ್ಟಗಳನ್ನು ಸೂಚಿಸುತ್ತವೆ. ಕ್ರಿಸ್ತಶಕ ಹತ್ತನೇ ಶತಮಾನದ ಕೊನೆಯಲ್ಲಿ 
ದೊಡ್ಡ ಬೆಟ್ಟದ ಮೇಲೆ ಗೊಮ್ಮಟನ ಮೂರ್ತಿಯು ನಿರ್ಮಿತವಾದ ಮೇಲೆ ಚಿಕ್ಕಬೆಟ್ಟಿ ಕ್ಕಿದ್ದ 
ಪ್ರಾಶಸ್ತ್ಯವು, ಸಾಮಾನ್ಯಜನರ ದೃಷ್ಟಿಯಲ್ಲಾದರೂ, ಸ್ವಲ್ಪ ಕಡಮೆಯಾಗಿ, ಆ ಪ್ರಾಶ 
ಸ್ಟ್ರವು ದೊಡ್ಡ ಬೆಟ್ಟಕ್ಕೆ ಲಭ್ಯವಾದೆಂತೆ ಊಹಿಸಬಹುದು. " ಕಟ್ಟಪ್ಪು ' ಅಥವಾ 
K ಕಟ್ಟಿಪ್ಪು "ಎಂಬುದು * ಕಬ್ಬಪ್ಪು ' ಎಂಬ ರೂಪದಲ್ಲಿ ಕ್ರಿ. ಶ. 1139 ರಲ್ಲಿ 
ಕೊನೆಯ ಬಾರಿ ಕಾಣಿಸಿಕೊಂಡು ೫ ಮುಂದೆ ಮರೆಯಾಗಿ ಹೋಯ್ತು. ಕ್ರಮೇಣ 
" ಚಿಕ್ಕಬೆಟ್ಟಿ '% ಎಂಬ ಹೆಚ್ಚು ಸುಲಭವಾದ ಹೆಸರು ರೂಢಿಗೆ ಬಂದಿತು. 

ಚಿಕ್ಕಬೆಟ್ಟಿಕ್ಕೆ " ಚಂದ್ರಗಿರಿ' ಎಂಬ ಮತ್ತೊಂದು ಹೆಸರಿದೆ. ಚಂದ್ರಗುಪ್ತನು 
ಆ ಬೆಟ್ಟದ ಮೇಲಿದ್ದು ತಪಸ್ಸು ಮಾಡಿದ್ದರಿಂದ ಅದಕ್ಕೆ ಆ ಹೆಸರು ಬಂತೆಂದು ಪ್ರತೀತಿ 
ಯಿದೆ. ಅಲ್ಲಿರುವ ಚಂದ್ರಗುಪ್ತ ಬಸದಿಯು ಚಂದ್ರಗುಪ್ತನು ಕಟ್ಟಿ ಸಿದ್ದೆಂದು 
ಹೇಳುತ್ತಾರೆ. ಆ ಬಸದಿಯೇ ಚಿಕ್ಕ ಬೆಟ್ಟಿದ ಮೇಲಿರುವ ಬಸದಿಗಳಲ್ಲೆಲ್ಲ ಪ್ರಾಚೀನವಾ 
ದುದು.೫ “ ಚಂದ್ರಗಿರಿ' ಎಂಬ ಹೆಸರಿನ ಉಲ್ಲೇಖ ಯಾವ ಶಾಸನದಲ್ಲೂ ಇಲ್ಲ. 
ಚಿದಾನಂದಕವಿಯ (ಸು. 1680) ಮುನಿವಂಶಾಭ್ಯುದಯದಲ್ಲಿ ಚಂದ್ರಗಿರಿಯ ಹೆಸರಿದೆ. 
ಶ್ರೀ ಆರ್‌. ನರಸಿಂಹಾಚಾರ್ಯರ ಪ್ರಕಾರ ಈ ಬಸದಿಯ ಕಾಲ ಕ್ರಿಸ್ತಶಕ ಎಂಟು 
ಅಥವಾ ಒಂಬತ್ತನೆಯ ಶತಮಾನ ೫ 


8, .12,c. 700 A.D;136, c. 90 A. 2. 
19," 14, c. 800 A.D 
20. 28,c. 700 A.D. 
TNC TOO ACD, 
೩0:33, 800: ಹ, ಐ 
23. 27,c. 700 A.D 
TC T00 AD. 
25, 46,c. 1030A.D 
OA IEC 1 800 AD 


27 141, : 1139 4. 0. 
28, . 319, 0. 1246A.D. 
29, Introduction, p. 36. 
30. Introduction, p. 65. 
31, Introduction, p. 5, 


೬೪ ಸಂಶೋಧನ ತರಂಗೆ 


ದೊಡ್ಡ ಬೆಟ್ಟಕ್ಕೆ ಪ್ರಾಮುಖ್ಯತೆ ಬಂದದ್ದು ಗೊಮ್ಮಟನ ಭವ್ಯ ಸುಂದರೆ ವಿಗ್ರಹೆ 
ದಿಂದ. ಹತ್ತನೆಯ ಶತಮಾನದಲ್ಲಿ ಕನ್ನಡನಾಡು ಕಂಡ ಮಹಾ ವ್ಯಕ್ತಿಗಳಲ್ಲಿ ಚಾವುಂಡ 
ರಾಯನೂ ಒಬ್ಬ. ಜೈನಧರ್ಮದ ಮೂಲಸ್ತಂಭದಂತಿದ್ದೆ ಇವನು ಗಂಗರ ದೊರೆ ರಾಚ 
ಮಲ್ಲನಲ್ಲಿ ದಂಡನಾಯಕನಾಗಿದ್ದನು. ಅವನು ಶ್ರವಣಬೆಳಗೊಳದಲ್ಲಿ ಗೊಮ್ಮಟನ 
ನಿಗ್ರಹವನ್ನು ಕಡೆಯಿಸಿದ ಸಂದರ್ಭವನ್ನು ಬೊಸ್ಪಣಕನಿ ತನ್ನ ಗೊಮ್ಮಟಸ್ತುತಿಯಲ್ಲಿ 32 
ಹೀಗೆ ವರ್ಣಿಸುತ್ತಾನೆ. ರಾಜ್ಯಕ್ಕಾಗಿ, ಅಧಿಕಾರಕ್ಕಾಗಿ ನಡೆದ ಭರತ ಬಾಹುಬಲಿಯರ 
ಸ್ಪರ್ಧೆಯಲ್ಲಿ ಬಾಹುಬಲಿ ಗೆದ್ದನು ಭರತನು ಸೋತುಹೋದನು. ಬಳಿಕ ಪಶ್ಚಾತ್ತಾಸ 
ಚಿತ್ತನಾದ ಭರತನು ಪೌದನಪುರದಲ್ಲಿ ೫ ಐದುನೂರು ಬಿಲ್ಲೆತ್ತರದ ಬಾಹುಬಲಿಯ 
ವಿಗ್ರಹವನ್ನು ಪ್ರತಿಷ್ಠಿಸಿದರು. ಬಹುಕಾಲವಾದಮೇಲೆ ಅದರ ಸುತ್ತಮುತ್ತ ಕುಕ್ಳುಟ 
ಸರ್ಪಗಳು ಹುಟ್ಟಿ ಪ್ರಾಕೃತರಿಗೆ ಆ ವಿಗ್ರಹವು ಅಗೋಚರವಾಯಿತು. ಪೌದನಪುರಕ್ಕೆ 
ಹೋಗಿ ತಾನು ಆ ವಿಗ್ರಹವನ್ನು ದರ್ಶಿಸೆಬೇಕೆಂದು " ಗೋಮಟ 'ನು8 (ಎಂದರೆ 
ಚಾವುಂಡರಾಯನು) ನಿರ್ಧರಿಸಿದಾಗ ಅದು ಅಸಾಧ್ಯವೆಂದು ಜನ ತಿಳಿಯಹೇಳುತ್ತಾರೆ. 
ಆಗ ಚಾವುಂಡರಾಯನು ದೊಡ್ಡ ಬೆಟ್ಟಿದ ಮೇಲೆ ಬಾಹುಬಲಿಯ ನಿಗ್ರಹವನ್ನು 
ಪ್ರತಿಸ್ಮಿಸಿದನು.3 

ಈ ಸಂಗತಿಯು ಮುಂದಿನ ಕನಿಗಳಲ್ಲಿ ಅನೇಕ ಅದ್ಭುತ ಸಂಗತಿಗಳನ್ನು ಕೆ 
ಹಾಕಿಕೊಂಡು ಅನೇಕ ರೂಪಾಂತರಗಳನ್ನು ತಾಳುತ್ತದೆ. ದೇವಚಂದ್ರನ ರಾಜಾವಳೀ 
ಕಥೆ ಸ್ಥ ಳಪುರಾಣ, ದೊಡ್ಡಯ್ಯನ ಭುಜಬಲಿಶತಕ್ಕ ಪಂಚಬಾಣನ ಭುಜಬಲಿ ಚರಿತೆ 
ಗಳಲ್ಲಿ ಮೇಲಿನ ಕಥೆಯ ಹಲವು ರೂಪಾಂತರಗಳನ್ನು ಕಾಣಬಹುದು. ಈ ಕಥೆಗಳಲ್ಲಿಲ್ಲ 
ಸಮಾನವಾದ ಸಂಗತಿ ಒಂದಿದೆ. ಅದೇ, ಚಾವುಂಡರಾಯನು ಚಿಕ್ಕಬೆಟ್ಟಿದ ಒಂದು 
ಬಂಡೆಯಮೇಲೆ ನಿಂತು ದೊಡ್ಡ ಬೆಟ್ಟದ ಬಂಡೆಯೊಂಡಕ್ಕೆ ಬಾಣವನ್ನು ಬಿಟ್ಟಾಗ 


ಗೊಮ್ಮಟವಿಗ್ರಹವು ಪ್ರತ್ಯಕ್ಷನಾಮದು. ಇದು ಎಷ್ಟರಮಟ್ಟಗೆ ಐತಿಹಾಸಿಕವೋ, ' 


ಮುಂದೆ ಕಥೆಯಾಗಿ ಕಲ್ಪಿ ತವಾಯಿತೋ ಹೇಳುವುದು ಕಷ್ಟ. ಇಲ್ಲಿ ಬಹು ಸ್ವಾರಸ್ಯವೂ 
ಕುತೂಹೆಲಜನಕವೂ ಆದ ನಾಲ್ಕು ಪುಟ್ಟ ಶಾಸನಗಳನ್ನು ಉಲ್ಲೇಖಿಸುವುದು ಅಪ್ರಸ್ತುತವಾ 
ಗಲಾರದು. ಅವುಗಳಲ್ಲಿ ಎರಡು ದೊಡ್ಡ ಬೆಟ್ಟದ ಮೆಟ್ಟಿಲುಗಳ ಬಳಿಯೊ (318, 319 
ನೇಶಾಸನಗಳು), ಮತ್ತೆರಡು ಚಿಕ್ಕಬೆಟ್ಟಿದ ಮೇಲೂ ಇವೆ. (170, 165ನೇ ಶಾಸನ 


IER 3|00ಓಿ, SD: 

33. ಇದು ಈಗಿನ " ಬೋಧನ್‌' ಇರಬಹುದೆಂದು ವಿದ್ವಾಂಸರು ಊಹಿಸಿದ್ದಾರೆ. 

34- ಚಾವುಂಡರಾಯನಿಗೆ ಮೊದಲು " ಗೊಮ್ಮಟ ಎಂಬ ಹೆಸರಿದ್ದು ಅವನಿಂದ 
ನಿರ್ಮಿತವಾದ ಬಾಹುಬಲಿಯ ವಿಗ್ರಹಕ್ಕೆ " ಗೊಮ್ಮಟೇಶ್ವರ” ಎಂಬ ಹೆಸರು ಬಂದಿರಬಹುದೆಂದು 
ಪ್ರೊ. ತೀ. ನಂ. ಶ್ರೀಕೆಂಠಯ್ಯನನರು ಊಹಿಸುತ್ತಾರೆ, (ಸಮಾಲೋಕನ್ಯ ಪು, 260-2) 


8 1%" ಚ್‌ 


' ಶ್ರವಣಜೆಳಗೊಳ ೨_ಬೇರೆ ಬೇಕೆ ಯುಗಗಳಲ್ಲಿ ೭೫ 


ಗಳು) ಸುಮಾರು ಹದಿಮೂರನೇ ಶತಮಾನದಲ್ಲಿ ನುಲೆಯಾಳದಿಂದ ಬಂದಿದ್ದ ಇಬ್ಬರು 
ಬಿಲ್ದಾಣರ ಬಿಲ್ಜಿದ್ಯೆಯ ಪರೀಕ್ಷೆ ಶ್ರವಣಬೆಳಗೊಳದಲ್ಲಿ ನಡೆದಂತೆ ತೋರುತ್ತದೆ. 
ಸು. 1217 ರಲ್ಲಿ ಮಲೆಯಾಳದ " ಕೊದಯು ಶಂಕರ ' ಎಂಬಾತ ಚಿಕ್ಕ ಜಿಟ್ಟಿದಿಂದೆ 
ದೊಡ್ಡ ಬೆಟ್ಟಕ್ಕೆ ಬಾಣಗಳನ್ನು ಬಿಟ್ಟಿ ನಿಷಯನ್ರ ಚಿಕ್ಕ ಬೆಟ್ಟಿದ ಮೇಲಿನ ಒಂದು ಶಾಸನ 
ದಲ್ಲೂ ಆ ಬಾಣವು ದೊಡ್ಡಬೆಟ್ಟಿ ನನ್ನು ಬಹುಶಃ ತಾಗಿದ ಪ್ರದೇಶದಲ್ಲಿರುವ 
ಇನ್ನೊಂದು ಶಾಸನದಲ್ಲೂ ೫ ಹೇಳಲಾಗಿದೆ. ಸು. 1246 ರಲ್ಲಿ " ಮಲೆಯಾಳ ಅಪ್ಪಾ 
(ಧ್ಯಾ) ಡಿನಾಯಕ ” ಎಂಬಾತನು ದೊಡ್ಡ ಬೆಟ್ಟಿ ದಿಂದ ಚಿಕ್ಕಬೆಟ್ಟಕ್ಕೆ ಬಾಣಬಿಟ್ಟಿ 
ವಿಷಯವೂ, ಅದು ಬಹುಶಃ ಮುಟ್ಟಿದ ಚಿಕ್ಕಬೆಟ್ಟದ ಪ್ರದೇಶವೂ ಎರಡು ಶಾಸೆನಗಳಲ್ಲಿ 
ನಿರೂಪಿತವಾಗಿದೆ.೫ ಈ ಶಾಸನಗಳಿಂದ ಧ್ವನಿತವಾಗುವ ನಿಷಯವಿಷ್ಟು. ದೊಡ್ಡ ಬೆಟ್ಟ 
ದಿಂದ ಚಿಕ್ಕಬೆಟ್ಟಕ್ಕ ಚಿಕ್ಕಬೆಟ್ಟಿದಿಂದ ದೊಡ್ಡ ಬೆಟ್ಟಕ್ಕೆ ಬಾಣಪ್ರಯೋಗ ಮಾಡು 
ವುದು ಬಿಲ್ರಿದ್ಯೆಯ ಪರಿಣತಿಗೆ ಸಾಕ್ಷಿ ಎಂಬ ಭಾವನೆಯಿಡ್ದು ಅದನ್ನು ಆ ಇಬ್ಬರು ಮಲೆ 
ಯಾಳಿಗಳು ಸಾಧಿಸಿರಬೇಕು. ಚಾವುಂಡರಾಯನು ಬಾಣಗಳನ್ನು ಬಿಟ್ಟಾಗ ದೊಡ್ಡ 
ಬೆಟ್ಟದ ಮೇಲೆ ಗೊಮ್ಮಟನ ನಿಗ್ರಹ ಕಾಣಿಸಿಕೊಂಡಿತೆಂಬ ಭಾವನೆಗೆ ಮೇಲಿನ ಸಂಗತಿ 
ಯು ಎಷ್ಟರಮಟ್ಟಿಗೆ ಕಾರಣವಾಗಿದೆಯೋ ಗೊತ್ತಿಲ್ಲ. 

ಚಾವುಂಡರಾಯೆನಿಂದ ಗೊಮ್ಮಟನ ಪ್ರತಿಷ್ಠೆಯಾದದ್ದು ಸು. 983ರಲ್ಲಿ. (ಈ 
ನಿಷಯದಲ್ಲಿ ವಿದ್ವಾಂಸರಲ್ಲಿ ಒಮ್ಮತವಿಲ್ಲ.) ಪ್ರತಿಷ್ಠೆಯ ವಿಷಯವನ್ನು ತಿಳಿಸುವ 
ಮೂರು ಬರಹಗಳು ಗೊಮ್ಮಟನ ಪಾದಗಳ ಬಳಿ ಇವೆ. ' ಒಂದು ಕನ್ನಡದಲ್ಲಿ (ಶ್ಯೀ 
ಚಾಮುಂಡರಾಜಂ ಮಾಡಿಸಿದಂ 4 ಇನ್ನೊಂದು ತಮಿಳಲ್ಲಿ (“ ಶ್ರೀಚಾಮುಂಡ 
ರಾಜನ್‌ ಶೆಯ್ದಿತ್ತಾನ್‌?) ; ಇನ್ನೊಂದು ಮರಾಠಿಯಲ್ಲಿ (* ಶ್ರೀ ಚಾಮುಂಡ 
ರಾಜೇಂ ಕರವಿಯಲೇಂ?) ೪. ಗೊಮ್ಮಟನ ಪ್ರತಿಷ್ಠೆಯಿಂದ ದೊಡ್ಡಬೆಟ್ಟವು ನಿಜ 


ಫೋ ಕಲಘಟ ಅನಿವಾಸಿ ನಜ pS 


36. 170, 0. 1217 &. D.—* ಸ್ವಸ್ತಿ ಶ್ರೀ ಈಶ್ವರ ಸಂವತ್ಸರದ ಮಲೆಯಾಳ 
ಕೊದಯು ಸಂಕರನು ಇಲ್ಲಿರ್ದು ಎಚ್ಚ ಗದ್ದೆಯ ಹಡುನಣ ಹುಣಿಸೆಯ ಮೂಖುಗುಂಡಿಗೆ ” 
ಇದೇ ವಿಷಯವು ಅದೇ ಸ್ಥಳದ ತಮಿಳುಭಾಷೆಯ ಶಾಸನದಲ್ಲೂ ನಿರೂಪಿತವಾಗಿದೆ, (ಸಂ. 171) 

37. 3.8.c. 1217 A. D.—್‌ ಅರಕೆಜಕೆಯ ನೀರನೀರಪಲ್ಲನರಾಯೆನ ಮಕಂ 
ಕೆದೆ ಸಂಖರನಾಯಕಂ ಬೆಳ್ಳುಗೊಳ ಫಸ ಯೆಚ್ಚ ಬೆಳಬಡಿಗರ ಬೆಟಿಕೆ » 

98... *...ಮಲೆಆಳ ಅಪ್ಪಾಡಿನಾಯಕ ಇಲ್ಲಿದು ಚಿಕ್ಕಬೆಟ್ಟಿಕೆಚ್ಚ ? (119, c, 1246 
A.D.) ; * ಸ್ವಸ್ತಿ ಶ್ರೀ ಪರಾಭನಸಂನತ್ಸರದ ಮಾರ್ಗಸಿರ ಬಹುಳ ಅಸ್ಟನೂ ಸುಕ್ರವಾರ 
ಹಂದು ಮಲೆಯಾಳ ಅಧ್ಯಾಡಿನಾಯಕ ಹಿರಿಯಬೆಟ್ಟಿದಿ ಚಿಕ್ಕ ಬೆಟ್ಟಿ ಕೆಚ್ಚ » (165, ಆ. 1246 
A. D.) 

39. 175, c. 983A. D, 

40. 176, c. 983A. ಐ. 

4], 179, 0. 983A, ಐ. 


೬೬ ಸಂಶೋಧನ ತರಂಗ 


ವಾಗಿಯೂ " ಹಿರಿಯದೇವರಬೆಟ್ಟಿ ' ವಾಯಿತುಳ್ಳಿ ಜಗನ್ಮಾನ್ಯ ವಾಯಿತು. ಆ ಗೊಮ್ಮ 
ಟನಿಗೆ ಪ್ರ ತ್ಯೆ (ಕವಾದ ದೇವಸ್ಥಾ ನದ ಅವಶ್ಯ ಕತೆಯಿರಲಿಲ್ಲ; ಬೊಸ್ಸಣಕನಿಯ ಮಾತಲ್ಲಿ 
ಹೇಳಬೇಕಾದರೆ ಅವನಿಗೆ ಜಗತ್ತೆ ೯4 ನತ್ಯ ೦ ನಿಲಯಂ' ಆಗಿ ಪರಿ 1 ಹತ ತ್ರ ನೇ 
ಶತಮಾನದಿಂದ ಇಂದಿನವರೆಗೆ ಯಾತ್ರಾ ಫಗ ಪ್ರವಾಹವೇ ಅಲ್ಲಿಗೆ ಹರಿದು ಗೊಮ್ಮ 
ಟನ ಪಾದಗಳನ್ನು ಭಕ್ತಿ ಜಲದಿಂದ ತೊಳೆದಿದೆ. 7 ರೆದಿಂದ ಬಂದ ನೂರಾರು ಬ 
ಭಕ್ತರು ತಮ್ಮ ಯಾತ್ರಿ ಸಫಲವೆಂದು ಹೇಳಿಕೊಂಡಿದ್ದಾರೆ.» ಗೊಮ್ಮಟನ ಮುಂಜಿ 
1 ಗೇರುಸೊಪ್ಪೆ ಯೆ ಅಸನಾಯಕರ ಮಗೆ ಲಿಂಗಂಣನು ಸಾಷ್ಟಾಂಗ? ವೆರಗಿದಾಗ ಆ 
ಭಕ್ತನು ಎಷ್ಟು ಭಾವಪರವಶನಾಗಿದ್ದಿರಬಹುದೆಂಬುದನ್ನು ಊಹಿಸಿಕೊಳ್ಳ ಬಹುದು. 
ಮೈಸೂರಿನ ದೊಡ್ಡ ಕೃಷ್ಣ ರಾಜಒಡೆಯರು “ ಶ್ರೀಮಪ್ಪೆಳ್ಳು ಳದಚಲದಿ ಸೋಮಾರ್ಕರ 
ಜರೆನ ದೀನಗೋಮಟ ಜಿನನನ ಶ್ರೀ ಮುಖವನವಲೋಕಿಸಲೊಡನಾಮೋದ ಹುಟ 
ಹರುಷಭಾಜನರಾಗಿ ” ಅನೇಕ ದಾನಗಳನ್ನು ಬಿಟ್ಟು ಕೊಟ್ಟಿ ನಿಷಯ ಒಂದೆಡೆ ಇದೆ. 
ಒಂದು ಶಾಸನದಲ್ಲಂತೂ, ಯಾತ್ರಾರ್ಥಿಗಳು “ ನಮ್ಮ ಸಂಸತ್ತನ್ನು ನಾವು ತೆಗೆದಿಡು 
ತ್ತೇನೆ ನಿನ್ನ ಸಂಪತ್ತನ್ನು ನಮಗೆ ಕೊಡು ?ಆ ಎಂಬರ್ಥ ಬರುವಂತೆ ಗೊಮ್ಮಟನನ್ನು 
ಕೇಳಿಕೊಂಡಿರುವ ವಿಷಯವನ್ನು ಓದಿದಾಗಲಂತೂ ಎಂತಹ ಓದುಗನೂ ಭಾವಾನಿಷ್ಟ 
ನಾಗುತ್ತಾನೆ. ಗೊಮ್ಮಟನ ಪ್ರತಿಷ್ಠೆಗಿಂತ ಹಿಂದಿನ ಯಾವ ಶಾಸನವೂ ದೊಡ್ಡಜಿಟ್ಟಿದ 
ಮೇಲೆ ಲಿಖಿತವಾಗಿಲ್ಲದಿರುವುದೂ, ಪ್ರತಿಷ್ಠಾಪನೆಯಾದ ಮೇಲೆ ನೂರಾರು ಶಾಸನಗಳು 
ಕಂಡುಬರುವುದೂ ಗೊಮ್ಮಟನಿಂದ ದೊಡ್ಡಬೆಟ್ಟಿ ಕೈ, ಶ್ರವಣಬೆಳಗೊಳಕ್ಕೆ ಬಂದ 
ಪ್ರಾಮುಖ್ಯತೆಯನ್ನು ತತ್ತ ವೆ. 

ಹೀಗೆ ಗೊಮ್ಮಟನಿಂದ ಪ್ರ ಪ ಪ್ರಸಿದ್ಧವಾದ ಶ್ರವಣಬೆಳಗೊಳವನ್ನು ಕೆಲವು ಶಾಸನಗ 
ಳಲ್ಲಿ " ಗೊಮ್ಮಟಿಪುರ 'ವೆಂದು ಕರೆದಿರುವುದು ೫ ಆಶ್ಚರ್ಯವನ್ನು ಹೆಟ್ರಸುವುದಿಲ್ಲ ; 
ಅದು ಸಹಜನೇ ಎಂದೂ ಅನಿ ಸುತ್ತದೆ. ಜನರು ಶ್ರವಣಬೆಳಗೊಳನವನ್ನು ಸ್ವಲ್ಪ ಕಾಲ 


SOOT 6/1/173೬. ೨: 

43, *...ರಾಮಾಸಾಪುತ್ರ ಹೀರಾಸಾ ಛಾಪಣೆ ತುಣಖಾ ಜಾತ್ರಾಸಫ ಛ (261, 1730 
A.D.)s ... ಹೀರಾಸಾಹ ಸುತ ಹಾಸಸಾ ಸುತ ಚಾಗೇಬಾ Meise ಗೋಮಾಳ 
ರಾಧಾ ಈ ಸತ ಸಹಿತ ಜಾತ್ರಾಸಫಳ ಕರೀಕಾರ ಜಕರ, (263, 1720 A. D.) 

44. 204, ೦. 1600 A I; 

45, 249, 1723 A.D. 

46. 205, c. 1650 A.D.—* ಅಮಾಚೀರ ಕಮಠಉ (ಅಮಾಚೀರಕನುಕೇಉ) 
ತುಮಚೀ [ರ] ಕಮಘ ಉ (ತನುಚೀ [ರ] ಕಮಘೇ ಉ)” 

47, * ಗೊನ್ಮುಟಿಪುರ ಭೂಷಣಮಿದು ಗೊನ್ಮುಟಮಾಯ್ತೆನೆ...? (345, c. 1159 
A.D.) “ ಶ್ರೀ ಗೊಮ್ಮುಖಪುರದ ಸಮಸ್ತ ನಗರಂಗಳ್ಳೆ?; “ ಗೊಮ್ಮಟಪುರದ ಮನೆಡೆಜಕಿ ? 
(333, €. 1206 A. D) ; “ ಗೊಮ್ಮಟಡಪುರದ ಪಟ್ಟಿ ಣಸ್ವಾಮಿ ಮುಲ್ಲಿಸೆಟ್ಟಿಯರು ?. (397, 
0. 1179 ಡಿ. ಏ.) j 


" ಶ್ರನಣಬೆಳಗೊಳ ಬೇರೆ ಬೇರೆ ಯುಗಗಳಲ್ಲಿ ೭೭ 


ವಾದರೂ " ಗೊಮ್ಮಟಿಪುರೆ' ವೆಂಬ. ನಾಮಾಂತರದಿಂದ ಕರೆಯುತ್ತಿದ್ದಿರೆಬಹುದು. 
ಗೊಮ್ಮಟನನ್ನು "ದಕ್ಷಿಣ ಕುಶ್ಬು ಟೀಶ್ಚರಜಿನಾಧಿನಾಥ' ಎಂದು ಕಕೆಯುತ್ತಿದ್ದು ದರಿಂದ ಆ 
ಶ್ರವಣಜೆಳಗೊಳವು ದಕ್ಷಿಣದ ಪೌದನಪುರೆವಾಗಿ ಪರಿಣಮಿಸಿತು. ಅದನ್ನು " ದಕ್ಷಿಣ 
ಕಾಶಿ' ಯೆಂದೂ ಕರೆದಿರುವುದುಂಟು, ಚಿಕ್ಕಬೆಟ್ಟಿ ವನ್ನು "ಚಂದ್ರಗಿರಿ' ಎಂದೂ ದೊಡ್ಡ 
ಜೆಟ್ಟಿ ವನ್ನು " ನಿಂಧ್ಯಗಿಂ' ಎಂದೂ ಕರೆಯುತ್ತಾರೆ. 4 ನಿಂಧ್ಯಗಿರಿ' ಎಂಬ ಹೆಸರು 
ಎಷ್ಟು ಪ್ರಾಚೀನವೋ ತಿಳಿಯದು. ಅಲ್ಲದೆ " ವಿಂಧ್ಯಗಿರಿ '.ಎಂಬ ಹೆಸರಿನಿಂದ ಅದನ್ನು 
ಕರೆಯಲು ಕಾರಣಗಳೇನೋ ಅದೂ ತಿಳಿಯದು. ವಿಂಧ್ಯ ಎಂಬುದು ದೊಡ್ಡ ದಾದೆ 
ಬೆಟ್ಟಿ ಎಂಬರ್ಥದಲ್ಲಿ ಬಳಕೆಯಾಗಿರುವ ಸಾಧ್ಯತೆಯೂ ಇದೆ. 

ಶ್ರ ವಣಬೆಳಗೊಳಕ್ಕೆ ಬಹುಕಾಲ " ಬೆಳ್ಗೊಳ', " ಬೆಳುಗೊಳ' ಎಂಬ ಹೆಸರು 
ರೊಢಿಯಲ್ಲ ದ್ದಿತು. ("ಶ್ರ ನೆೊಬೆಳಗೊಳ ' ಎಂಬುದು ಸಮಾರು ನೂರೈವತ್ತು ವರ್ಷಗ 
ಳಷ್ಟು ಮಾತ್ರ ಹೆಳೆಯದು.) ಇದು " ವೆಳ್ಸೊಳ' ಎಂಬ ರೂಪದಲ್ಲಿ ಸು. 650ರ ಶಾಸನ 
ದಲ್ಲಿ ಕಾಣಿಸಿಕೊಳ್ಳು ತ್ತದೆ. ನಮಗೆ ತಿಳಿದಮಟ್ಟಿ ಗೆ ಇದೇ ಅತ್ಯಂತ ಪ್ರಾಚೀನ 
ಉಲ್ಲೇಖ. ಸು. 800ರ ಶಾಸನದಲ್ಲಿ ಇದರೆ. ಉಲ್ಲೇಖವಿದೆ. 51 ಆಜಿ 
ಮಗ ಜಿನದೇನಣ್ಣ ನು ಬೆಳ್ಳೊ ಳ'ದಲ್ಲಿ, ಚಿಕ್ಕ ಬೆಟ್ಟ ದಮೇಲೆ ಜಿನಗ್ಭ ಹನನ್ನು ಕಟ್ಟ ಸಿದ 
ನಿಷಯ ಶಾಸನವೊಂದರಲ್ಲಿ. 0 ಬೆಳೊ ಳವು' ಹ " ಬೆಳ್ಳುಳ್ಳ'೫ ಲ ಬೆಳ್ಳು ಸ 754 
" ಬೆಳುಗುಳ '5 ಎಂಬ ರೂಪಗಳಲ್ಲಿಯೂ. ಸಿಗುತ್ತದೆ. ಅದರೆ ಸುತ್ತ et ಪ್ರಾಂತ 
ವನ್ನು " ಜೆಳುಗುಳದ ನಾಡ್ಕು' ಎಂದು ಹದಿನೈದನೆಯ ಶತಕದಲ್ಲಿ ಕರೆಯುತ್ತಿದ್ದರ ರು.86 

" ಬೆಳ್ಳೊಳ' ಎಂಬ ಹೆಸರಿಗೆ ಕಾರಣಗಳನ್ನು ಕೊಡುತ್ತ ಒಂದು ಕಥೆಯೇ 
ಹುಟ್ಟಿದೆ.  ಭುಜಬಲಿಚರಿತೆಯೆ ಪ್ರಕಾರ ಅದು ಹೀಗಿದೆ -ಚಾನುಂಡರಾಯನು 
ಗೊಮ್ಮಟಿನನ್ನು ಪ್ರತಿಷ್ಠಿಸಿ ಹಾಲಿನಿಂದೆ ಮಹಾಭಿಷೇಕವನ್ನು ಮಾಡಿಸಿದಾಗ ಆ ಹಾಲು 
ತೊಡೆಗಳ ಕೆಳಗೂ ಇಳಿಯಲಿಲ್ಲ. .ಆಗ ಒಬ್ಬ ಮುದುಕಿ " ಗುಳ್ಳಕಾಯಿ' ಯಲ್ಲಿ 
ಹಾಲನ್ನು ತಂದು ಸುರಿದಾಗ, ಅದು ಗೊಮ್ಮಟನ ಮೇಲೆಲ್ಲಾ ಹರಿದು ಅವನನ್ನು 
ಮೀಯಿಸಿತು. ಅವಳೇ “ ಗುಳ್ಳ ಕಾಯಜ್ಜಿ 2, ಚಾವುಂಡರಾಯನು ಬೆಟ್ಟದ ಬುಡ 


48. 335, 1195 A. D.; 349, 1159 A. D.; 234, c. 1180 A.D. 
49, 355, 1857A. D. 
SUP 3181/10:6 0... 
51. 35, €. 800 A. D.-*... ನವಿಲೂರೆ ನಾಟ್ಲಾಮುಂಡರುಂ ಬೆಳ್ಗೊಳದ 
ಗೋನಿಂದಪಾಡಿಯ ಉ....ಳ್ಳಾ ಮಂದುಂ ಬೆಳ್ಗೊಳದಾ ನಟ» ಗೋನಿಂದಸಾಡಿಗೆ ಕೊಟ್ಟಿದು. » 
ಹ ಗ ಬ ರು UY ACD 
ಟೂ 2249, 1723 A.D. 
154, 318, 0. 1217 A: ಐ: 


55, 9352, 1694 &. D. 
56. 395, ಇ 1500 &. D. 


೭೮ ಸಂಶೋಧನ ತರಂಗ 


ದಲ್ಲಿ ಒಂದು ಊರನ್ನು ಕಟ್ಟ ಸಿ ಅದಕ್ಕೆ ಯಾವ ಹೆಸರಿಡಬೇಕೆಂದು ಗುರುಗಳನ್ನು ಕೇಳಿ 
ದಾಗ, " ಅಜ್ಜಿ ಬಿಳಿಯ ಗುಳ್ಳ ಕಾಯಲ್ಲಿ ಹಾಲನ್ನು ತಂದು ಅಭಿಷೇಕ ಮಾಡಿದ್ದೆ ರಿಂದ 
ಬೆಳ್ಗೊಳ ಇಳದು ಹೆಸರಿಡು ? ಮ ಹೇಳಿದರು. ಅವರೆ ಅಪ್ಪಣೆ ಪ್ರಕಾರ ಊರಿಗೆ 
" ಬೆಳ್ಲೊಳ' ಎಂದು ಹೆಸರಿಟ್ಟು ಗುಳ್ಳ ಕಾಯಜ್ಜಿಯ ಶಿಲಾನಿಗ್ರ ಹವನ್ನು. ಮಾಡಿಸಿದನು. 
" ಅಭಿನವಪೌದನಪುರ' (ಎಂದರೆ ಬೆಳ್ಗೊಳ)ವನ್ನು ಪ್ರತಿಷ್ಠಾ ಪಿಸಿದ್ದು ಹೀಗೆ. 

ಇದು ಭುಜಬಲಿಚರಿತೆಯಲ್ಲಿ ಬಂದಿರುವ ಕಥೆ. ಸ್ನ [ಳಪುರಾಣದ ಪ್ರಕಾರ ಆ 
ಮುದುಕಿ ಯಾರೂ ಅಲ್ಲ ಪದ್ಮಾನತೀಜೇವಿ; ತನ್ನ ಮಹತ್ವಾರ್ಯ ಕ್ಯಾಗಿ ಅಹಂಕಾರ | 
ಪಡುತ್ತಿದ್ದ ಜಾಮುಂಡರಾಯನಿಗೆ : ಬುದ್ಧಿ ಕಲಿಸಲು ಮಸ್ತಕಾಭಿಷೇಕದ ಸಮಯದಲ್ಲಿ 
ಮುದುಕಿಯ. ವೇಷದಲ್ಲಿ ಬಂದಿದ್ದಳು. ರಾಜಾವಳಿಯ ಕಥೆಯ ಪ್ರಕಾರ ಅವಳು 
ಕೂಸ್ಮಾಂಡಿನೀದೇನಿ ; ಅವಳ ನಿಗ ಗ್ರಹವನ್ನು ಹಿಂದೆ ರಾಮ, ಬಾ” ಸುಡ 
ಯರು ಅರ್ಚಿಸಿದರು. 


ಗುಳ್ಳ ಕಾಯಜ್ಜಿಯ ಕಥೆ ಬಹುನಟ್ಟಿಗೆ ಕಾಲ್ಪನಿಕನೆಂದು ಕಾಣುತ್ತದೆ, ಆ 
ವಿಗ್ರಹೆವು ಒಬ್ಬ ಯಕ್ಷಿಯದು, ಬಹುಶಃ ಕೂಷ್ಮಾಂಡಿನಿಯದು. ಆ ವಿಗ್ರಹದ ಕೈಯಲ್ಲಿ 
ಗುಳ್ಳ ಕಾಯನ್ನು ಹೋಲುವ ವಸ್ಸುನಿದೆ. " ಬೆಳ್ಗೊಳ' ಎಂಬ ಹೆಸರಲ್ಲಿ" ಗುಳ' 
ಅಥವಾ " ಗೊಳ ' ಇದೆ. ಬೆಳ್ಳೊಳ ಎಂಬ ಹೆಸರನ್ನು ವಿವರಿಸಬಲ್ಲ ಒಂದು ಕಥೆ 
ನಿರ್ಮಾಣವಾಗಲು ಬಹುಶಃ ಇದು ಕಾರಣವಾಯಿತು. 

" ಬೆಳ್ಲೊಳೆ' ಎಂಬುದರ ವಿವರಣೆಗೆ ಶಾಸನಗಳೇ ಸಹಾಯವನ್ನು ಒದಗಿಸುತ್ತವೆ. 
ಅದರ ಸಂಸ್ಕ ತರೊಪವೆಂದು « ಧವಳ ಸರಸ ತೀರ್ಥ? ಅಥವಾ “ ಶ್ರೇತಸರೋವರ? 
ಎಂಬ ಪದಗಳನ್ನು ಶಾಸನೆಗಳು ಬಳಸಿವೆ.೫ ಬೆಳ್ಸೊ ಳ' ವೆಂದರೆ * ಗ ಕೊಳ' 
ಎಂದರ್ಥ. ಹಾಗಾದರೆ ಯಾವುದೀ ಬಿಳಿಯ ಕೊಳ ) ಬೊಡ್ಡಬೆಟ್ಟ ಚಿಕ್ಕ ಬೆಟ್ಟಗಳ 
ಮಧ್ಯೆ ಒಂದು ಬಹುದೊಡ್ಡ, ಬಹು ಸುಂದರ ಕೊಳವಿದೆ. ಆ ತೀ ಟೂ 
" ಬೆಳ್ಲೊಳೆ' ಎಂಬ ಹೆಸರು ಬಂದಿರಬಹುದೆಂದು ಭಾವಿಸಲು ಮನಸ್ಸಾಗುತ್ತದೆ. ಆ 
ಹೊಳೆದೆ ಉತ್ತರದಿಕ್ಕಿನ ಮಂಟಪದಲ್ಲಿನ ಶಾಸನವೊಂದರಲ್ಲಿ ಆ ಕಲ್ಯಾಣಿಯನ್ನು ಚಿಕ್ಕದೇವ 
ರಾಜಒಡೆಯರು ಮಾಡಿಸಿದ್ದು ಎಂಬರ್ಥ ಬರುವ ಮಾತುಗಳಿವೆ.೬೫.  ಅನಂತಕನವಿಯ 
ಗೊಮ್ಮಟೇಶ್ವರ ಚರಿತೆಯಲ್ಲೂ (ಸು. 1780) ಇದೇ ವಿಷಯವಿದೆ. ಶ್ರೀ ಚಿಕ್ಕದೇವ 
ರಾಜಒಡೆಯರು ಅಣ್ಣಯ್ಯ ಎಂಬ ತಮ್ಮ ಕಮ್ಮಟಾಧ್ಯಕ್ಷನ ಬೇಡಿಕೆಯ ಪ್ರಕಾರ ಶ್ರವಣ 
ಬೆಳಗೊಳದಲ್ಲಿ ಒಂದು ಕಲ್ಯಾಣಿಯನ್ನು ಕಟ್ಟಿಸಲು ಅಪ್ಪಣೆ ಮಾಡಿದರೆಂದೂ ಅದರೆ 
ನಿರ್ಮಾ£ ಚ. ಪೂರ್ಣವಾಗುವುದರೊಳಗೆ ಅವರು “ಸಕು ುಂಶವಾಸಿಗಳಾದರೆಂದೂ, 


ಮೊದಲನೆಯ ಕೃಷ್ಣರ ರಾಜಒಡೆಯರ ಕಾಲದಲ್ಲಿ ಅಣ್ಣ ನ್ಸಿಯ್ಯನು ಕಲ್ಯಾಣಿಯನ್ನೂ ಅದೆರ 


57. 67, 1129A.D.; ( ಧನಲಸರೋವರ ನಗರ”--258, 1432A- ಐ.) . 


58. 365,c.1700A. ಐ...“ ಶ್ರೀ ಚಿಕ ದೇನರಾಜೇಂದ್ರ ಮಹಾಸ್ಟಾಮಿಯವರೆ 
"ಕಲ್ಯಾ ಣಿ? 


ಶ್ರನಣಬೆಳಗೊಳ 3_ಚೇರೆ ಬೇರೆ ಯುಗಗಳಲ್ಲಿ | ೭೯ 


ಗೋಪುರೆಗಳನ್ನೂ ಮಂಟಿಸನನ್ನೂ ಮುಗಿಸಿದೆನೆಂದೂ ಅಲ್ಲಿ ಹೇಳಿಡೆಕ ಈ ಎರಡು 
ಆಕರಗಳನ್ನು ಗಮನಿಸಿ ಹೇಳುವುದಾದರೆ ಆ ಕಲ್ಯಾಣಿಯು ಏಳನೇ ಶತಕದಷ್ಟು 
ಹಳೆಯದಲ್ಲ, 18 ನೇ ಶತಕದಷ್ಟು ಈಚಿನದು. ಚಿಕ್ಕದೇವರಾಜ ಒಡೆಯರು ಆ 
ಕಲ್ಯಾಣಿಯನ್ನು ಹೊಸತಾಗಿ ಕಟ್ಟಿಸಿದರೊ ಅಥವಾ ಮೊದಲಿನಿಂದಲೂ ಇದ್ದ ಪೆಟ್ಟಿ 
ಕೊಳದಂತಿದ್ದ ಕಲ್ಯಾಣಿಯನ್ನು ವಿಸ್ತರಿಸಿ ಭವ್ಯವಾಗಿ ನಿರ್ಮಿಸಿದರೋ ಹೇಳುವುದು 
ಕಷ್ಟ. ಎರಡನೆಯ ಊಹೆ ನಿಜವಾದರೆ ಆ ಕೊಳದಿಂದಲೇ ಆ ಊರಿಗೆ " ಬೆಳ್ಗೊಳ ' 
ಎಂಬ ಹೆಸರು ಬಂದಿರಬೇಕು ; ಮೊದೆಲನೆಯ ಊಹೆ ನಿಜವಾದರೆ ಆ ಕೊಳ ಇನ್ನಾ 
ವುದೋ ಬೇರೆ ಆಗಿರಬೇಕು.0 

ಬೆಕ್ಸೊಳ ಎಂಬ ಹೆಸರಿನ ಕೊನೆಯ ಉಲ್ಲೇಖ ಕ್ರಿ. ಶ. 1889ರ ಶಾಸ ಸನದ್ದು. 61 
ಹಿಂದೆ ಹೇಳಿದಂತೆ " ಶ್ರವಣಬೆಳಗೊಳ ' ಎಂಬ ಹೆಸರು ಬಹು ಈಚಿನದು. ಕ್ರಿ. ಚ] 
1810 ರಲ್ಲಿ ಕಾಗದದ ಮೇಲೆ ಬರೆದಿರುವ ದಿವಾನ್‌ ಪೂರ್ಣಯ್ಯನವರ ಸನ್ನದುವಿನಲ್ಲಿ 
" ಶ್ರವಣಬಳಗುಳ ' ಎಂಬ ಹೆಸರು ಮೊದಲು ಗೋಚರವಾಗುತ್ತದೆ. ಕ್ರಿ.ಶ. 
1830 ರಲ್ಲಿ ಬರೆದಿರುವ ಮುನ್ಮುಡಿ ಕೃಷ್ಣರಾಜ ಒಡೆಯರೆ ಸನ್ನದುವಿನಲ್ಲಿಃ " ಶ್ರವಣ 
ಬೆಳಗುಳ ” ಎಂಬ ಹಿಸರು ಮೂರು ನಾಲ್ಕು ಕಡೆ ಬಂದಿದೆ (ಬರೀ " ಬೆಳಗುಳ' ಎಂದೂ 
ಉಂಟು.) ಬೆಳಗೊಳ ಎಂಬ ಹೆಸರಿನ ಇತರ ಊರುಗಳಿಂದ ಪ್ರತ್ಯೇಕಿಸಲು ಅದಕ್ಕೆ 
" ಶ್ರವಣ ' ಎಂಬ ವಿಶೇಷಣವನ್ನು ಸೇರಿಸಿರಬೇಕು. " ಶ್ರವಣ ' ಎಂದರೆ ಜೈನಸನ್ಯಾಸಿ 
ಎಂದರ್ಥ. ಶ್ರವಣಬೆಳಗೊಳದ ಸಮಾಸದಲ್ಲಿ " ಹಳೆಯ ಬೆಳ್ಗೊಳ ' ಎಂಬ ಊರಿದೆ. 
ಅದಕ್ಕೆ ಆ ಹೆಸರು ಬರಲು ಕಾರಣವೇನು? ಹಾಗಾದರೆ ಈಚಿನ ಬೆಳ್ಗೊಳ ಯಾವುದು? 
ಅದು ಈಗಿನ ಶ್ರವಣಬೆಳ್ಳೊಳವೇ? ಸಾವಿರವರ್ಷಗಳ ಹಿಂದಿನ ಶಾಸನಗಳಲ್ಲಿ ಕಂಡು 
ಬರುವ " ಬೆಳ್ಗೊಳವು' ಈಗಿನ " ಹಳೆಯ ಬೆಳ್ಗೊಳ 'ದೆ ಸಮಾಸದಲ್ಲಿದ್ದು ಕ್ರ ಮೇಣ 
ಅಲ್ಲಿಂದ ಬಂದ ಜನ ಈಗಿನ ಶ್ರ ವಣಬೆಳ್ಗೊ ಳದ St ಊರು ಕಟ್ಟ ಕೊಂಡು | ಇಲನಿದಕೇ ? 9 
—ಿತ್ಯಾದಿ ಪ್ರಶ್ನೆ. ಗಳ ತರಂಗನನ್ನೆ (ಳಿಸುತ್ತ ದೆ " ಹೆಳೆಯ ಬಿಕ್ಲೊ ಳ? ಎಂಬ ಹೆಸರು 


59. Introd. p. 31. 

60. ಶ್ರವಣಬೆಳಗೊಳಕ್ಕೆ ಉತ್ತರಕ್ಕೆ ಆರು ಮೈಲಿ ದೊರದಲ್ಲಿ " ಹಳೆಯ ಬೆಳ್ಳೊಳ? 
ಎಂಬ ಊರಿದೆ. ಹೆಸರನ್ನು ನೋಡಿದರೆ ಅದೇ ಮೂಲ ಬೆಳ್ನೊಳ್ಳ ಈಗಿನ ಶ್ರವಣಬೆಳಗೊಳ 
ಇತ್ತೀಚೆಗೆ ನಿರ್ಮಾಣವಾದದ್ದು ಎಂಬ ಭಾವನೆ ಬರುತ್ತದೆ. ಈ ದಿಶೆಯಲ್ಲಿ ಇನ್ನೂ ಹೆಚ್ಚಿನ 
ಕೆಲಸವಾಗಬೇಕಾಗಿದೆ. 

61. 383, 1889 A. 1)... ...ಶ್ರೀಮದ್ಬೆಳ್ನುಳ ನಿವಾಸಿಯಾಗಿದ್ದ... 

೧2,/1333, 1810. &. ಐ. 

63. 354, 1830 A. D, ಕ 

64, ಹಳೆಯ ಬೆಳ್ನೊಳ್ಳ ಕೋಡಿ ಬೆಳ್ಳೊಳ_ ಇವು ಶ್ರವಣಬೆಳಗೊಳದ ಅಕ್ಕಪಕ್ಕದಲ್ಲಿ 


[se] 


ರುವ ಊರುಗಳು, ಮೈಸೂರಿನ ಬಳಿಯೂ ' ಬೆಳ್ಗೊಳ * ಎಂಬ ಹೆಸರಿನ ಒಂದು ಊರಿದೆ. 


ಕೌಳರು--ಒಂದು ವಿವೇಚನೆ 


ಹನ್ನೆರಡನೆಯ ಶತಮಾನದ ಉತ ತ್ರರಾರ್ಥದೆಲ್ಲಿದ್ದ ಬ್ರಹೆ ಹ್ಮಶಿವನ 4 ಸಮಯ 
ಪರೀಕ್ಷೆಯ ಒಂದು ಸದ್ಯದ ಅಚ್ಚಾ ಗಿರುವ ಪಾಠ ಹೀಗಿದೆ 


ಸೌರಂ ಕಾಳೋತ್ತರಮೆಂ 
ಬಾರಾಥಧನೆಗಳೊಳಮಖಿಳೆ ನೇದಸ್ಕ್ರೃತಿ ತ 
ತ್ರೌರಾಣಮೆನಿಪ್ಸು ನಜಟಕೊಳ್‌ 
ಸಾರಮನಿಂಬಾಗಿ ನೆಆಕಯೆ ನಿರುತಂ ಬಲ್ಲಂ |! 


ತಾನು ಸೌರ " ಕಾಳೋತ್ತರೆ' ಎಂಬ ಆರಾಧೆನೆಗಳನ್ನೂ (Cults), ವೇದಸ್ಮ್ಮೃತಿ p 
ಪುರಾಣಗಳ ಸಾರನನ್ನೂ ಚೆನ್ನಾಗಿ ಬಲ್ಲವನೆಂದು ಕವಿಯ ಹೇಳಿಕೆ. ಕರ್ಣಾಟಕದಲ್ಲಿ 
ಸೂರ್ಯೋಪಾಸಕರಾದ ಸೌರರು 'ಇದ್ದರೆಂಬುದಕ್ಕೆ ಇದೇ ಕನಿಯ ಇತರೆ ಹೇಳಿಕೆಗಳೂ. 2 
ಶಾಸನಗಳೂ ಆಧಾರೆಗಳನ್ನೊದಗಿಸುತ್ತವೆ.8 " ಕಾಳೋತ್ತರ'ರು ಯಾರು? ಹೆನ್ನೆರಡ 
ನೆಯ ಶತಮಾನದಲ್ಲಿ ನೀರಶೈವಧರ್ಮವು ಪ್ರಬಲಿಸುವ ಮುನ್ನ ಕರ್ಣಾಟಕದಲ್ಲಿ " ಕಾಳಾ 
ಮುಖ' ರೆಂಬ ಶೈವರು ಬಹು ಪ್ರಬಲರಾಗಿದ್ದರು. " ಕಾಳಾಮುಖ `ರೂ " ಕಾಳೋ 
ತ್ರರೆ' ರೂ ಒಂದೇ ಎಂದು ಭಾವಿಸುವುದು ಅಷ್ಟು ಉಚಿತವಲ್ಲ. 

ಬ್ರಹ್ಮಶಿವನ “ ಸಮಯ ಸರೀಕ್ಷೆ” ಕನ್ನಡ ಸಾಹಿತ್ಯದಲ್ಲೇ ಒಂದು ವಿಶಿಷ್ಟ ಕೃತಿ. 
ತನ್ನ ಸಮಕಾಲೀನನಾದ ಸಮಯೆ ಅಥವಾ ಮತಗಳನ್ನು ಹಿಕ್ಸಿ ನೋಡುವುದು (ಆದ್ದ 
ರಿಂದಲೇ ಗ್ರಂಥಕ್ಕೆ " ಸಮಯ ಪರೀಕ್ಷೆ ' ಎಂಬ ಹೆಸರು), ಅವುಗಳಲ್ಲಿ ಒಂದಾದ ಜೆ ನ 
ಧರ್ಮದ ಶ್ರೇಷ್ಠತೆಯನ್ನು ಸ್ಥಾಪಿ A ಅವನೆ ಗ್ರಂಥದ ಮುಖ್ಯೋಜ್ದೆ ಭ್‌ 
(“ಪ 1ಬ, ಮುದದಿಂ ಪಥಕ್ಕೆ ತರಲಾರ್ಪುದು ಸಮಯ ಪರೀಕ್ಷೆಯೆಂಬು 
ದಿಂತೀ ಕಾವ್ಯಂ ?_೧.೬೧). ತನ್ನ ಸಮಕಾಲೀನ ಧಾರ್ಮಿಕ ಪ್ರಪಂಚದಲ್ಲಿ ಬ್ರಹ್ಮಶಿನನು 


1. ಸಮಯ ಪರೀಕ್ಷೆ (ಸಂ. ಬಿ, ಎಸ್‌. ಕುಲಕರ್ಣಿ), ೧.೫೮. 


2. ಅಹೇ ೮, ೧೬೪-೧೬೯ ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕೆಳುಗಳು 
ಶೈನ್ಕ ಜೈನ್ಯ ಸೌರೆ ಮುಂತಾದ ಭಿನ್ನಭಿನ್ನ ಮತಗಳನ್ನನುಸರಿಸುತ್ತಿದ್ದೆ ವಿಷಯವನ್ನು ಬ್ರಹ್ಮಶಿನನು 
ಜತ ಡಿ ನ ನೆ. ಹೆಂಡತಿ ಮಾಹೇಶ್ವ ರಿ ಗಡ! ಗಂಡೆಂ ಜೈ ನಂ ಗಡವನ ಮಕ್ಕ ಭ್ರ ಡಮಾ। 
ರ್ತಂದಂಗೆ ಭಕ್ತ ರೆನಿಪಾ | ಭಂಡಂಗುತ್ತಮದೆ ಜೈನನೆಸರಿಂತೆಸೆಗುಂ. » (೪.೧೨೫). ತ ಅಂಶವನ್ನು 
ಅನನ ಸಮಕಾಲೀನರ ಹೇಳಿಕೆಗಳೂ ಪೋಷಿಸುತ್ತವೆ. ಕ 
9. ಸೂರೈನಿಗೆ ಖಾಸಲಾದ ದೇನಸ್ಥಾನಗಳ ಹೆಸರುಗಳನ್ನು ಹೇಳುವ ಈ ಶಾಸನಗ 
ಳನ್ನು ನೋಡಿ Bombay Karnatak Inscriptions, Li $7940 ಚೌ ಶ 
ಬಾಗ Carnatica, IV, Gu. 79, 1009 A. D. ಇತ್ಯಾದಿ, | 


ಕೌಳರು_-ಒಂಡು ನಿನೇಚನೆ ೮೧ 


ಪಡೆದಿದ್ದ ಅನುಭವವು ವೈನಿಧ್ಯಮಯವೂ ನಿಪುಲವೂ ಆಗಿದ್ದಿತು. ಅನನು ಆರಂಭದಲ್ಲಿ 
ಜೈನನಾಗಿದ್ದು ಯಾವುದೋ ಕಾರಣದಿಂದ ಶೈವಧರ್ಮವನ್ನಂಗೀಕರಿಸಿ ಅದರಲ್ಲಿ ಒಳ್ಳು 
ಗಾಣದೆ ಮಕ್ತೆ ಜೈನಧರ್ಮವನ್ನಂಗೀಕರಿಸಿದ್ದ ನು.4 ಅವನಿಗೆ ಅನೇಕ ಮತಗಳ ಸಾಕ್ತಾ 
ತ್ಲ್ಯಾದ ಪರಿಚಯನಿದ್ದು ದರಿಂದ ಅವನ ಕೃತಿಯು ಹನ್ನೆರಡನೇ ಶತಮಾನದ ಸಾಮಾಜಿಕ 
--ಧಾರ್ಮಿಕ ಪರಿಸ್ಥಿ ತಿಗೆ ಒಂದು ಅತ್ಯುತ್ತಮ ಕನ್ನಡಿಯಾಗಿದೆ. 

ಅವನ ಸಮಕಾಲೀನವಾಗಿದ್ದ ಮತಗಳಲ್ಲಿ ಕೌಳಮತವೂ ಒಂದು. ಬ್ರಹ್ಮಶಿನನ 
ಉಗ್ರವಾದ ಖಂಡನೆಗೆ ಗುರಿಯಾಗಿವೆ ಈ ಮತ ಮತ್ತು ಇದರೆ ಗುರುಗಳು. ಈ ಮತದೆ 
ಸಾಕ್ಷಾತ್ತಾದ ಸರಿಚಯನಿದ್ದಿತು ಕವಿಗೆ (ಮುಂದೆ ನೋಡಿ). ಅವನು ಕೊಡುವ ಕೌಳರ 
ಚಿತ್ರ ಈ ರೀತಿ ಇದೆ. ಬ್ರಹ್ಮ, ರುದ್ರ, ವಿಷ್ಣು ಮುಂತಾದವರು ಚಂಡಿ ಅಥವಾ 
ದುರ್ಗೆಯ ಪಾದಾರಾಧಕಕರೆಂದು ಕೌಳರು ನಂಬಿದ್ದರು.* ಇವರು ಸಾಧನೆಯ ಹೆಸರಿನಲ್ಲಿ 
ಮಾಂಸಾಹಾರವನ್ನೂ ಮದ್ಯಪಾನನನ್ನೂ ಮಾಡುತ್ತಿದ್ದರು. ಮದ್ಯಪಾನ ಮಾಂಸಾ 
ಹಾರಗಳಿಂದ ಒದಗುವ ಸುಖವೇ ಅವರಿಗೆ ಮೋಕ್ಷ? ಇನರು ಇತ್ತ ಲಿಂಗವನ್ನು 
ಪೂಜಿಸಿ ಅತ್ತ ಕುರಿಯನ್ನು ಬಲಿಗಾಗಿ ತನ್ನಿ ಎನ್ನುತ್ತಾರೆ; ಇತ್ತ ಹೋಮವನ್ನು 
ಮಾಡುವರು; ಅತ್ತ ಸುಂಟಿಗೆಯನ್ನು ಕಾಸುನರು (೧೪.೪೯). ಹೀಗೆ ಬ್ರಹ್ಮ ಶಿವನು 
ಕೊಡುವ ಚಿತ್ರವು ಭಯಾನಕವಾಗಿದೆ. ಅವನ ಪ್ರಕಾರ ಕೌಳರದು ಅತಿಮಾರ್ಗಿಕವಾದ 
ವಾಮಾಚರಣೆಗಳಿಂದ ಕೂಡಿದ್ದ ಒಂದು ಸಂಥವಾಗಿದ್ದಿತು. 

ಇತರ ಆಕರಗಳೂ ಬ್ರಹ್ಮಶಿವನ ನಿರೂಪಣೆಯನ್ನೇ ಸಮರ್ಥಿಸುತ್ತವೆ. ಪ್ರಭಾಸ 
ಕ್ಷೇತ್ರದ ಅಧಿದೇವತೆಯು ಬಲ ಮತ್ತು ಅತಿಬಲರೆಂಬ ರಾಕ್ಷಸರನ್ನೂ ಅವರ ಸೈನ್ಯನನ್ನೂ 
ನಾಶಸಡಿಸಿದಾಗ ಕೆಲವರು ತಪ್ಪಿಸಿಕೊಂಡು ಹೋಗಿ ಮದ್ಯ, ಮಾಂಸ್ಕ ಸ್ತ್ರೀ ಪ್ರಿಯ 
ರಾದ ಕೌಲರಾದರೆಂದು “ ಸ್ಕಂದ ಪುರಾಣದ”ದೆ ಪ್ರಭಾಸ ಖಂಡದಲ್ಲಿ ಹೇಳಿದೆ೨ ರಾಜ 


4. ಪಿರಿದರ್ತಿ ಮುನ್ನ ಮಾಹೇ | ಶ್ವರದೊಳ್ತನಗದಜಕೊಳೊಳ್ಳು ಗಾಣದೆ ನೆಗಳ್ಹೀ | 
ಪರಮ ಜಿನಧರ್ಮದೊಳಪೊ | ಕ್ಕು ರಾಗಿಪಂ ಸುಕನಿ ಪಂಪರಾಜನ ಮೊಮ್ಮಂ | 

(೧.೫೯) 

5. “ ಮುರಹರ ಸರಸಿಜಭನ ರು|ದ್ರನುಮೀಶ್ವರನುಂ ಸದಾಶಿವಂ ಬೆರಸಿಂತ। 
ಯ್ವರುಮೊಂದಿರ್ಪರ್ಚಂಡಿಯ | ಚರಣಂಗಳ ಮೊದಲೊಳೆಂದು ಕೌಳರ್‌ ಪೇಳ್ದರ್‌ 


೮.೧೧೭ 
6. *.. ಈಗ ಶಕೌಳಾಚಾರ್ಯರ್‌ ಸೇವಿಪರೆಂದೊಡೆ ENS 
ದೂಸಿಸಲ್ವೆ ಸಲ್ಲದನೆಂಬರ್‌ ” (೧೪.೫೬) 

7. *...ತಿಂಬ ಕುಡಿದ ಬಸನಮೆ ಗಡ ಕೌಳರ ದೀಕ್ಷಿತಂಗೆ ಗಹನಮೆ ಮೋಕ್ಷಂ? 
(೧೪,೭೭) 


8. ಸುಂಓಗೆ ಎಂದರೆ ಮಾಂಸವನ್ನು ಸುಡುನಿಕೆ ಎಂದೂ ಸುಟ್ಟಿ ಮಾಂಸ ಎಂದೂ ಅರ್ಥ. 
°K. KK. Handiqui: Yashastilaka and Indian Culture, 
p. 355. 


`ದಿ 


೪೨ ಸಂಶೋಧನ ತರಂಗ 


ಶೇಖರನ (ಸು. ೯೦೦) ಕರ್ಪೂರೆ ಮಂಜರಿಯಲ್ಲಿ ಕಾಣಿಸಿಕೊಳ್ಳುವ ಭೈರೆವಾನೆಂದನೆಂಬ 
ಮಂತ್ರವಾದಿಯು ತಾವು ಕೌಲಮತಾನುಯಾಯಿಗಳೆಂದೂ ಮದ್ಯವನ್ನು ಕುಡಿದು 
ವಿಷಯ ಸುಖವನ್ನ ನುಭವಿಸುತ್ತ ಮೋಕ್ಷವನ್ನು ಸಮಿಾಪಿಸುವುದಾಗಿಯೂ ಹೇಳಿಕೊಳ್ಳು 
ತ್ರಾನೆ೫ ಹತ್ತನೇ ಶತಮಾನದ ಸೋಮಶದೇವನು ತನ್ನ ಯಶಸ್ತಿಲಕ ಚಂಪುನಿನಲ್ಲಿ 
ಕೌಲಾಚಾರ್ಯರನ್ನು ಹೆಸೆರಿಸಿದ್ದಾನೆ. ಪೇಯ ಅಪೇಯ್ಯ ಭಕ್ಷ್ಯ ಅಭಕ್ಷ್ಯಗಳೆಂಬ 
ಭೇದವಿಲ್ಲದೆ ಎಲ್ಲವನ್ನೂ ನಿಶ್ಶಂಕೆಯಿಂದ ಸ್ವೀಕರಿಸುವರೆಂದು ಅವನ ಹೇಳಿಕೆ.332 ಸೋಮ 
ದೇವನು ಕನ್ನಡಿಗನೆಂಬ ಅಂಶವನ್ನು ಗಮನಿಸಿದರೆ ಕರ್ಣಾಟಕದಲ್ಲಿ ಕೌಲರು ಇದ್ದರೆಂಬು 
ದಕ್ಕೆ ಅನನ ಹೇಳಿಕೆಯು ಮತ್ತೊಂದು ಆಧಾರವಾಗುತ್ತದೆ. ಚನ್ನಬಸವಣ್ಣ ನವರು 
ತಮ್ಮ ವಚನವೊಂದರಲ್ಲಿ ಕೌಳರನ್ನು ಖಂಡಿಸಿದ್ದಾರೆ......ಶೈವ ಸೈವೆರಗಾದ, ಪಾಶು 
ಪತಿ ಸಥವರಿಯ, ಕಾಳಾಮುಖಿ ಕಂಗೆಟ್ಟಿ, ಮಹಾವ್ರತಿ ಮದವೇರಿದ, ಸನ್ಯಾಸಿ ಪಾಷಂಡಿ 
ಯಾದ, ಕೌಲಿ ಮರುಳಾಗಿ ಹೋದ. ಈ ಆರು ಭಕ್ತಿಸ್ಥಲಕ್ಕೆ ಸಲ್ಲವು ಕೇಳಿರಣ್ಣ...” 
ಕೌಳರು ಕರ್ಣಾಟಕದಲ್ಲಿದ್ದರೆಂಬುದಕ್ಕೆ ಇದೂ ಒಂದು ಆಧಾರೆ. ಶ್ರೀಥೆರಾಚಾರೈನ 


10. ಕರ್ಪೂರಮಂಜರ್ಕಿ ೧.೨೨. _ 
ಮಂತಾಣ ತಂತಾಣ ಣ ಕಿಂ ಪಿ ಜಾಣೇ ರಾಣಂ ಚಣೋ ಕಿಂಸಿಗುರುಪ್ಪಸಾಆ। 
ಮಜ್ಜಂ ಪಿಆಮೋ ಮಹಿಲಂ ರಮಾಮೋ ನೋಕ್ಸೆಂ ಚ ಜಾನೋ ಕುಲಮಗ್ಗಲಗ್ಗಾ॥ 
[ಮಂತ್ರೋ ನ ತಂತ್ರಂ ನಚ ಕಿಮಸಿ ಧ್ಯಾನಂ ಜ್ಞಾನಂ ಚ ನೋ *ಿಮಸಿ ಗುರು 
ಪ್ರಸಾದಾತ್‌ 
ಮದ್ಯಂ ನಿಬಾನೋ ಮಹಿಲಾಂ ರಮಯಾಮೋ ಮೋಕ್ಷಂ ಚ ಯಾಮಃ ಕುಲ 
ಮಾರ್ಗಲಗ್ನಾಃ | 
ll. K. K. Handiqui: Yashastilaka and Indian culture, p. 
204. 
12. ಎಂ. ಆರ್‌, ಶ್ರೀನಿವಾಸಮೂರ್ತಿ; ವಚನಧರ್ಮಸಾರ (೧೯೪೬), ಪು, ೩. ಈ 
ವಚನಕ್ಕೆ ಪಾಠಾಂತರೆಗಳಿನೆ ಎಂದು ಅಡಿ ಓಪ್ಪಣಿಯಲ್ಲಿ ಶ್ರೀ ಎಂ, ಆರ್‌. ಶ್ರೀ. ಅವರು 
ಹೇಳುತ್ತಾರೆ. ಡಾ| ಫ.ಗು. ಹಳಕಟ್ಟಿ ಯವರ ಸಂಸ್ಕರಣದಲ್ಲಿ " ಹೌಲಿ ಮರುಳಾಗಿ ಹೋದ? 
ಎಂಬ ಕಡೆ " ಜೋಗಿ ಧೀರ ತಿರುಗುತಿರ್ದ' ಎಂದಿದೆ (ಶ್ರೀ ಚನ್ನ ಬಸವೇಶ್ವರನ ವಚನಗಳು, 
: ೧೯೩೨, ಪು.೩4); ಶ್ರೀ ಅನ್ನ ದಾನಯ್ಯ ಪುರಾಣಿಕರು ಸಂಪಾದಿಸಿರುವ * ಚೆನ್ನಬಸವ ಸಾಹಿತ್ಯ? 
ದಲ್ಲಿ ಕಾಪಾಲಿ ಮರುಳಾಗಿ ತಿರುಗಿದ? ಎಂದಿದೆ (ಚನ್ನ ಬಸವ ಸಾಹಿತ್ಯ, ಪು. ೧೭೬). ವಚನ 
ದಲ್ಲಿ "ಮಹಾವ್ರತಿ? ( <ಕಾಪಾಲಿಕೆ) ಎಂಬ ಹೆಸರಾಗಲೇ ಬಂದಿರುವುದರಿಂದ " ಕಾಖಾಲಿ 
ಮರುಳಾಗಿ ತಿರುಗಿದ * ಎಂಬ ಪಾಠವನ್ನು ನಾನು ಬಿಟ್ಟು ಬಿಡಬಹುದು. ಡಾ| ಫ.ಗು. ಹ. 
ಆವರ ಸಂಸ್ಕರಣದ " ಜೋಗಿ ಎಂಬುದು " ಕೌಲಿ? ಯನ್ನೇ ಸೂಚಿಸುವ ಸಾಧ್ಯತೆ ಇದೆ. 
ಇಲ್ಲಿ ಅಕ್ಕ ಮಹಾದೇನಿಯ " ಯೋಗಿಗೆ ಯೋಗಿಣಿಯಾಯಿತ್ತು ಮಾಯೆ ' ಎಂಬ ಉಕ್ತಿಯು 
ನೆನಪಿಗೆ ಬರುತ್ತದೆ (ಡಾ| ಫ. ಗು. ಹ, ಅವರ ಮಹಾದೇವಿಯಕ್ಕನ ವಚನಗಳು ೧೯೩೪, 
ಪು. ೫). ಕೌಲರು ಸ್ತ್ರೀಸಂಗಿಗಳು ಎಂಬುದನ್ನಾ ಗಲೇ ಹಿಂದೆಯೇ ನೋಡಿದ್ದೇವೆ. : 4 ಜೋಗಿ 3 
(ಯೋಗಿ)ಯೂ " ಕೌಲಿ'ಯೂ ಒಂದೇ ಇರಬಹುದು ಎಂಬುದು ಊಹೆ ಮಾತ್ರ. . 


ಕೌಳರು_ಒಂದು ನಿನೇಚನೆ 'ಲೆಕ್ನಿ 


ಜಾತಕತಿಲಕದಲ್ಲಿ (17.2. ಸಂಪಾದಕ, ಎಸ್‌. ಎನ್‌. ಕೃಷ್ಣಾಜೋಯಿಸ್‌) " ಗೌಳ 
ದೀಕ್ಷಾನ್ಹಿತಂ ' ಎಂದಿದೆ. ಇದು " ಕೌಳದೀಕ್ಷಾನ್ಸಿತಂ' ಎಂಬುದರಲ್ಲಿ ಸಂದೇಹವಿಲ್ಲ. 
ನಮಗೆ ತಿಳಿದಮಟ್ಟಿಗೆ ಕೌಳರ ಉಲ್ಲೇಖವು ಯಾವ ಶಾಸೆನದಲ್ಲಿಯೂ ಬಂದಿಲ್ಲ. 

ಕೌಳರು ಶಾಕ್ತರು ಅಥವಾ ಶಕ್ತಿಯ ಆರಾಧಕರು. ಕೌಲಸಿದ್ಧಾಂತದ ಮೂಲ 
ಪ್ರವರ್ತಕ ಪಾಶುಸತಗುರುವಾದ ನಿಶ್ವರೂಸನ ಶಿನ್ಯ ಅಲ್ಲಟಿ ಅಥವಾ ಭಾವರಕ್ತ.38 
ಕೌಳರಲ್ಲಿ ಎರಡು ಬಗೆ -ಪೂರ್ವ ಕೌಳರು ಮತ್ತು ಉತ್ತರ ಕೌಳರು. ಇಬ್ಬರೂ 
ತ್ರಿಪುರಸುಂದರಿಯ ಆರಾಧಕರೇ. ಪೂರ್ವ ಕೌಳರು ಒಂಬತ್ತು ಪ್ರೀ ಯೋನಿಗಳ 
ಚಿತ್ರದ ಮಧ್ಯೆ ಬರೆದ ಸ್ತ್ರೀಯೋನಿಯ ಚಿತ್ರವನ್ನು-ಇಷ್ಟೂ ಸೇರಿ ಶ್ರೀಚಕ್ರವೆಂದು ಕರೆ 
ಯಿಸಿಕೊಳ್ಳುತ್ತದೆ. - ಪೂಜಿಸುವರು. ಚಿತ್ರವನ್ನು ಭೂರ್ಜನತ್ರದ ಮೇಲೋ, ರೇಷ್ಮೆ 
ವಸ್ತ್ರದ ಮೇಲೋ, ಚಿನ್ನದ ತಗಡಿನ ಮೇಲೋ ಬರೆದಿರಬಹುದು. ಉತ್ತರ ಕೌಳರಾ 
ದರೋ ಸುಂದರೆಳಾದ ಸ್ತ್ರೀಯ ಯೋನಿಯನ್ನೇ ಆರಾಧಿಸುವರು. ಇಬ್ಬರೂ ತಮ್ಮ 
ಆರಾಧ್ಯದೇವತೆಗೆ ಮದ್ಯ, ಮತ್ಸ ಫಿ ಮಾಂಸ ಇತ್ಯಾದಿಗಳನ್ನು ಅರ್ಪಿಸಿ ತಾವೂ ಸ್ಪೀಕರಿ 
ಸುತ್ತಾರೆ. ಪೊರ್ವ ಕೌಳಕ್ಕಿಂತ ಉತ್ತರೆ ಕೌಳವು ಹೆಚ್ಚು ಬೀಭತ್ಸವಾದುದು.14 

ಈ ಲೇಖನದ ಆರಂಭದಲ್ಲಿ ಉದ್ದರಿಸಿರುವ ಪದ್ಯದಲ್ಲಿನ " ಕಾಳೋತ್ತರ '15 
ಎಂಬುದು ನ್ಯಾಯವಾಗಿ  ಕೌಳೋತ್ರರೆ' (= ಉತ್ತರ ಕೌಳ) ಎಂದಿರಬೇಕು. ಆ 
ಪದ್ಯದ ಪೂರ್ವಾರ್ಧದ ಪಾಠ ಹೀಗಿರಬೇಕೆಂದು ಕಾಣುತ್ತದೆ -- 


ಸೌರಂ ಕೌಳೋತ್ತರಮೆಂ 
ಬಾರಾಧನೆಗಳೊಳಮಖಿಳ ವೇದಸ್ಮೃತಿ ತ॥ 


13. %. 5. Pathak: Some Obscure 50೩19೩ cults as known 
from Inscriptions (Indian Historical quarterly, xxxv, p. 131.) 

14. ವಿನರಗಳಿಗ್ಯೆ ನೋಡಿ-R. G. Bhandarkar; Vaishnavism, Shai- 
vism and Minor Religious Systems, p. 209 (Collected works, IV) 
ಸೌಂದರ್ಯಲಹರೀ, ಜಕ್ಕಣಾಮಾತ್ಯನ ಕನ್ನಡ ಟೀಕೆ ಸಹಿತ (ಸಂ. ವಿದ್ವಾನ್‌ ಸು. ನಾರಾಯಣ 
ಶಾಸ್ತ್ರೀ), ಪು. ೫೯, ಕೌಳಯಾಮಳಾದಿಗಳು ಹಿಂಸ್ಕಾ ಮೈಥುನ ಮುಂತಾದ ನಿಷಿದ್ದ ಕರ್ಮ 
: ಗಳನ್ನು ಹೇಳುವ ಶಾಸ್ತ್ರಗಳನ್ನ ನಲಂಬಿಸಿನೆಯೆಂದು ನಿಜಗುಣಶಿವಯೋಗಿಗಳ ಹೇಳಿಕೆ (ವಿವೇಕ 
ಚಿಂತಾಮಣಿ, ೧೮೮೯, ಪು. ೯). 

15. ನಾವು ನೋಡಿದ ಪ್ರತಿಗಳಲ್ಲೆಲ್ಲ "ಕಾಳೋತ್ತರ? ಎಂದೇ ಇಡೆ, (ಮೈಸೂರು 
ಓರಿಯಂಟಲ್‌ ಲೈಬ್ರರಿಯ K. ೫. 72 ಮತ್ತು K. ೫. 73 ಇನೆರಡರಲ್ಲಿ ಒಂದು 
ಇನ್ನೊಂದರ ಪ್ರತಿ. ಔ. ಔ. 73ರಲ್ಲಿ ಹುಂಬಚದ ಪ್ರತಿಯ ಪಾಠಾಂತರೆಗಳನ್ನು ಗುರುತಿಸಿದೆ). 
ಇಷ್ಟು ಪ್ರತಿಗಳನ್ನೂ ಸಮಯ ಪರೀಕ್ಷೆಯ ಸಂಪಾದಕರು ಬಳಸಿಕೊಂ ಡಿದ್ದಾರೆ, ಎಲ್ಲ ಪ್ರತಿಗಳಲ್ಲೂ 
ಕಂಡುಬರುವ " ಕಾಳೋತ್ತರ? ಎಂಬ ಪಾಠವನ್ನು ತಿದ್ದುವ ಕೆಲಸಕ್ಕೆ ಕೈಹಾಕದಿರುವುದು 
ಸಹಜವೇ ಆಗಿದೆ, 


ಲಳ ಸಂಶೋಧನ ತರಂಗ 


ಬ್ರಹ್ಮಶಿವನು ಬಹುಶಃ ಕಂಡದ್ದು, ಉಗ್ರವಾಗಿ ಟೀಕಿಸಿರುವುದು ಉತ್ತರ ಕೌಳರನ್ನೇ 
ಎಂದು ಭಾವಿಸಬಹುದು. 

ಅದೇ “ ಸಮಯ ಪರೀಕ್ಷೆ” ಯ ೪. ೧೨೩ ನೇ ಪದ್ಯದ ನಾಲ್ಕನೆಯ ಪಾದದ 
ಕೊನೆಯಲ್ಲಿ ಬರುವ " ಕಾಳಂ' ಎಂಬುದಕ್ಕೆ ಳಂ ' ಎಂಬ ಪಾಠಾಂತರವಿದೆ.36 
ಬಹುಶಃ " ಕೌಳಂ ' ಎಂಬುದೇ ಮೂಲಪಾಠ. * ಕಾಳ ' ಎಂಬುದಕ್ಕೆ ಸರಿಯಾಗಿ 
ಅರ್ಥೆ ಸುವುದು ಕನ್ನೆ. ಅದು ಕಾಳಾಮುಖ ಶೈವರನ್ನು ಸೂಚಿಸಬಹುದು ಎಂಬ 
ಆಕ್ಷೇಪಣೆಗೆ ಅವಕಾಶವಿದೆ. ಬ್ರಹ್ಮಶಿನನು ತನ್ನ ಗ್ರಂಥದಲ್ಲಿ ಕಾಳಾಮುಖರನ್ನು 
ಹೆಸರಿಸಿದ್ದಾ ನೆ. ಅಲ್ಲಿ ಅವನು ಕಾಳಾಮುಖ, ಕಾಪಾಲಿಕ್ಕ ಪಾಶುಪತ ಮತ್ತು 
ಶೈವರನ್ನು ಹೆಸ ರಿಸಿ ಅವರಲ್ಲಿ ಒಬ್ಬನಾದ * ಮಹಾಬ್ರತಿಗೊರವ' ನು ಮಾತ್ರ " ರುದ್ರ 
ಮಾರ್ಗ ' ದಲ್ಲಿ ನಡೆಯುವನೆಂದು ಹೇಳುತ್ತಾನೆ. ರುದ್ರಮಾರ್ಗದಲ್ಲಿ ನಡೆಯುವ ವ್ಯಕ್ತಿ 
ಕಾಪಾಲಿ ಎಂಬುದರಲ್ಲಿ ಸಂದೇಹವಿಲ್ಲ... *" ಮಹಾವ್ರತಿ ' ಎಂದರೆ : ಕಾಪಾಲಿಕ 
ಎಂದರ್ಥ. ಬ್ರಹ್ಮಶಿವನ ಪ್ರಕಾರ ಕಾಳಾಮುಖರೆದು " ರುದ್ರಮಾರ್ಗ' ವಲ್ಲ, ಸಾತ್ವಿಕ 


16. ಎಕ್ಕ ಲದೇನಿಗೆ ಮಾಮಾ | ಲಕ್ಸ್‌ ನಿಗಂ ಬನದ ಬಳರಿಗಂ ಮೈಲಾರಂ . 
ಗಳ್ಳದೆ ಜಾತ್ರೆಯ ಮಾಳ್ಬಂ | ಮೊಕ್ಕ್‌ಳಗಂ ಜೈನನಲ್ಲನಾತಂ* ಕಾಳಂ*್‌॥ (೪.೧೨೩) 
(* * ಕೌಳಂ) 
ನಾವು ಮೇಲೆ ನಿರ್ದೇಶಿಸಿದ ಪ ಪ್ರತಿಗಳಲ್ಲೆಲ್ಲ " ಕೌಳ 3 ಎಂದೇ ಇದೆ. 
17. ಕ್ರಮದಿಂ ವರ್ತಿಸುವಾ ಕಾ ಥ ಳಮುಖಾಖ್ಯ ಕಪಾಳಿ ಪಾಶುಪತ ಶೈ ವರೊಳೋ | 
ಚ ಮಹಾಬ್ರತಿಗೊರನಂ ರು | ದ ಪ್ರ ಮಾರ್ಗದಿಂ ನಡೆನರು (ನು) ಳಿದ ಮೂನರ್‌ 
ನಡೆಯರ್‌ ॥ (೧೪.೫೦) 
18 Journal of the Bombay Branch of the Royal Asiatic 
Society, XIV, p. 26—ಳನೇ ಶತಮಾನದ ಚಾಳುಕ್ಯರ ಈ ತಾಮ್ರಪಟದಲ್ಲಿ ಕಾಪಾಲೇ 
ಶ್ವರನ ಗುಗ್ಗುಲ ಪೂಜೆ ಇತ್ಯಾದಿಗಳಿಗೂ ಆ ದೇನಸಾ ನದಲ್ಲಿ ವಾಸಿಸುತ್ತಿದ್ದ " ಮಹಾವ್ರತಿ " ಗಳ 
ಉಸಭೋಗಕ್ಕೂ ದತ್ತಿ ಗಳನ್ನು ಕೊಟ್ಟಿ ನಿಷ ಷಯನಿದೆ. " ಮಹಾವ್ರತಿ ” ಗಳೆಂದರೆ ಕಾಪಾಲಿಕರು 
ಎಂಬುದು ಸ್ಪಷ್ಟ ಷ್ಟ. 
ಲು ಕರ್ಣಾಬಿಕದಲ್ಲಿದ್ದರೆಂಬುದಕ್ಕೆ ಇನ್ನೂ ಹಲವು ಆಧಾರೆಗಳಿನೆ., ಕ 
ಕೆಲವು ಆಚರಣೆಗಳನ್ನು ಅಲ್ಲಮ ಖಂಡಿಸಿದ್ದಾನೆ (ಅಲ್ಲಮನ ವಚನ ಚಂದ್ರಿ ಕೆ ಸಂ. ಎಲ್‌, 
ಬಸವರಾಜು, ಪು. ೧೫೮). ಸ ಶ, ೧೧೪೮ ರ ಒಂದು ಶಾಸನದಲ್ಲಿ « 'ಮಹಾನ್ರತಿ' ಗಳ 
ಉಲ್ಲೇಖವಿದೆ. (Karnatak Inscriptions, 1, 24). " ಕಾಪಾಳಿಗ ಭಹಾರ ? ಎಂಬ 
ಸನ್ಯಾಸಿಯ ಹೆಸರು ಒಂದು ಶಾಸನದಲ್ಲಿದೆ (Epigraphia Carnatica, XT. cd. 24, 
c. 500 A. D). ಇದನ್ನು ಸಂಸ್ಕೃತಕ್ಕೆ ತಿರುಗಿಸಿದರೆ " ಕಾಪಾಲಿಕ ಭಟ್ಟಾರಕ ? 
ಎಂದಾಗುತ್ತದೆ. | 
ಕೌಲರಂತೆಯೇ ಕಾಪಾಲಿಕರದೂ ವಾಮಾಚಾರದ ಪಂಥನೇ. ತಲೆಯ ಬುರುಡೆಯಲ್ಲಿ 
ಅಹಾರವನ್ನು ಸ್ವೀಕರಿಸುವುದು ನರಕಪಾಲಗಳನ್ನೂ ಅಸ್ಥಿ ಗಳನ್ನೂ ಧರಿಸುವುದು ಇವು 
ಕಾಪಾಲಿಕರೆ ಚಿಹ್ನೆ ಗಳಲ್ಲಿ ಕೆಲವು. ಅನರು ಅರ್ಚಿಸುವುದು ಜೀ ಶಿವನನ್ನು. ಹೀಗೆ 
ಕೌಲರು ಶಾಕ್ತ ರಾದರೆ ಕಾಪಾಲಿಕರು ಶೈ ವರು. | 


ಕೌಳರು_ಒಂದು ವಿನೇಚನೆ ೮೫ 


ಮಾರ್ಗ. ಈ ಅಭಿಪ್ರಾಯವನ್ನು ಕಾವ್ಯಾಧಾರಗಳ್ಕೂ ಶಾಸನಾಧಾರಗಳೂ ಪೋಷಿ 
ಸುತ್ತವ. (ಇದರೆ ವಿವರಣೆ ಇಲ್ಲಿ ಅನಗತ್ಯ.) ಬ್ರಹ್ಮಶಿನನು ಕೌಳಗುರುಗಳನ್ನು 
ಖಂಡಿಸಿದಷ್ಟು ಉಗ್ರವಾಗಿ ಕಾಳಾಮುಖರನ್ನು ಖಂಡಿಸಿಲ್ಲ. ಆದ್ದರಿಂದ ಬೇರೆ ಬೇರೆ 
ಕ್ಷುದ್ರ ದೇವತೆಗಳಿಗೆ ಜಾತ್ರೆಯನ್ನು ಮಾಡುವ ಜೈನನನ್ನು ನಿಂದಿಸುವಾಗ್ಗ ಅಂತಹ 
ಜೈನನು ನಿಜವಾದ ಜೈನನಲ್ಲ " ಕೌಳ ' ನೇ ಸರಿ ಎಂದು ನಿಂದಿಸುವುದರಲ್ಲಿ ಬಿಚಿತ್ಯ 
ವಿದೆ; ತಪ್ಪು ಮಾರ್ಗದಲ್ಲಿ ನಡೆಯುತ್ತಿರುವ ಜೈನರನ್ನು ಕೌಳರಿಗೆ ಹೋಲಿಸದಿದ್ದರೆ 
ಹರಿತವಾದ ನಾಲಿಗೆಯುಳ್ಳ ಬ್ರಹ್ಮೆಶಿನನಿಗೆ ಸಮಾಧಾನವಾದರೂ ಹೇಗೆ ಬಂದೀತು? 

ಇಲ್ಲಿಯವರೆಗೆ ನಾವು ಕೌಳರನ್ನು ನೋಡಿದ್ದು ಕೌಳೇತರರ ಖಂಡನೆಯ 
ದೃಷ್ಟಿಯಿಂದ. ಅವರ ಪ್ರಕಾರ ಕೌಳರು ಹೀನಾಭ್ಯಾಸಗಳ, ಸ್ವಚ್ಛಂದವೃತ್ತಿಯ 
ಭೋಗಾಪೇಕ್ವಿಗಳು ; ಅವರಿಗೆ ಹಿರಿಯ ಆದರ್ಶವೇನೂ ಇಲ್ಲ. ಇದು ಕೌಳಮತದ 
ಒಂದು ಮುಖವಾಯಿತು. ಈ ಮುಖವನ್ನು ದರ್ಶಿಸಿದ ನಮಗೆ ದಿಗ್ಗ. )ಮೆಯಾಗು 
ತ್ತದೆ, “ ಇದೇನು! ಧರ್ಮದ ಹೆಸರಿನಲ್ಲಿ ಈ ಅತ್ಯಾಚಾರ, ಅನಾಚಾರಗಳು? ಎಂದು. 
ಪುಣ್ಯವಶಾತ್‌ ಕೌಳಮತಕ್ಕೆ ಇನ್ನೊಂದು ಮುಖವಿದೆ. ಅದನ್ನು ದರ್ಶಿಸದಿದ್ದರೆ 
ಕೌಳಮತಕ್ಕೂ ನೂರಾರು ತಂತ್ರ ಗ್ರಂಥಗಳಿಗೂ ಅಪಚಾರವನ್ನು ಎಸಗಿದಂತಾಗು 
ತ್ತದೆ. ಕೌಲಯೋಗಿಗಳನ್ನು ಎಲ್ಲರೂ ಹಾಸ್ಯಮಾಡುತ್ತಾರೈ, ನಿಂದಿಸುತ್ತಾರೆ, 
ದೂರೆನಿಡುತ್ತಾರೆ ಎಂಬ ಅಂಶವನ್ನು ಕೌಲತಂತ್ರಗಳೇ ಗಮನಿಸಿವೆ೫ ಅದರ 
ಜೊತೆಗೆ ಕೌಲಸಾಧನೆಯು ಸಾಮಾನ್ಯ ನಿಗಲ್ಲವೆಂದೂ, ಅದು ಕತ್ತಿಯ ಮೊನೆಯ 
ಮೇಲೆ ನಡೆಯುವುದಕ್ಕಿಂತ ಕಠಿಣನೆಂದೂ ಹೇಳುತ್ತವೆ.೫ ಕುಲಾರ್ಣವ 
ತಂತ್ರದ ಪ್ರಕಾರ ವೈದಿಕಾಚಾರ, ವೈಷ್ಣ ವಾಚಾರ್ಕ ಶೈವಾಚಾರ, ದಕ್ಷಿಣಾಚಾರ, 
ವಾಮಾಚಾರ ಮತ್ತು ಸಿದ್ಧಾಂತಾಚಾರಗಳಿಗಿಂತ ಕುಲಾಚಾರವು ಶ್ರೇಷ್ಠ.ಜ 
ಕೌಲೋಪಾಸನೆಯ ಗುರಿ " ಬ್ರಹ್ಮಸಾಯುಜ್ಯ '. ಇದನ್ನು ಸಡೆಯಲು ತಂತ್ರೋಕ್ತ 
ಮಾರ್ಗವೇ ಶ್ರೇಷ್ಠ. ಯಾವನು 'ಸಂಯಮಿಯೂ ಶುದ್ಧಹೃದಯನೂ ಶಾಸ್ತ್ರಜ್ಞನೂ 
ಆಗಿರುನನೋ ಅವನೇ ಕೌಲನಾಗಲು ಅರ್ಹ. ಕೌಲಪೂಜೆಗೆ ಅತ್ಯವಶ್ಯವಾಗಿ 
ಐದು ವಸ್ತುಗಳು ("ಸಂಚತತ್ವ'ಗಳು) ಬೇಕು.ಮದ್ಯ, ಮಾಂಸ್ಕ ಮತ್ಸ್ಯ, ಮುದ್ರಾ, 
ಮೈಥುನ. ಮತ್ಸ್ಯ ಮಾಂಸ್ಕ ಮದ್ಯಗಳನ್ನು ಪೂಜೆಯ ಸಮಯದಲ್ಲಿ ಸಾಧಕನು 
ದೇವಿಗೆ ಅರ್ಪಿಸಿ ತಾನೂ ಸ್ವೀಕರಿಸುವನು. ಪ್ರೀಯೊಬ್ಬಳು-ಅನಳು ಸಾಧಕನ 
ಹೆಂಡತಿಯೇ ಆಗಿರಬೇಕೆಂದು ಮಹಾರ್ಣವತಂತ್ರವು ವಿಧಿಸುತ್ತದೆ. ಉಪಾಸನೆಯ 
ಸಮಯದಲ್ಲಿ " ದೇನಿ'ಯ ಸ್ಥಾನದಲ್ಲಿ ಕುಳಿತಿರುತ್ತಾಳೆ. ಹೀಗೆ ಭೋಗವಸ್ತುಗಳ 


19. ಕುಲಾರ್ಣನತಂತ್ರ (ಮುನ್ನುಡಿ ಅರ್ಥರ್‌ ಅನಲೋನ್‌). ಪು, ೭. 
20. ಕುಲಚೂಡಾನುಣಿತಂತ್ರ (ಮುನ್ನುಡಿ, ಎ, ಕೆ, ಮೈತ್ರ), ಪು, 4. 
21, ಅದೊ ಪು. ೨. 


ಳ& ಸಂಶೋಧನ ತರಂಗೆ 


ಮಧ್ಯೆ ಸಾಧನೆ ನಡೆಯುವುದಲ್ಲಾ, ಮದ್ಯ, ಮಾಂಸ್ಕೆ ಸ್ರೀ ಇತ್ಯಾದಿಗಳು ವ್ಯಕ್ತಿಯ 
ಅಧಃಪತನಕ್ಕೆ ಕಾರಣವಾಗುವುದಿಲ್ಲವೇ.. ಎಂದು ಆಕ್ಷೇಷಣೆ ಎತ್ತಿದರೆ ಅದಕ್ಕೆ, ತಂತ್ರ 
ಗಳು ಹೀಗೆ ಉತ್ತರ ಕೊಡುತ್ತವೆ. ವಿಷಕ್ಕೆ ವಿಷವೇ ಔಷಧ. ಆದರೆ ಔಷಧರೂಪ 
ವಾಗಿ ವಿಷವನ್ನು ಕೊಡುವ ವೈದ್ಯನು ಮಾತ್ರ ಎಚ್ಚರದಿಂದಿರಬೇಕು. ಹಾಗೆಯೇ 
ಅಧಃಪತನಕ್ಕೆ ಕಾರಣವಾಗುವ ವಸ್ತುಗಳೇ ಅಧಃಪತನವನ್ನು ತಡೆಯಲ್ಲು ಸಾಧಕನನ್ನು 
ಮೇಲೆತ್ತಲು ಸಹಾಯಕವಾಗುತ್ತವೆ. ಸಾಧಕನ ಗುರುವು ಮಾತ್ರ ಮಹಾ ಪ್ರಾಜ್ಞ 
ನಿರಬೇಕು.೫ ಸಾಮಾನ್ಯವಾಗಿ ಭೋಗಪಿದ್ದೆಡೆ ಯೋಗವಿಲ್ಲ. ಯೋಗನಿದ್ದೆಡೆ 
ಜೋಗವಿಲ್ಲ. ಆದರೆ ಕೌಲರು ಎರಡನ್ನೂ ಅನುಭವಿಸುತ್ತಾರೆ.» ಪ್ರಸಿದ್ಧ ತಂತ್ರ 
ವೊಂದು " ವೀರನನ್ನು ಹೀಗೆ ವಿವರಿಸುತ್ತದೆ. “ಜಿತೇಂದ್ರಿಯಃ ಸತ್ಯವಾದೀ ನಿತ್ಯಾ 
ನುಷ್ಕಾ ನತತ್ಬರೆಃ ಕಾಮಾದಿ ಬಲಿದಾನಶ್ಚ ಸೆ ವೀರ ಇತಿ ಗೀಯತೇ.” ಆದ್ದರಿಂದ 
ಕೌಶೋಪಾಸಕನಾಗಲು ಅಸಾಮಾನ್ಯವಾದ ಸಂಯಮವು ಅಗತ್ಯ. ಈ ಮಾರ್ಗವು 
ಅಪಾಯಗಳಿಂದ ತುಂಬಿದ್ದೆಂದೂ ಸಾಮಾನ್ಯರಿಗೆ (" ಪಶು”) ಇದು ಅಲ್ಲವೆಂದೂ 
ತಂತ್ರಗಳು ಒತ್ತಿ ಹೇಳುತ್ತವೆ. ಕೌಲರಲ್ಲಿ ಜಾತಿಭೇದನಿಲ್ಲ. ಯಾರು ಬೇಕಾದರೂ 
ಸಾಧಕರಾಗಬಹುದು. ೫ 

ಪ್ರಾಚೀನ ಕರ್ಣಾಟಕದಲ್ಲಿ ಕೌಲಮಾರ್ಗದಲ್ಲಿ ನಡೆಯುತ್ತಿದ್ದ ಕೆಲವು ಸಾಧಕರು 
ಅದರ ನಿಜವಾದ ಮರ್ಮವನ್ನರಿಯಜೆಯೋ ಅಥವಾ ಸಂಯಮಿಗಳಾಗದೆ ಇದ್ದುದ 
ರಿಂದರೋ ಬೀಭತ್ಸ ಕೃತ್ಯಗಳಲ್ಲಿಯೇ ತೃಪ್ತರಾಗಿದ್ದಿರಲೂ ಸಾಧ್ಯ; ಅಥವಾ ಹೊರಗೆ 
ನಿಂತು ನೋಡಿದ ಕೌಲೇತರರಿಗೆ ಕೌಲರ ಟಓಿಪಾಸನ ಮಾರ್ಗವು ಮಾತ್ರ ಪ್ರಧಾನವಾಗಿ 
ಕಂಡುಬಂದು ಅವರೆಲ್ಲಿ ಜುಗುಪ್ಸೆಯನ್ನು ಹುಟ್ಟಿ ಸಿರಲೂ ಸಾಧ್ಯ. ಕೌಲಮತದ ಮಾರ್ಗ 
ವೇನೇ ಇರಲಿ, ಉದ್ದೇಶವು ಮಾತ್ರ ಮಹೋನ್ನತವಾದುದೆಂಬುದನ್ನು ನಾವು ಮರೆಯ 
ಬಾರದು. ಕಳೆದ ಶತಮಾನದಲ್ಲಿ ತಾನೆ ಶ್ರೀರಾಮಕೃಷ್ಣ ಸರಮಹಂಸರು ತಂತ್ರೋಕ್ತ 
ವಾದ ಮಾರ್ಗದಲ್ಲಿ ನಡೆದು ಸಿದ್ದಿಯನ್ನು ಪಡೆದ ವಿಷಯನ ಸುಪ್ರಸಿದ್ಧ ವಾದುದಾಗಿದೆ.25 


22. Tantra of the Great Liberation — 4 ಮುಹಾನಿರ್ನ್ವಾಣಿತಂತ್ರ' 
(ಮುನ್ನುಡಿ, ಅರ್ಥರ್‌ ಅನಲೋನ್‌), ಪು. ೦೭೬ 

೧3, ಅದೇ, ಪು. ೫೦. 

24. Arthur Avalon; Introduction to Tantrashastra, p. 75. 

25, ನೋಡಿ-ಶ್ರೀ ರಾನುಕೃಷ್ಣಲೀಲಾ ಪ್ರಸಂಗ (ಅನು.ಸ್ವಾಮಿ ಪ್ರಣವ ಶಾನಂದಜಿಲ್ಲ, : 
ಸು, 187-196. 


ಪ್ರಾಚೀನ ಕರ್ಣಾಟಕದಲ್ಲಿ « ದಿವ್ಯ' ಮತ್ತು 
. ಮುಂಡಿಗೆ? 


ಲ ದಿವ್ಯ 93 


ಕನ್ನಡ ಕಾವ್ಯಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಯ ಕಣ್ಣಿ eat ದಿವ್ಯ 
(ಬ್ಯ) ' ಎನ್ನುವ ಪದವು ಹಲವೆಡೆ. ಗೋಚರವಾಗುತ್ತದೆ. ನನ್ನ ಗಮನಕ್ಕೆ ಬಂದ 
ಣೆ ಶ್ಚ 
ಹಲವು ಉಲ್ಲೇಖಗಳನ್ನು ಕಳಗೆ ಕೊಟ್ಟಿದ್ದೇನೆ. 
(1) ಶಂತನು ಮಹಾರಾಜನು ಯೋಜನಗಂಧಿಯ ಕೈಯನ್ನು ಹಿಡಿದದ್ದು “ ನಲ್ಮೆಗೆ 
ದಿಬ್ಯಂಬಿಡಿವಂತೆವೋಲ* ೫] ಇದ್ದಿತೆಂದು ಪಂಪಕವಿಯ ವರ್ಣನೆ, 

(i) “ಕೆಲರ್‌ ನೆತ್ತರೊಳ್‌ ಮಿಂದು ತಮಗೆ ದೋಷನಮಿಲ್ಲೆಂದದರ್ಕೆ ದಿವ್ಕಂಬಿಡಿವಂತೆ 
ನಂಬಿಸಲ್‌ ಚಲಂ ಬಿಡಿದು ನಿಂತಾಂತರ್‌ ೫೩ 

(111) ಆ ಕೊಲ್ಲೆಂ ಪುಸಿಯೆಂ ಕಳೆಂ ಪಾದರಿಗನಲ್ಲೆಂ ಪೆಜರರ್ಥಮಂ ಕೊಳ್ಳೆನೆಂದು 
ಕರ್ಚು ಮೊದಲಾಗೊಡೆಯ ದಿವ್ಯಂಗಳಿಂ ಶುದ್ಧರಾಗಿ ಪೋಪರಿಂದಮುಂ 3 

(iv) « ದೋಷಿ ಪಿಡಿವಂತೆ ದಿವ್ಕದ ಕಾಸಿದ ಕುಟುವಂ ?4 

(೪) * ಏನ ಬೇಡಿದುದನೀವನಾಗಿ ನಂಬಿಗೆಯುಳ್ಳ ಶಿವಭಕ್ತಂಗೆ ಇದೇ ದಿಬ್ಯ ಕೂಡಲ 
ಸಂಗಮ ದೇವಾ” 

(೪1) “ ಎನ್ಸಿಂದ ಕಿರಿಯರಿಲ್ಲ, ಶಿನಭಕ್ತರಿಂದ್ವುಹಿರಿಯರಿಲ್ಲ, 
ನಿಮ್ಮ ಪಾದ ಸಾಕ್ಷಿ, ಎನ್ನ ಮನ ಸುಕ್ಷಿ! 
ಕೂಡಲಸಂಗಮದೇವಾ ಎನಗಿದೇ ದಿಬ್ಯ? 

CH ಮಜ್ಜನಕ್ಕೆ ಅಕಿವುದು ಲಿಂಗ... 
ಅದು ಲಿಂಗ ಕರಸ್ಥಲದ ದಿಬ್ಯ - 
ಗುರುವಚನ ಭಾಷಾಪತ್ರ ಶಿನಕರದಲ್ಲಿ! 
ಸತ್ಯದಿಂದ ನಡೆನಂಗೆ ನಿತ್ಯನೇಮವಾಗಿ ಸಲ್ಲಿಸುವನಲ್ಲದೆ, 
ಹುಸಿನಂಗೆ ಮಡಿಲ ಕಿಚ್ಚಾಗಿ ಸುಡುವ ?? 


I 
2, ಶಾಂತಿಪುರಾಣ, 4,30, ವ, 

3, ಧರ್ಮಾಮೃತಂ, 1, ಪು. 429. 

4, ಪಂಪರಾಮಾಯಣ ಸಂಗ್ರಹ, 4.62, 

5. ಷಟ್ಟಲದ ಬಸನಣ್ಣನನರ ವಚನಗಳು (1954), ಪು, 60. 
6. »» ಪು, 84. 
Yi | 3 | ಪು, 169, 


೮೮ ಸಂಶೋಧನ ತರಂಗ 


(೪111) ಹ ದಿವ್ಯದ ಗುಂಡನಿರ್ಕೆ ಶಯೊಳಾಂತನಚಳಿತಸಿದ್ಧನು ೫8 
(ix) . * ನಲ್ಮೆಗೆ ದಿವ್ಯಂಬಿಡಿದಳೊ ಪೇಳಿಮೆನಿಪಳಾ ವ್ಯತಿಕರದೊಳ್‌ ೫9 
(x) ಮುಳಿಸಿಂದೀಕ್ಷಿಸೆ ಸಾರ್ದುನೆಮ್ಮ ಧನಮುಂ ದೇಶಂಗಳುಂ ನಿನ್ನನ 
ಗ್ಗಳಮಿನ್ನೆಮ್ಮಯ ಜೀವಮೆಂದಸಿಲತೋದ್ಯತ್ಪತ್ರಮಂ ನೆತ್ತಿಯೊಳ್‌ 
ತಳೆದಾ ವೈರಿಗಳಂಬುದಿವ್ಯಮನೆ ಪೊಕ್ಕಂತುದ್ರ ಕೌಕ್ಷೇಯಕೋ 
ಜ್ವಳಧಾರಾಜಳದಲ್ಲಿ ಮುಟ್ಟುವುದು ನಿಚ್ಚಂ ತದ್ದ ರಾಧೀಶನಾ ॥ 10 
(x1) ಹರನಾಣೆ ಶಿಖಿ ವಿಷಂ ತವಿ | ಸರಮಧಿಕ ಘಟಾಹಿ ಕೋಶಪಾನಂ ದಲುಮೆಂ | 
ಬಂದು ಸಪ್ತದಿವ್ಯಮೇಕಿಂ | ತಿರಲಾನೆಂದುದನೆ ಮಾಡಲಿನರ್ಗಳ* ಶುದ್ಧರ* ॥ 11 
(xii) ಗಂಡಹೆಂಡಿರು ತಾವು ನಿರ್ದೋಸರೆಂದೆಡೆ 
ಗೊಂಡು ದಿಬ್ಬೆಗೆ ಕೈಯನಿಕ್ಕಿ 
ಕೆಂಡವ ಪಿಡಿದು ತಂದೀವಂತೆ ಕೊಟ್ಟಿಳು 
ಗಂಡಗೊರ್ವಳು ಮಾಣಿಕವನು ॥ 12 
ಇವು ಎಲ್ಲೋ ಕಣ್ಣಿ ಗೆ ಬಿದ್ದೆ ಕೆಲವು ಉಲ್ಲೇಖಗಳು. ಹುಡುಕಿದರೆ ಇನ್ನೂ 
ಹಲವು ಸಿಗುವುದರಲ್ಲಿ ಸಂದೇಹವಿಲ್ಲ. ಪ್ರಾಚೀನ ಕರ್ಣಾಟಕದಲ್ಲಿ " ದಿವ್ಯ 'ದ ಪದ್ಧತಿ 
ಯೆಂಬುದು ಸಾಕಷ್ಟು ಪ್ರಚಲಿತವಾಗಿದ್ದು ಆ ಪದ್ಧತಿಯ ಪ್ರತಿಧ್ವನಿಗಳು ಕಾವ್ಯಗಳಲ್ಲಿ 
ಹೇಗೆ ಮೂಡಿನೆಯೆಂಬುದನ್ನು ತೋರಿಸುವ ಉದ್ದೇಶದಿಂದ ಮಾತ್ರ ಮೇಲಿನ ಉಲ್ಲೇಖ 
ಗಳನ್ನು ಹೆಸರಿಸಲಾಗಿದೆಯೇ ಹೊರೆತು ಆ ಪದದ ನಿಷ್ಪತ್ತಿ ಮತ್ತು ಅರ್ಥಗಳನ್ನು 
ಚರ್ಚಿಸುವುದಕ್ಕಲ್ಲ. ಏಕೆಂದರೆ ಆ ಸದದ ಅರ್ಥ ಮತ್ತು ನಿಷ್ಪತ್ತಿಗಳೆರಡೂ ಸ್ಪಷ್ಟ 
ವಾಗಿವೆ ಮತ್ತು ಪ್ರಸಿದ್ಧವಾಗಿವೆ. ದಿವ್ಯ ಎನ್ನುವುದು ದೈವಕ್ಕೆ ಸಂಬಂಧಿಸಿದುದು. 
ಇಬ್ಬರ ಮಧ್ಯೆ ಎದ್ದ ವ್ಯವಹಾರ ಅಥವಾ ವಿವಾದನೊಂದರ ನಿರ್ಣಯಕ್ಕೆ ಮಾನಕುಷವಾದ 
ಅಥವಾ ಲೌಕಿಕವಾದ ಸಾಕ್ಷಿಗಳ ಅಭಾವನಿರುವಾಗ ದೈವದ ಸಹಾಯವನ್ನು ತೆಗೆದು 
ಕೊಂಡು ಆ ವಿವಾದವನ್ನು ನಿರ್ಣಯಿಸುವ ನಿಧಾನವೇ ದಿವ್ಯ.38 ಒಬ್ಬನ ಮೇಲೆ 
ಯಾವುದೋ ದೋಷದ ಆರೋಪಣೆ ಇದೆಯೆಂದು ಭಾವಿಸೋಣ. ಅವನು ನಿರ್ದೋಷಿ 
ಯೆಂಬುದಕ್ಕೆ ಯಾವ ಭೌತಿಕವಾದ ಆಧಾರವೂ ಇಲ್ಲ. ಆಗ ಅವನು ತಾನು 


8, ಸಿದ್ದರಾಮ ಚಾರಿತ್ರ, 7.20. 
9. ಚಂದ್ರಪ್ರಭ ಪುರಾಣ, 5.131 (ಪಂಪಭಾರತದ ಉಕ್ತಿಯನ್ನು ಹೋಲಿಸಿ) 
10. ಪಾರ್ಶ್ವನಾಥ ಪುರಾಣ, 2.6. 
11, ತ್ರಿಸಸ್ಟಿ ಪುರಾತನಚರಿತ್ಕೆ 7,105 (ಈ ಪದ್ಯನನ್ನು ಪ್ರೊ! ಡಿ. ಎಲ್‌. ನರಸಿಂಹಾ 
ಚಾರ್ಯರಿಂದ ಪಡೆದಿದ್ದೇನೆ). 
12. ಭರತೇಶನೈಭನ (ಭೋಗನಿಜಯ), ಪು. 44. 
ತ್ತಿ, ತತ್ರ ಮಾನುಷಪ್ರಮಾಣಾನಿರ್ಣೇಯಸ್ಕಾಪಿ ನಿರ್ಣಾಯಕಂ ಯತ್ತದ್ದಿವ್ಯಮಿತಿ 
ಲೋಕಪ್ರಸಿದ್ಧಂ? (ದಿವೃತತ್ವ, ಫು, 574). ಡಾ| ಪಿ, ವಿ. ಕಾಣೆಯವರ History of 
Dharmashastra, 811, ಎಂಬ ಗ್ರಂಥದ 383ನೆಯ ಪುಟದಲ್ಲಿ ಉದ್ಭೃತವಾಗಿದೆ, 


ಪ್ರಾಚೀನ ಕರ್ಣಾಟಿಕೆದಲ್ಲಿ " ದಿವ್ಯ ಮತ್ತು " ಮುಂಡಿಗೆ? ೮೯ 


ನಿರ್ಜೋಷಿಯೆಂಬುದನ್ನು ತೋರಿಸಿಕೊಡಲು ದೈವದ ಸಹಾಯವನ್ನು ಪಡೆಯಲು 
ಬಯಸಬಹುದು. ಉದಾಹರಣೆಗೆ ಅವನು ಬೆಂಕಯನ್ನು ಕೈಯಲ್ಲಿ ಹಿಡಿದಾಗ ಅದು 
ಸುಡದಿದ್ದರೆ ದೈವವು ಅವನ ಸಹಾಯಕ್ಕೆ ಬಂದು ಅವನು ಕಳಂಕರಹಿತನು ಎಂಬುದನ್ನು 
ಪ್ರಕಟಸಡಿಸಿದೆಯೆಂದು ಎಲ್ಲರೂ ನಂಬುತ್ತಿದ್ದರು. ವಿವಾದಗಳನ್ನು ಪರಿಹರಿಸಲು 
ಅನುಸರಿಸುತ್ತಿದ್ದ ಇಂತಹ ಮಾರ್ಗವನ್ನು ಪ್ರಾಚೀನ ಭಾರತದಲ್ಲಿ ದಿವ್ಯವೆಂದು ಕರೆಯು 
ತ್ತಿದ್ದರು. 

ದಿವ್ಯದಲ್ಲಿ ಅನೇಕ ಪ್ರಭೇದಗಳಿವೆ. ಅತ್ಯಂತ ಪ್ರಾಚೀನ ಕಾಲದಲ್ಲಿ ಅತ್ಯಲ್ಪ 
ಸಂಖ್ಯೆಯ ದಿವ್ಯಗಳಿದ್ದುದಲ್ಲದೆ ಅವುಗಳನ್ನು ನಡೆಯಿಸುವ ರೀತಿಯೂ ಬಹಳ ಸರಳ 
ವಾಗಿದ್ದಿತು. ಕಾಲ ಕಳೆದಂತೆ ಅವುಗಳ ಸಂಖ್ಯೆಯೂ ಬೆಳೆಯಿತು, ರೀತಿಯೂ ಜಟಲ 
ವಾಯಿತು. ಅದರೆ ಇತಿಹಾಸವನ್ನು ಡಾ|| ಪಿ. ನಿ. ಕಾಣೆಯವರೆ ಗ್ರಂಥವನ್ನಾಶ್ರಯಿಸಿ 
ಹೀಗೆ ಸೆಂಗ್ರಹಿಸಬಹುದು-“ಯಗ್ವೇದದಲ್ಲಿ ದಿವ್ಯದ ಪದ್ಧತಿಯ ಉಲ್ಲೇಖನಿಬೆ ಎಂದು 
ಹಲವರು ಭಾವಿಸುತ್ತಾರೆ. ಆದರೆ ಅಲ್ಲಿಯ ಉಲ್ಲೇಖದ ವಿಷಯದಲ್ಲಿ ಪ್ರಬಲ ಸಂದೇಹ 
ಗಳಿಗೆ ಅವಕಾಶವುಂಟು. ಪಂಚವಿಂಶ ಅಥವಾ ತಾಂಡ್ಯ ಬ್ರಾಹ್ಮಣದಲ್ಲಿ (14.6.6) 
ವತ್ಸ ಎನ್ನುವವನು ತಾನು ಶೂದ್ರಳೊಬ್ಬಳ ಮಗನಲ್ಲವೆಂದೂ ಬ್ರಾಹ್ಮಣನೆಂದೂ 
ತೋರಿಸಲು ಅಗ್ನಿಪ್ರವೇಶ ಮಾಡಿ ಯಾನ ತೊಂದರೆಯೂ ಇಲ್ಲದೆ ಹೊರಬಂದಂತೆ 
ಹೇಳಿದೆ. ಸಂಸ್ಕೃತ ಗ್ರಂಥಗಳಲ್ಲಿ ದಿವ್ಯದ ವಿಷಯಕ್ಕೆ ಇದೇ ಅತ್ಯಂತ ಪ್ರಾಚೀನ ಉಲ್ಲೇಖ. 
ಛಾಂದೋಗ್ಯದಲ್ಲಿ (V1.16.1) ಕಳ್ಳತನದ ಆಪಾದನೆಗೆ ಗುರಿಯಾಗಿರುವ ವ್ಯಕ್ತಿಯು 
ತಾನು ನಿರಸರಾಧಿ ಎಂಬುದನ್ನು ತೋರಿಸಲು ಬೆಂಕಿಯಲ್ಲಿ ಕಾಯಿಸಿದ ಕೊಡಲಿಯನ್ನು 
ಹಿಡಿಯುವ ವಿಷಯವಿದೆ. ಶಂಖಲಿಖಿತನು ನಾಲ್ಕು ದಿವ್ಯಗಳನ್ನು ಹೇಳುತ್ತಾನೆ... 
ತುಲಾ ವಿಷ್ಯ ಜಲ ಮತ್ತು ಅಗ್ನಿ. ಯಾಜ್ಞ ವಲ್ಯ್ಯಸ್ಮ್ಮೃತಿ, ವಿಷ್ಣುಧರ್ಮಸೂತ್ರ, 


.. ನಾರದಸ್ಮ್ಮೃತಿಗಳು ಐದು ದಿವ್ಯಗಳನ್ನು ಹೆಸರಿಸುತ್ತವೆತುಲ್ಮಾ ಅಗ್ದಿ, ಜಲ, ನಿಷ 


ಮತ್ತು ಕೋಶ. ನಾರದನಿಗೆ ಇನ್ನೂ ಎರಡು ದಿವ್ಯಗಳು ಗೊತ್ತಿದ್ದುವು-ತಸ್ತಮಾಷ 
ಮತ್ತು ತಂಡುಲ. ಬೃಹಸ್ಪತಿ ಮತ್ತು ನಿತಾಮುಹರು ಒಂಬತ್ತು ದಿವ್ಯಗಳನ್ನು ಹೇಳು 
ತ್ತಾರೆ-_ತುಲಾ, ಅಗ್ನಿ, ಜಲ, ನಿಷ ಕೋಶ, ತಪ್ರಮಾಷ, ತಂಡುಲ, ಫಾಲ ಮತ್ತು 
ಧರ್ಮ. ಇತ್ತೀಚಿನ ಮಿತಾಕ್ಷರಾ, ಸ್ಮ ಎತಿಚೆಂದ್ರಿಕಾ, ದಿವೃತತ್ವ ಮುಂತಾದುನುಗಳಲ್ಲಿ 
ದಿವ್ಯಗಳ ವಿಸ್ತಾರವಾದ ನಿರೂಪಣೆಯಿದೆ.?15 
ರಾಮಾಯಣದಲ್ಲಿ ಸೀತೆಯು ತನ್ನ ಪಾತಿವ್ರತ್ಯವನ್ನು ಸ್ಥಿರಪಡಿಸಲು ಅಗ್ನಿ ಪ್ರವೇಶ 
ಮಾಡಿದ ವಿಷಯವು ಬಹು ಪ್ರಸಿದ್ಧ ವಾದುದೇ. ಸಂಸ್ಕೃತ ಮೃಚ್ಛಕಟಕದಲ್ಲಿ ದಿವ್ಯಗಳನ್ನು 
14 ಅರಂಭದಲ್ಲಿ ಎರಡೇ ದಿವ್ಯೃಗಳಿದ್ದುನೆಂದೂ ಕ್ರಮೇಣ ಅವುಗಳ ಸಂಖ್ಯೆ ಒಂಬತ್ತ 
ಕ್ರೇರಿತೆಂದೂ ಡಾ| ಜಾಲಿಯನರು ಹೇಳುತ್ತಾರೆ. (Hindu Law and Custom, 
‘p. 313) 
15 P.V, Kane: History of Dharmashastra, 111, PP. 361-2 


೯೦ ಸಂಶೋಧನ ತರೆಂಗೆ 


ಪ್ರಸ್ತಾಪಿಸಿದೆ.16 ಸಂಸ್ಕೃತ ನ ಪಂಚತಂತ್ರದಲ್ಲಿ ಮಾನುಷ ಸಾಕ್ಷಿಗಳಿಗಿಂತ ಲಿಖಿತಸಾಕ್ಷಿಗಳು 
ಶ್ರೇಷ್ಠವೆಂದೂ, ದಿವ್ಯಗಳಿಗಿಂತ ಮಾನುಸಸಾಕ್ಷಿಗಳು ಶೆ ಶ್ರೀಷ್ಠ ನೆಂದೂ ಹೇಳಿದೆ.17 ಏಳನೇ 
ಶತಮಾನದ ಹ್ಯುಯೆನ್‌ತ್ಸಾಂಗನು ಅಗ್ನಿ, ಜಲ, ವಿಷ ಮತ್ತು ತುಲಾ ಎಂಬ ಸಚ 
ದಿವ್ಯಗಳನ್ನು ಹೆಸರಿಸುತ್ತಾನೆ.18 ಹನ್ನೊಂದನೆಯ ಶತಮಾನದ ಆಲೆ ಶೈ ರೂನಿಯು ಪ ಪಂ 
ತಂತ್ರದಂತೆಯೇ ಲಿಖಿತಸಾಕ್ಷಿ, ಮಾನುಸಸಾಕ್ಷಿ, ದಿವ್ಯ ಶಕ ಕ್ರಮದಲ್ಲಿ ಪ ಸಾನುಮ್ಯ 
ವನ್ನು ಕೊಡಬೇಕು ಎನ್ನುತ್ತಾನೆ ನಿ. ಪ್ರಾಚೀನ ಭಾರತದಲ್ಲಿ ದಿನ್ಯದ ದ ಪದ್ದ ತಿಯ ಪ ಪ್ರತಿ 
ಧ್ವನಿಗಳು ಬೇರೆಡೆಗಳಲ್ಲಿಯೂ ಕಾಣಿಸಿಕೊಂಡಿವೆಯೆಂಬುಪಳ್ಳಿ 4 ಎಲೋ ತ 
ನಿದರ್ಶನಗಳು. 

ಒಂಬತ್ತು ರೀತಿಯ ದಿವ್ಯಗಳನ್ನು ಕಳಗೆ ಸಂಗ್ರಹವಾಗಿ ವಿವರಿಸಲಾಗಿದೆ. ಇಲ್ಲಿ 
ಡಾ॥ ಪಿ. ವಿ. ಕಾಣೆಯನರ ಗ್ರಂಥದ ಉಪಯೋಗನನ್ನು ಪಡೆದುಕೊಂಡಿದ್ದೇವೆ.2೫ 
ದಿವ್ಯ ವನ್ನು ನಡೆಯಿಸುವ ಹಿಂದಿನ ದಿನ ಕೂ ಸರೀಕ್ಷೆಗೆ ಸ 
ಕಿನ ತೋಧ್ಯನೂ ಉಪವಾಸದಿಂದಿದು  ದಿವ್ಯದ ದಿನ ಪ್ರಾತಃಕಾಲ ಸ್ನಾನವನ್ನು, ಮಾಡಿ 
ಪೂಜಾದಿಗಳನ್ನು ನೆರವೇರಿಸಬೇಕು. ನ ಪೂರ್ವದಿಕ್ಕಿಗೆ ತಿರುಗಿ 
ಧರ್ಮದೇವತೆಯನ್ನು ಆಹ್ವಾನಿಸಿ ಬೇರೆ ಬೇರೆ ದೇವತೆಗಳ ಪೂಜೆಯನ್ನು ಸಾಂಗವಾಗಿ 
ನೆರವೇರಿಸಬೇಕು. ಒಂದು ಪತ್ರದ ಮೇಲೆ ವಿವಾದದ ನಿಷಯನನ್ನು ಬರೆದು ಅದನ್ನು 
ಶೋಧ್ಯನ ತಲೆಯಮೇಲಿಟ್ಟುಜ " ದೇವತೆಗಳೇ, ನೀವೆಲ್ಲರೂ ಜನರ ಕಾರ್ಯಗಳನ್ನು 
ಬಲ್ಲಿರಿ ' ಎಂಬರ್ಥ ಬರುವ ಮಂತ್ರವನ್ನು ಉಚ್ಚರಿಸಬೇಕು. ಪೂರ್ವಭಾವಿಯಾಗಿ 
ನಡೆಯುವ ಇಷ್ಟು ಕಾರ್ಯಗಳು ಮುಗಿದ ಬಳಿಕ ದಿವ್ಯವು ನಡೆಯುತ್ತದೆ. 
೧. ತುಲಾದಿವ್ಯ ' 

ಉದುಂಬರದಂತಹ ವೃಕ್ಷದಿಂದ ಒಂದು ತುಲಾ ಅಥವಾ ತಕ್ಕಡಿಯನ್ನು ಮಾಡ 


10 ಮೃಚ್ಛಕಟಿಕದಲ್ಲಿ ಚಾರುಪತ್ತನ ಈ ಮಾತುಗಳನ್ನು ನೋಡಿ. ರಾಜನೆ, ಅಪ 
ರಾಧಿಯ ದೋಸನವನ್ನು ನಿರ್ಣಯಿಸುವುದಕ್ಕೆ ವಿಷಪರೀಕ್ಷೈೆ, ಅಗ್ನಿಪರೀಕ್ಷೆ ಮೊದಲಾದ ಅನೇಕೋ 
ಪಾಯಗಳಿದ್ದ ರೂ ಯಾವುದನ್ನೂ ಮಾಡದೆ ಒಬ್ಬ ದುಷ್ಟನ ಮಾತಿನಿಂದಲೇ ಬ್ರಾಹ್ಮಣನಾದ ನನಗೆ 
ಹೀಗೆ ಪ್ರಾಣಾಂತ ಶಿಕ್ಷೆಯನ್ನು ವಿಧಿಸಿದುದರಿಂದ ನೀನು ಪುತ್ರ ಪೌತ್ರ ಸಮೇತನಾಗಿ ನರಕಾ 
ನುಭನವನ್ನು ಮಾಡು........” 

(ಕರ್ಣಾಟಕ ಮೃಚ್ಛಕಟಕ ಪ್ರಕರಣಂ, 1940, ಪು. 115) 

17 Encyclopaedia of Religion A Ethics, IX, P. 523 

18 Encyclopaedia of Religion and Ethics, IX, P. 523 

19 ಅದೇ. 

20 D.C. Sircar ಅನರ € Successors of the ನ in 
the lower Deccan ” ಎಂಬ ಗ್ರಂಥದಲ್ಲೂ ದಿವೃ ಗಳ ಸಂಕ್ಷಿಪ್ತ ನಿವರಣೆ ದೊರಕುತ್ತದೆ, 

21 ಈ ವಿಧಿಯನ್ನು ಪ್ರಾಚೀನ ಕರ್ನಾಟಕದಲ್ಲಿಯೂ ಅನುಸರಿಸುತ್ತಿದೆ ಇ 
ಶಾಸನಾಧಾರನಿನೆ, (ಮುಂದೆ ನೋಡಿ), 


ಪ್ರಾಚೀನ ಕರ್ಣಾಟಕದಲ್ಲ " ದಿವ್ಯ? ಮತ್ತು ' ಮುಂಡಿಗೆ? . ೯೧ 


ಬೇಕು. ತಕ್ಕಡಿಯ ಒಂದು ತಟ್ಟಿ ಯಲ್ಲಿ ಶೋಧ್ಯೆನನ್ನಿರಿಸಿ ಇಟ್ಟಿಗೆ, ಕಲ್ಲು ಮುಂತಾದುವು 
ಗಳಿಂದ ತೂಗಬೇಕು. ವ್ಯಾಪಾರಿಗಳು ಅಥವಾ ಅಕ್ಕಸಾಲಿಗಳು ಬಂದು ನೋಡಿ ಅವನ 
ತೂಕಕ್ಕೆ ಸರಿಯಾಗಿದೆಯೇ ಇಲ್ಲವೇ ಎಂಬುದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. 
ಬಳಿಕ ಶೋಧ್ಯನು ಕೆಳಗಿಳಿದು ತಕ್ಕಡಿಯನ್ನು ಕುರಿತ್ಕು “ ಓ ಸ ಬೂ 
ಸತ್ಯದ ನಿಲಯ, ದೇವತೆಗಳು ನಿನ್ನನ್ನು ಅದಕ್ಕಾಗಿ ನಿರ್ಮಿಸಿದರು. ಸತ್ಯವನ್ನು ಪ್ರಕ 
ಪಡಿಸಿ ನನ್ನನ್ನು ಈ ಸಂಶಯೆದಿಂದ ಬಿಡುಗಡೆಮಾಡು. ಓ ತಾಯಿ ಬನು ಸ 
ಯಾದರೆ ಕೆಳಗೆ ತೆಗೆದುಕೊಂಡು ಹೋಗು, ನಿರ್ದೇಷಿಯಾದರೆ ಮೇಲಕ್ಕೆ ತೆಗೆದು 
ಕೊಂಡು ಹೋಗು ” ಎಂದು ಪ್ರಾರ್ಥಿಸಿದ ಬಳಿಕ ಅವನನ್ನು ಮತ್ತೆ ತಕ್ಕಡಿಗೆ ಏರಿಸೆ 
ಬೇಕು. ಸ್ವಲ್ಪ ಕಾಲವಾದ ಮೇಲೆ ಅವನ ತೂಕವನ್ನು ಮತ್ತೆ ಪರೀಕ್ಷಿಸಬೇಕು. ಅವ 
ತೂಕ ಕಡಿಮೆಯಾಗಿದ್ದರೆ ಅವನು ನಿರ್ದೋಷಿ ; ತೂಕ ಹೆಚ್ಚಾಗಿದ್ದರೆ ಅಥವಾ ಅಷ್ಟೇ 
ಇದ್ದರೂ ಕೂಡ ದೋಷಿ. 
೨. ಅಗ್ನಿದಿವ್ಯ 

ಆಕಳಿನ ಸೆಗಣಿಯಿಂದ ಪೂರ್ವ ಪಶ್ಚಿಮಾಭಿಮುಖವಾಗಿ ಒಂಬತ್ತು ವರ್ತುಲಗ 
ಳನ್ನು ನಿರ್ಮಿಸಬೇಕು. (ಇವು ಅಗ್ನಿ ವರುಣ ವಾಯು, ಯಮ್ಮ ಇಂದ್ರ, ಕುಬೇರ 
ಸೋಮ, ಸವಿತೃ ಮತ್ತು ಇತರ ದೇವತೆಗಳು). ಒಂದೊಂದು ವರ್ತುಲದಲ್ಲೂ ಕುಶ 
ವನ್ನು ಹರಡಬೇಕು, ಹೋಮಾದಿಗಳೆಲ್ಲ ಮುಗಿದ ಬಳಿಕ ಶೋದಧ್ನ ಸನ ಪೂರ್ವದಿಕ್ಸಿನ 
ಮೊದಲನೆಯ ವರ್ತುಲದಲ್ಲಿ ಠಿಂತಮೇಲೆ ಅವನ ಅಂಗೈಗಳಿಗೆ ಬತ ತ್ರವನ್ನು ತಿಕ್ಸಿ ಅಲ್ಲಿ 
ಮೊದಲೇ ಇದ್ದಿರಬಹುದಾದ ಗಾಯಗಳನ್ನು ಕೆಂಪುಚಿಹ್ನೆಗಳಿಂದ ಗುರುತಿಸಬೇಕು. 
ಬಳಿಕ ಅನನ ಅಂಗೈಮೇಲೆ ಏಳು ಅರಳಿ ಎಲೆಗಳನ್ನಿಟ್ಟು ಮೇಲೆ ಅಕ್ಕಿಯ ಕಾಳು ಮತ್ತು 
ಮೊಸರನ್ನು ಹಾಕಿ ಎಲೆಗಳನ್ನು ಅಂಗೈಗಳಿಗೆ ದಾರದಿಂದ ಕಟ್ಟ ಬೇಕು. ಬಳಿಕ ಕೆಂಪಗೆ 
ಕಾಯಿಸಿದ. ಕಬ್ಬಿಣದ ಗುಂಡನ್ನು ಧರ್ಮಾಧಿಕಾರಿಯು ಇತ್ಕುಳದ ಸಹಾಯದಿಂದ ಅನನ 
ಅಂಗಗಳ ಮೇಲೆ ಇಡಬೇಕು. ಶೋಧ್ಯನು ನಿಧಾನವಾಗಿ ನಡೆದುಕೊಂಡು ಬಂದು 
ಎಂಟನೆಯ ವರ್ತುಲದಲ್ಲಿ ನಿಂತು ಒಂಬತ್ತನೆಯ ವರ್ತುಲದೊಳಕ್ಕೆ ಎಸೆಯಬೇಕು. 
ಬಳಿಕ ಶೋಧ್ಯನ ಅಂಗೈಗಳನ್ನು ಬತ್ತದ ಕಾಳುಗಳಿಂದ ತಿಕ್ಕಬೇಕು. ಅವನು ಮುಖ 
ದಲ್ಲಿ ನೋವನ್ನು ವ್ಯಕ್ತಪಡಿಸಿದರೆ ಅಥವಾ ಹೊಸಗಾಯಗಳಾಗಿದ್ದರೈೆ, ಎಂದರೆ ಬೆಂಕಿ 
ಯಿಂದ ಅನನ ಕೈಗಳ ಮೇಲೆ ಗಾಯಗಳಾಗಿದ್ದರೆ ದೋಷಿ, ಇಲ್ಲದಿದ್ದರೆ ನಿರ್ದೋಷಿ. 


&. ಜಲದಿವ್ಯ 

ಇದರ ವಿಧಾನವು ಸ್ಪಲ್ಪ ಜಟಲನಾದುದು. ಕೊಳದ ಹತ್ತಿರ ಅದರೆ ದಡದ ಬಳಿ 
ಧರ್ಮಾಧಿಕಾರಿಯು ಒಂದು ತೋರಣವನ್ನು ಕಟ್ಟಿಸುತ್ತಾನೆ. ನೆಲದ ಮೇಲೆ ತೋರ 
ಇಕ್ಕೆ ನೂರೈವತ್ತು ಹೆಸ್ತಗಳಸ್ಟು ದೂರದಲ್ಲಿ bh ಕಂಬನನ್ನೂ, ನೀರಲ್ಲಿ ಹೊಕ್ಕು 
ಳುದ್ಧ ಆಳನಿರುವ ಪ್ರದೇಶದಲ್ಲಿ ಮತ್ತೊಂದು ಕಂಬನನ್ನೂ ಿಲಿಸಿರುತ್ತಾರೆ. ನೀರಲ್ಲಿರುವ 


೯೨ ಸಂಶೋಧನ ತರಂಗ 


ಕಂಬದ ಬಳಿ ಮೊದಲ ಮೂರು ವರ್ಣಗಳ ಪೈಕಿ ಒಂದಕ್ಕೆ ಸೇರಿದ ಒಬ್ಬ ಬಲಶಾಲಿಯು 
ನಿಂತಿರುತ್ತಾನೆ. ಶೋಧ್ಯನು ಜಲದೇವತೆ ವರುಣನಿಗೆ ಮತ್ತು ಒಂದು ಬಿಲ್ಲು ಮೂರು 
ಬಾಣಗಳಿಗೆ ಪೂಜೆಯನ್ನು ಸಲ್ಲಿಸಿದ ಮೇಲೆ ನೀರಲ್ಲಿ ನಿಂತಿರುವ ವ್ಯಕ್ತಿಯೆ ಬಳಿ ಹೋಗಿ 
ನಿಲ್ಲಬೇಕು. ಣದ ಬಳಿಯಿಂದ ನೆಲದ ಮೇಲಿನ ಕಂಬದ ಕಡೆಗೆ ಬಿ ಲ್ರಿದ್ಯೆಯನ್ನು 
ಚಿನ್ನಾಗಿ ಬಲ್ಲವನೊಬ್ಬನು ಮೂರು ಬಾಣಗಳನ್ನು ಪ್ರಯೋಗಿಸುತ್ತಾನೆ. ಯುವಕನೂ 
ಬಲಶಾಲಿಯೂ ಆದವನೊಬ್ಬ ನುಡಿ ಹೋಗಿ ಎರಡನೆಯ ಬಾಣವು ಬಿದ್ದೆಡೆ ನಿಲುತ್ತಾನೆ. 
ಇದಾದ ಬಳಿಕ ಧರ್ಮಾಧಿಕಾರಿಯು ಚಪ್ಪಾಳೆ ತಟ್ಟುತ್ತಾನೆ. ಆ ಕ್ಷಣದಲ್ಲಿ ನೀರಲ್ಲಿ 
ನಿಂತಿರುವ ಶೋಧ್ಯನು ತನ್ನ ಸಕ್ಕದ ವ್ಯಕ್ತಿಯ ತೊಡೆ ಹಿಡಿದುಕೊಂಡು ನೀರಲ್ಲಿ ಮುಳುಗ 
ಬೇಕು. ಅದೇಕ್ಷಣದಲ್ಲಿ ತೋರಣದಬಳಿಯಿಂದ ಮತ್ತೊಬ್ಬ ಬಲಶಾಲಿಯಾದ ಯುವಕನು 
ಎರಡನೆಯ ಬಾಣ ಬಿದ್ದೆ ಡೆಗೆ ಓಡಬೇಕು. ಅವನು ಆ ಸ್ಥಳವನ್ನು ಮುಟ್ಟಿ ದೊಡನೆ ಆ 
ಸ್ಪಳದಲ್ಲಿ ಜಟ್‌ ಬಾಣವನ್ನು 'ಹಿಡಿದು ನಿಂತಿದ್ದ ಮೊದಲನೆಯ ಯುವಕನು 
ತೋರಣದ ಕಡೆಗೆ ಓಡಿಬರೆಬೇಕು. ಅವನು ತೋರಣವನ್ನು ಮುಟ್ಟುವುದರೊಳಗೆ 
ಶೋಧ್ಯನು ನೀರಲ್ಲಿ ಉಸಿರು ಬಿಗಿಹಿಡಿಯಲಾರದೆ ಮೇಲೆದ್ದರೆ ದೋಷಿ, ಇಲ್ಲದಿದ್ದರೆ 
ನಿರ್ದೋಷಿ. 


೪. ವಿಷದಿವ್ಯ 


ಶೋಧ್ಯನು ನಿಷಕಂಠನಾದ ಶಿವನನ್ನು ಅರ್ಚಿಸಿದಮೇಲೆ, ಅವನಿಗೆ ಶೃಂಗನ್ನ ಕ್ಷ 
ದಿಂದ ಮಾಡಿದ ನಿಸನನ್ನೋ ಮತ್ತಾ ೨ ವುಹಾದರೊ ವಿಷನನ್ನೊ € ಅದರ ಮ ರನ್ನು 
ಪ್ರಮಾಣದ ತುಪ್ಪದಲ್ಲಿ ಬೆರಸಿ ರಾತ್ರಿಯ ಕೊನೆಯ ಜಾವದಲ್ಲಿ ತಿನ್ನಿಸಬೇಕು, ಅಡ 
ಕುಡಿಸಬೇಕು. ಶೋಧ್ಯನು ಮಾರನೆಯ ದಿನ ಜನರ ಕಾವಲಲ್ಲಿ ನೆರಳಿನಲ್ಲಿಯೇ ಇರ 
ಬೇಕಾಗುತ್ತದೆ. ಅವನು ವಿಷಪಾನದ ಸರಿಣಾಮಕ್ಕೊಳಗಾದರೆ ದೋಷಿ, ಇಲ್ಲದಿದ್ದರೆ 
ನಿರ್ದೋಷಿ. 


೫. ಕೋಶದಿವ್ಯ 

ರುದ್ರ, ದುರ್ಗಾ ಇತ್ಯಾದಿ ದೇವತೆಗಳ ವಿಗ್ರಹಗಳನ್ನು ತೊಳೆದ ನೀರನ್ನು ಕೋರ್ಯ | 
ನಿಗೆ ಕುಡಿಸುತ್ತಾರೆ. ಅವನು ಹಾಗೆ ಕುಡಿದ ಹದಿನಾಲ್ಕು ದಿನಗಳೊಳಗಾಗಿ ರೋಗ, 
ರಾಜಶಿಕ್ಸೆ, ಪತ್ಲೀನಿಯೋಗ, ಧನಾಸಹೆರಣಗಳಂತಹೆ ದುರ್ಫೆನೆಗಳಿಗೆ ಒಳಗಾದರೆ 
ದೋಷಿ, ಇಲ್ಲದಿದ್ದರೆ ನಿರ್ದೋಷಿ. 


೬, ತಂಡುಲದಿವ್ಯ 


ಶೋಧನೆಯ ಹಿಂದಿನ ದಿನ ಅಕ್ಸಿಯನ್ನು ಪ ಪಾತ್ರೆ ಯೊಂದಕ್ಕೆ ಹಾಕಿ ಅದಕ್ಕೆ ಸೂ ಸೂ 
ನಿಗ್ರ ಹನನ್ನು ತೊಳೆದ ನೀರನ್ನು ತುಂಬಿ ಸೂರ್ಯನಿಗೆ ಹಸನದ ಇಡಬೇಕು. 
ಕೋಧ್ಯನು ಆ ಅಕ್ಕಿಯನ್ನು ತಿಂದು ಅಷ್ಟನ್ನೂ ಒಂದು ಆಲದ ಎಲೆಯ ಮೇಲೆ ಉಗುಳ 


ಪ್ರಾಚೀನ ಕರ್ಣಾಟಕದಲ್ಲಿ ' ದಿವ್ಯ? ಮತ್ತು " ಮುಂಡಿಗೆ? ೯೩ 


ಬೇಕು. ಹಾಗೆ ಉಗುಳಿದಾಗ ಅದರ ಜೊತೆಯಲ್ಲಿ ರಕ್ತ ಬಂದರೆ ದೋಷಿ, ಇಲ್ಲದಿದ್ದರೆ 
ನಿರ್ದೋಷಿ. 


೩. ತಸ್ತೆಮಾಷದಿವ್ಯ 

ಒಂದು ಪಾತ್ರೆಯಲ್ಲಿ ತುಸ್ಸ ಅಥವಾ ಎಣ್ಣೆಯನ್ನು ಕುದಿಯುವಂತೆ ಚೆನ್ನಾಗಿ 
ಕಾಯಿಸಿ ಅದರೊಳಕ್ಕೆ ಒಂದು ಚಿನ್ನದ ಚೂರನ್ನು ಹಾಕಬೇಕು. ಶೋಧ್ಯನು ಅದನ್ನು 
ತನ್ನ ಜೆರಳುಗಳಿಂದ ಹೊರಕ್ಕೆ ತೆಗೆಯಬೇಕು. ಆಗ ಅವನ ಕೈ ಸುಟ್ಟರೆ ದೋಸಿ, ಇಲ್ಲ 
ದಿದ್ದ ರೆ ನಿರ್ದೋಷಿ. 


ಲೆ. ಫಾಲದಿವ್ಯ 


ಕಬ್ಬಿಣದ ಕುಳವೊಂದನ್ನು ಚನ್ನಾಗಿ . ಕಾಯಿಸಿದಮೇಲೆ ಶೋಧ್ಯನು ಅದನ್ನು 
ತನ್ನೆ ನಾಲಗೆಯಿಂದ ನೆಕ್ಕಬೇಕು. ಆಗ ಅವನ ನಾಲಗೆ ಸುಟ್ಟು ಹೋದರೆ ದೋಷಿ ಇಲ್ಲ 
ದಿದ್ದರೆ ನಿರ್ದೋಷಿ. 


೯, ಧರ್ಮದಿವ್ಯ 


ಧರ್ಮದೇವತೆ ಮತ್ತು ಅಧರ್ಮದೇವತೆಗಳ ಎರಡು ವಿಗ್ರಹಗಳನ್ನು ಕ್ರಮವಾಗಿ 
ಬೆಳ್ಳಿ ಮತ್ತು ಕಬ್ಬಿಣಗಳಲ್ಲಿ ಮಾಡಿಸಬೇಕು. ಅಥವಾ ಅವುಗಳ ಚಿತ್ರಗಳನ್ನು ಬಟ್ಟೆಯ 
ಮೇಲೋ ಪತ್ರಗಳ ಮೇಲೋ ಕ್ರಮವಾಗಿ ಬಿಳಿಯ ಮತ್ತು ಕರಿಯ ಬಣ್ಣಗಳಲ್ಲಿ ಬರೆ 
ಯಿಸಬಹುದು. ಅವುಗಳನ್ನು ಬಿಳಿಯ ಮತ್ತು ಕರಿಯ ಹೂಗಳಲ್ಲಿ ಅರ್ಚಿಸಿಯಾದ 
ಮೇಲೆ ಅವುಗಳನ್ನು ಮಣ್ಣಿನ ಅಥವಾ ಆಕಳ ಸೆಗಣಿಯ ಚೆಂಡುಗಳಲ್ಲಿ ಹುದುಗಿಸಿ ಆ 
ಚೆಂಡುಗಳನ್ನು ಒಂದು ಹೊಸ ಪಾತ್ರೆಯಲ್ಲಿಡಬೇಕು. ಶೋಧ್ಯನು ಧರ್ಮದೇವತೆಯನ್ನು 
ಪ್ರಾರ್ಥಿಸಿ ಪಾತ್ರೆಯೊಳಕ್ಸೆ ಕ್ಸ ಹಾಕಿ ಒಂದು ಚೆಂಡನ್ನು ತೆಗೆಯಬೇಕು. ಧರ್ಮ 
ದೇವತೆಯಿರುವ ಉಂಡೆ ಅವನ ಕೈಗೆ ಬಂದರೆ ನಿರ್ದೋಷಿ, ಇಲ್ಲದಿದ್ದರೆ ದೋಷಿ. 
ಮೇಲಿನ ಪರಿಶೀಲನೆಯಿಂದ ಕೆಲವು ದಿವ್ಯಗಳು ಅತಿಕ್ರೂರವೂ ಅಮಾನುಷವೂ, 
ಇನ್ನು ಕೆಲವು ಧರ್ಮಾಧಿಕಾರಿ ಮತ್ತಿತರರ ಪಕ್ಷಸಾತವನ್ನವಲಂಬಿಸಿರತಕ್ಕುವೂ, ಇನ್ನು 
ಕೆಲವು ಕೇವಲ ಅದ್ಭಷ್ಟವನ್ನವಲಂಬಿಸಿರತಕ್ಕುವೂ ಆಗಿರುವುದು ಸ್ಪಷ್ಟವಾಗುತ್ತದೆ. ಯಾವ 
ಯಾವ ದಿವ್ಯಗಳನ್ನು ಯಾವ ಯಾವ ರೀತಿಯ ಅಪರಾಧಕ್ಕೆ, ಯಾವ ಯಾವ ಜಾತಿಯ 
ವ್ಯಕ್ತಿಗಳಿಗೆ ಯಾವ ಯಾವ ಮಾಸಗಳಲ್ಲಿ ಹೇಗೆ ಹೇಗೆ ಅನುಸರಿಸಬೇಕು ಎಂಬ 
ವಿಷಯದಲ್ಲಿ ಸ್ಮೃತಿಗಳು ವಿಸ್ತಾರವಾದ ನಿಯಮಗಳನ್ನು ವಿಧಿಸಿವೆ. ಉದಾಹರಣೆಗೆ, 
ತುಲಾದಿವ್ಯವನ್ನು ಮಕ್ಕಳಿಗೆ ಮತ್ತು ಸ್ತ್ರೀಯರಿಗೆ, ಅಗ್ನಿದಿನ್ಯವನ್ನು ಕ್ಷತ್ರಿಯರಿಗೆ 
ಅನ್ವಯಿಸಬಹುದು. ನೀರಲ್ಲಿ ಎಷ್ಟು ಹೊತ್ತು ಬೇಕಾದರೂ ಮುಳುಗಿರಬಲ್ಲ ಶಕ್ತಿ 
ಯಿರುವ ಅಂಬಿಗನಿಗೆ ಜಲದಿವ್ಯವನ್ನು ಅನ್ವಯಿಸಕೂಡದು. ಹೀಗೆ ನಿಯಮಗಳನ್ನು 
ಹಾಕುವುದರಲ್ಲಿ ಎಲ್ಲ ಧರ್ಮಗ್ರಂಥಗಳಲ್ಲೂ ನಿಕಾಭಿಪ್ರಾಯನಿದೆಯೆಂದು ತಿಳಿಯ 


೯೪ ಸಂಶೋಧನ ತರಂಗ 


ಬಾರದು. ಜಲ, ಅಗ್ನಿ ಮುಂತಾದುವು ಪ್ರಾಕೃತಿಕ ಶಕ್ತಿಗಳಾದುದರಿಂದ ಅಸರಾಧಿಯೇ 
ಆಗಿರಲಿ ನಿರಸರಾಧಿಯೇೇ ಆಗಿರಲಿ ಅವು ಒಂದೇ ರೀತಿಯಾಗಿ ನಡೆದುಕೊಳ್ಳು ತ್ತವೆಯಾದ್ದ 
ರಿಂದ ದಿವ್ಯಗಳು ವ್ಯರ್ಥವೆಂದು ಹೆಲವರು ವಾದಿಸಿದ್ದುಂಟು. ಅವರಿಗೆ ಧರ್ಮಗ್ರಂಥಗಳು 
ಉತ್ತರೆ ಕೊಟ್ಟು ದಿವ್ಯಗಳನ್ನು ಸಮರ್ಥಿಸಿದ್ದುಂಟು. ಆದರೆ ಧರ್ಮಗ್ರಂಥಗಳು ಒಂದು 
ವಿಷಯವನ್ನು ಮಾತ್ರ ಒಕ್ಕೊರಲಿನಿಂದ ಒಪ್ಪಿ ಕೊಂಡಿವೆ. ದಿವ್ಯವು ಅಸರಾಧನಿರ್ಣ 
ಯೆಕ್ಸೆ ಕೊನೆಯ ಸಾಧನ ಮಾತ್ರ. ಮಾನುಷವಾದ ಅಥವಾ ಲೌಕಿಕವಾದ ಯಾನ 
ಸಾಕ್ಸಿಯೂ ಉಪಲಬ್ಧ ನಿಲ್ಲದಿರುವಾಗ, ವಿವಾದವು ಬಹು ದೊಡ್ಡ ಪ್ರಮಾಣದ್ದಾಗಿದ್ದರೆ, 
ಉಳಿದೆಲ್ಲ ಮಾರ್ಗಗಳೂ ನಿಷ್ಟಲವಾಗಿ ಸರಿಣಮಿಸಿದ್ದರೆ ಮಾತ್ರ ಅನಿವಾರ್ಯವಾಗಿ ದಿವ್ಯ 
ವನ್ನು ನಡೆಸಬೇಕು. ದಿವ್ಯಕ್ಕೆ ಒಳಗಾಗಬೇಕಾದನನು ಸ ಸಾಮಾನ್ಯವಾಗಿ ಪ್ರತಿವಾದಿ 
ಸ (defendant) ಪರಸ್ಪರ ಒಸ್ಪು ೦ಂದದ ಮೂಲಕ ನ ಯಾವ 
ಪ “ee ದಿವ ಕ್ರೈ A 
ದಿವ್ಯಗಳ ಪದ್ಧತಿಯು ಪ್ರಾಚೀನ ಕರ್ಣಾಟಕದಲ್ಲಿ ಸಾಕಷ್ಟು ಪ್ರಚಲಿತ 

ವಾಗಿದ್ದಿ ಸ ಸ * ತೋರಿಸಿಕೊಡುವುದು ಈ ಪ 5 ಬಂಧೆದ ಮುಖ್ಯೊ ದ್ದೆ (ಶ್ರ. 
ಕನ್ನ; ಡ ಚ ಗಳಲ್ಲಿ ದಿವ್ಯ ದ ಪ್ರಸ್ತಾ ಪವು ಹಲವೆಡೆ ಬಂದಿರುವುದಾದರೂ - -ಆ ಖಲ 
ಗಳಲ್ಲಿ ಕೆಲವನ್ನು, ಮಾತ ಈ ಪ್ರಬಂಧದ ಆರಂಭದಲ್ಲಿಯೇ ಕೊಟ್ಟಿದ್ದೇವೆ. ಅವು 
ಕರ್ಣಾಟಕದಲ್ಲಿ ದಿವ್ಯಗಳ ಪದ್ಭತಿಯಿದ್ದಿತೆಂಬುದಕ್ಕೆ ಪ್ರಬಲವಾದ ಆಧಾರಗಳಾಗ 
ಲಾರವು. . ಕವಿಗಳು ಲುಪ್ತವಾದ ಪ್ರಾಚೀನ ಸಂಪ್ರದಾಯವೊಂದನ್ನು ಹೆಸರಿಸಿರಬಹು 
ದೆಂಜೋ, ಸಂಸ್ಕೃತ ಕಾವ್ಯಗಳಿಂದ ಸ್ವೀಕರಿಸಿರಬಹುದೆಂದೋ ಆಕ್ಷೇಸಣೆಗಳನ್ನೆ ತ 
ಸಂಡೇಹೆಗಳನ್ನೊಡ್ಡಲು ಅವಕಾಶವಿದೆ. ಆದರೆ ಶಾಸನಗಳಲ್ಲಿ ಬರುವ ಉಲ್ಲೇಖಗಳು 
ಪ್ರಾಚೀನ ಕರ್ಣಾಟಕದಲ್ಲಿ ಈ ಪದ್ಧತಿಯಿದ್ದಿ ತೆಂಬುದಕ್ಕೆ ಸ್ಪಷ್ಟ ಸಾಕ್ಷಿಗಳನ್ನೊದಗಿ 
ಸುತ್ತವೆ. ಆ ಶಾಸನಗಳನ್ನು ಇಲ್ಲಿ ಉಲ್ಲೇಖಿಸುತ್ತೇವೆ. 

ಆ ನಡಸಿದನನುವರದೊಳ್‌ ಕೈ ಮಡಗದೆ ತಳ್ತಿಟುದು ಪೋಗಲ್‌ ಕೊತ್ತಲ ದಿವ್ಯಂ 

ಬಿಡಿದು ಕಟಂಪಂತೆ ದ ಪಡೆದ ಯಶಂ ಗೆಲ್ಲಡಿಂತುಮಗ್ಗಳವೇ ೫22 

ಈ ಪದ್ಯಕ್ಕೆ ಅರ್ಥವನ್ನು ಹೇಳುವುದು ಸ್ವಲ್ಪ ಕಷ್ಟಸಾಧ್ಯವಾದರೂ ದಿವ್ಯವು ಉಪಮೆ 
ಯೊಂದರಲ್ಲಿ ಬಂದಿರುವುದರಿಂದ ಈ ಉಲ್ಲೇಖದ ಬೆಲೆ ಬಹಳ ಕಡಮೆಯೆಂದೇ ಹೇಳ 
ಬೇಕಾಗುತ್ತದೆ. 

CR ಸಲೆ ಧರ್ಮರೂಪದಿಂ ಶ್ರೀ ಕಲಿದೇವಸ್ವಾನಿಯಲ್ಲೀ ಕೊಪ ರವಿ ತಂಡುಲನಗ್ನಿ 
ತಪ್ತಮಾಷಂ ಜಲ Mt ಸಪ್ತದಿವ್ಯಮುಂ ವರ್ಶಿಸುಗುಂ॥ ದೇನರ್ಗೆ ದಿವೃದ 
ಮುದ್ರಾವಣದಿಂ ಪ್ರಟ್ಟದರ್ಥನಫ್ಪುದು. ಸಲೆ ನಕೇನಳ ನೈಮಿತ್ತಿಕ ಸದ್ಭಾವದೆ 
ಧರ್ಮ ಬ್ರಯಕ್ಕೆ ಸಲ್ವುದು ಸತತಂ 2 


22. EC. VIII. Sb 16, 1015 A. 0. 
29, SIL IX.i. 143, 1079 A: D. 


ಪ್ರಾಚೀನ ಕರ್ಣಾಟಕದಲ್ಲಿ " ದಿನೃ* ಮತ್ತು " ಮುಂಡಿಗೆ? ೯೫ 


ಕಲಿದೇವಸ್ಥಾಮಿಯ ದೇವಸ್ಥಾ ನದಲ್ಲಿ ಏಳು ದಿವ್ಯಗಳೂ ಪ್ರನರ್ತಿಸುವುವೆಂದೂ ಅವು 
ಗಳಿಂದ ಬರುವ ಕ ಧರ್ಮಾರ್ಥವಾಗಿ ER ಶಾಸನನು ಹೇಳು 
ತ್ತದೆ. ಇಲ್ಲಿಯ ಸ ಪ್ರದಿವ್ಯಗಳಲ್ಲಿ ರನಿ ಎಂಬುದು ಯಾವುದೋ ತಿಳಿಯದು. “ಕೊಪ” 
ಎಂಬಲ್ಲಿ, 'ಭಂದಸ ನು ಸಿಗಬೇಕಾದರೆ `ಒಂದು ದೀರ್ಫವಿರಬೇಕು. (ಆದರೊ 
| ಛಂಜೋಜೋಷ ಉಂಯುತ್ತದೆ. ಏಕೆಂದರೆ "ಲೀ' ಎಂಬ ಗುರುವನ್ನು ಎರಡು 
ಮಾತ್ರೆಗಳಾಗಿ ಒಡೆದು ಒಂದೊಂದನ್ನೂ ಹಿಂದಿನ ಮತ್ತು ಮುಂದಿನ ಗಣಗಳಿಗೆ ಹೆಂಚ 
ಬೇಕಾಗುತ್ತದೆ). ಆದ್ದರಿಂದ ಅದು " ಕೋಶ' ಎಂದಿರಬಹುದೇ ?* ಶಾಸನಗಳಲ್ಲಿ 
ಅನೇಕ ಕಡೆ ದೀರ್ಫೆವನ್ನು ಉಲ್ಲೇಖಿಸದೆ ಬಿಡುವುದು ಬಹಳ ಸಾಮಾನ್ಯವಾದ ಸಂಗತಿ, 

(111) ಶಿನಮೊಗ್ಗ ಜಿಲ್ಲೆಯ ತಾಳಗುಂದದ ಪ್ರಣವೇಶ್ವರ ದೇವಸ್ಥಾ ನದಲ್ಲಿ 

ಸಪ್ತದಿವ್ಯಗಳು ನಡೆಯುತ್ತಿ; ದ್ದು ನೆಂದು ಒಂದು ಶಾಸನವು ತಿಳಿಸುತ್ತ pe 

« ಸಪ್ತದಿವ್ಯದಲುಂ ಭಕ್ತೆ ರು ಕೊಟ್ಟು ದಜಲುನಿಂತಿನಿತಣಕೊಳಾದ ದ್ರವ್ಯದೊಳಗೆ....?2 

(iv) ಹನ್ನೆರಡನೆಯ ಶತಮಾನದ ಒಂದು ಶಾಸನದಲ್ಲಿ ಬರುವ ದಿನ್ಯದ 
ವಿಷಯವು. ಸ್ವಲ್ಪ ವಿಸ್ತಾರವಾಗಿಯೂ ಇದೆ, ಬಹಳ ಸ್ವಾರಸ್ಯವಾಗಿಯೂ ಇದೆ.55 


ಜು 
ಕಿತ್ತೂರಿನ ಅತ್ತಿಯ ಬಾವಿಯ ಶ್ರೀ ಕಲೇಶ್ವರ ದೇವರ ಆಚಾರ್ಯ ಶಿವಶಕ್ಷಿಗೂ ಅದೇ 


ಊರಿನ ಮೂಲಸ್ಟಾ ನದೇವರೆ ಆಚಾರ್ಯ ಕಲ್ಯಾ ಶಕ್ತಿಗೂ ಇ ಹೊಲದ ವಿಷಯದಲ್ಲಿ 
ಭಿನ್ನಾಭಿಪ್ರಾಯ ಬಂದು ಅದು ತಮತನುಗೆ ಸೇರಿದ್ದೆ ೦ದು ಪರಸ್ಪರ ವಾದಿಸಿ ಆ ವಿಷಯ 
ವನ್ನು ಶ್ರಿ ಶ್ರೀಮನ್ಮಹಾಪ್ರ ಧಾನ ಈಶ್ವರ ದಂಡನಾಯಕನ ಗಮನಕ್ಕೆ ತರುತ್ತಾರೆ. 

ಕಲ್ಯಾ ಸುಟ್ಟೆ ಯ ಕ್ಕೆ ಆ ಹೊಲವನ್ನು ಇತರರು ಹಾಕಿದ ಆಣೆಯನ್ನು ಮೀರಿ 
ಚಂದು ಸಾನಂತನ ಬಳಿ ಕೊಂಡುಕೊಂಡು ಶಾಸ ಸನವನ್ನು ಬರೆಯಿಸಿಕೊಂಡನೆಂದೂ 
ಅದು ಮೂಲತಃ ಕಲೇಶ್ವರ ದೇವರೆದೆಂದೂ ಅ ಅದನ್ನು ಸಾಧಿಸಲು ತಾನು 4 ಪಾಳದಿವ್ಯ' 
ವನ್ನು ಹಿಡಿಯೆಲು ಸಿದ್ಧವೆಂದೂ ಶಿವಶಕ್ತಿಯು ದಂಡನಾಯಕನ ಮುಂದೆ ಸಾರುತ್ತಾನೆ. 
ಅದಕ್ಕೆ ಪ್ರ ಪೆ.ತಿಯಾಗಿ ಕಲ್ಯಾಣಶಕ್ತಿ ಯು ಆ ಹೊಲವು ತನಗೆ ಸೇರೆಬೇಕಾದುದೆಂದು 
ವಾದಿಸಿ ಅದನ್ನು ಸಾಧಿಸಲು ತಾನು "ಶಿರಸ್ಥಾ ಯಿ'ಯಾಗಲು ಸಿದ್ಧವೆಂದು ಹೇಳುತ್ತಾನೆ. 
ಈಶ್ವರ pa ಸಲಹೆಯಂತೆ ಇಬ್ಬ ರೊ ಜೇಗಾವೆ' ಎಂಬ ಅಗ್ರಹಾರಕ್ಕೆ 
ತ ರೆ. ಅಲ್ಲಿ ಮಲ್ಲಿಕಾರ್ಜುನ ದೇವರ ತೆ ಮಹಾಜನಗಳ ಎಂದರೆ ಬ್ರಾ ಹ್ಮಣರ 


¥ ಈ " ಕೋಶ? ದಿವ್ಯ ವನ್ನು ಬಸವಣ್ಣ ನನರು ಹೆಸರಿಸಿದ್ದಾ ರೆ.ಆಶರಣರೆ ನಿಚ್ಚ ಪೂಜಿಸು 
ವಂತೆ- ಇದಕ್ಕಿದೆ ದೈ ಷ್ಟ ದೀಪಿಗೆ- ಜ್‌ ಕೋಶಪಾನವಲ್ಲದೆ pa ಇಲ್ಲವಯ್ಯಾ py (ಪು. 
169). ಬ್ರಹ ಶಿವನ ಸಮಯ ಪರೀಕ್ಷೆಯಲ್ಲಿಯೂ ಈ ದಿವ್ಯದ ಹೆಸರಿದೆ“ ಶಪಥಂ ನ ಾಳ್ಪಾ 
ಗಳ್‌ ಗ ಜತಿ ಮಾಳ್ಬರೆಂಬರೆಲ್ಲಂ ಲಿಂಗ | ಕೈ ಸೆಸರ್‌ ಕೋಶಂ ತತ್ತೊಟ 


ಮಸ್ಪೃಶ್ಯಮೆಂದು ತಿಳಿದರ್‌ pp | > (8.20) 


24. EC. VII. Sk. 185, 1158 A.D. 
25. JBBRAS, IX. ೫. 304. 


೪೬ ಸಂಶೋಧನ ತರಂಗ 


ಸಮಕ್ಷದಲ್ಲಿ ಶಿವಭಕ್ಕಿಯು ಪಾಳದಿವ್ಯವನ ನ್ನು ಹಿಡಿಯುತ್ತಾನೆ. ಕಲ್ಯಾಣಶಕ್ತಿ ಯು 
"ಆಲಕೋಳನ ಕೆಯೆ (ಯಿ) Lb ನ ದೇವರದೆಂದು ಶಿರಸ್ಥಾಯಿ ಯಾಗುತ್ತಾನೆ. 
ಮಾರನೆಯ ದಿನ ಸಮಸ್ತ SS ಸೇರಿ ಶಿವಶಕ್ತಿಯ ಕೈಯನ್ನು ಶೋಧಿಸಿ 
ಅನನು ಗೆದ ನೆಂದೂ " ಶಿರಸ್ಥಾಯಿ 'ಯಾಗಿದ್ದ ಕಲ್ಯಾಣಶಕ್ತಿ ಯು ಸೋತನೆಂದೂ 
ಇಟ ಸ ಶಿವಶಕ್ಷಿಗೆ ಜಯಸತ ತ್ರವನ್ನು ಕೊಡುತ್ತಾ ಕೆ. ಪ್ರಾಚೀನ ಕರ್ಣಾಟಕದಲ್ಲಿ 
ವ್ಯವು ನಡೆಯುತ್ತಿದ್ದ ರೀತಿಯನ್ನು ಈ ಚಣ ಕ್ರಮ ಕ್ರಮವಾಗಿ ನಿರೂಪಿಸುತ್ತ ದೆ 

ದ ಶಕ್ತಿಯು " ಶಿರಸ್ಥಾ ಯಿ' ಯಾದ ಅಂಶವನ್ನು ರಾಸು ಕಪ್ಪ ವೇ. 
ಸ್ಟಾ ಯಿಯಾಗು ಎಂದರೆ” ತಲೆಯ ಮೇಲೆ ನಿಂತುಕೊ ಎಂದರ್ಥ. ಕಲ್ಯಾಣ 
ಶಕ್ತಿ 2; ತಲೆಯ ಮೇಲೆ ನಿಂತುಕೊಂಡನೆಂದು ಕಲ್ಪಿಸಿಕೊಳ್ಳು ವುದು ದುಸ್ತರೆ. 
ಸಂಪಾದಕರು ಇದನ್ನು ಗಮನಿಸಿ ದೇವರಿಗೆ ಈ ಪವಿತ್ರ ವಸ್ತುಗಳನ್ನು 
ಹೊತ್ತುಕೊಂಡು ಆಣೆ “ಬ್‌ ಎಂಬರ್ಥ ಬರುವಂತೆ ಶಾಸನವನ್ನು: ಅನುವಾದಿಸಿ 
ದ್ದಾರೆ. ಆದರೆ ಅವರ ಅಭಿಪ್ರಾಯ ಸರಿಯೆಂದು ಒಪ್ಪಿಕೊಳ್ಳಲು ಫ್‌ ಸಾಲವು. 

(೪) ವಾಮಶಕ್ತಿ ಎಂಬ " ಕ ಶೈವಮಾರ್ಗ 'ದ ತಸಸ್ತಿಯು ತಾನು 
ದೂರ್ವಾಸ ವಂಶದೆವನೆಂಬುದನ್ನು ಸ್ಥಾ ಸ್ಥಾನಿಸಲು ದಿವ ವನ್ನು ಹಿಡಿದು ಗೆದ್ದಂತೆ ಒಂದು 
ಶಾಸನದಲ್ಲಿ ಹೇಳಿದೆ. 

“ ಆ ಮುನಿ ದೂರ್ವಾಸಾನ್ವಯನೇ ಮಾತನುಪಹತನೆಂದು ದಿಬ್ಯಂಬಿಡಿದಾ ವಾಮಶಕ್ತಿ 
ಬ್ರತೀಶಂ ಭೂಮಿಸ್ತುತನೆನಿಸಿ ಜಯಿಸಿ ಪೆಸರ್ವಡೆದಂ ?26 

(೪1) ಕ್ರಿ.ಶ. 1241ರ ಶಾಸನವೊಂದರಲ್ಲಿ ದಿವ್ಯಕ್ಕೆ ಸಂಬಂಧಿಸಿದೆಂತೆ ಕೆಲವು 
ಸ್ವಾರಸ್ಯದ ಸಂಗತಿಗಳಿವೆ. ಕಾಳಗವುಡ ಮತ್ತು ಕೆಜಕೆಯಮಸೆ ಬ್ರಯರೆ ಮಧ್ಯೆ ಭೂಮಿಗೆ 
ಸಂಬಂಧಿಸಿದ " ಸಂವಾಜ'(-ಸಂವಾದೆ, ನಿವಾದ)ವೊಂದು. ಕಾಣಿಸಿಕೊಳ್ಳುತ್ತದೆ. 
ತಾನು ಹಣವನ್ನು ಕೊಟ್ಟು ಕಾಳಗವುಂಡನ ಮುತ್ತಬ್ಬೆ ಜಕ್ಕಿಗವುಡಿ ಮತ್ತು ಇಳೆಯ: 
ಚಟ್ಟಿ ಯ ಎಂಬುವರಿಂದ ಭೂಮಿಯನ್ನು ಟಾ ಯೂ ಜಡಿತ ಕೇಜಕೆಯಮಸೆಟ್ಟಿ ಯು 
ವಾದಿಸಿದರೆ, ಅದನ್ನು ಕಾ ಭರಿ ನಿರಾಕರಿಸಿ ಅದು ಸುಳ್ಳು ಎಂದು ಸ ್ರತಿವಾದಿಸು 
ತ್ತಾನೆ. ಆಗ ಸ ಬಂದಣಿಕೆ[ಗ್ರಾಮದ ಕಲಿದೇವರ ದೇವಸ್ಥಾ ನದಲ್ಲಿ, ಸಾ! 
(= ಬ್ರಾಹ್ಮಣರು), ಪಂಚಮಠಗಳು, ನಾಡಪ್ರಭು, ಬೇರೆ ಬೇಕೆ ಗೌಡರು, ನಖರೆ 
ಮುಮ್ಮುರಿದೆಂಡಗಳು- ಇವರೆ ಮುಂದೆ ತಮ್ಮ ವಿವಾದವನ್ನು ಮಂಡಿಸುತ್ತಾರೆ. ಕಣ್‌ 
ಯಮಸೆಟ್ಟಿಯು " ಸಿರವಾಗಿ? ಎಂದರೆ ತಲೆಯನ್ನು ಬಾಗಿಸಿ ನಿಲ್ಲುತ್ತಾನೆ. (ಬಹುಶಃ 
ನಿವಾದೆದ ವಿಷಯವನ್ನು ಬರೆದ ಪತ್ರವನ್ನು ತಲೆಯಮೇಲೆ ಹೊತ್ತು ನಿಲ್ಲುತ್ತಾನೆ 
ಎಂದು ಇದಕೆ ಸ ಅರ್ಥಮಾಡಬಹುಜೇ?' ಸ ಶಾಸನದಲ್ಲಿ ಬಂದಿರುವ "ಶಿರೆಸ್ಟಾಯಿ? 
ಯಾಗು A ವುದೂ ಇದನ್ನೇ ಸೂಚಿಸುವಂತೆ ಕಾಣಿಸುತ್ತ ತ್ತದೆ). ಕಾಳಗವುಂಡನು 


26. JBBRAS, 2ಬ, 0. 260, 1229 ಡಿ.೫, 


ಪ್ರಾಚೀನ ಕರ್ಣಾಟಕದಲ್ಲಿ "ದಿವ್ಯ? ಮತ್ತು " ಮುಂಡಿಗೆ? ೯೭ 


ಆ ಎಲ್ಲರೆ ಮುಂಜಿ, " ಧರ್ಮಾಧ್ಯಕ್ಷ ದೆ (ಸ್ಮ ಎತಿಗಳು ಹೇಳುವ " ಧೆರ್ಮಾಧಿಕಾರಿ' 
ಇವನು) ಮುಂದೆ ದಿಬ್ಯವನ್ನು ಹಿಡಿದು ಜಯಸತ್ರನನ್ನು ಗೆದ್ದು ಕೊಳ್ಳುತ್ತಾನೆ. 
( " ಕಾಳಗವುಡ ದಿಬ್ಯವ ಹಿಡಿದು ಗೆಲುಕೊಂಡ ಜಯೆಸತ್ರ ಮಂಗಳ ಮಹ 
ಶ್ರೀ ಶ್ರಿಲ್ರಿ.* 

ಈ ಶಾಸನದಲ್ಲಿ ದಿವ್ಯವನ್ನು ನಡಸುನ ಧರ್ಮಾಧಿಕಾರಿ, ಶೋಧ್ಯನು ತಲೆಯನ್ನು 
ಬಾಗಿಸಿ ನಿಲ್ಲುವುದು, ದಿನ್ಯವನ್ನು ಹಿಡಿದು ಗೆದ್ದ ಮೇಲೆ ಜಯಸತ್ರನನ್ನು ಕೊಡುವುದು 
--ಅತ್ಯಾದಿ ವಿಷಯಗಳಿವೆ. ಶಿರವನ್ನು ಬಾಗಿಸಿ ನಿಲ್ಲುವುದು ಎಂಬುದಕ್ಕೆ ಸಮರ್ಪಕ 
ವಾಗಿ ಅರ್ಥೈಸುವುದು ಕಷ್ಟವೇ ಸರಿ. ವಿವಾದದ ವಿಷಯೆನನ್ನು ಬರೆದ ಪತ್ರವನ್ನು 
ತಲೆಯ ಮೇಲಿಡುವ ಸಂಪ್ರದಾಯವನ್ನು ಇದು ಸೂಚಿಸುವುದು ಎಂದಿಟ್ಟು ಕೊಂಡರೆ, 
ಸ್ಮೃತಿಗಳ ಪ್ರಕಾರ ಪತ್ರನನ್ನು ಹೊರಬೇಕಾದವನು ದಿವ್ಯವನ್ನು ಹಿಡಿಯುವ 
ವ್ಯಕ್ತಿಯೇ ಹೊರತು ಇನ್ನೊಬ್ಬನಲ್ಲ. ಈ ಶಾಸನದಲ್ಲಿಯಾದರೋ  ದಿವ್ಯವನ್ನು 
ಹಿಡಿಯುವ ವ್ಯಕ್ತಿಯೇ ಬೇಕೆ, " ಸಿರವಾಗಿ' ನಿಂತ ವ್ಯಕ್ತಿಯೇ ಬೇರೆ. ಹಿಂದಿನ 
ಶಾಸನದಲ್ಲಿಯೂ ದಿವ್ಯವನ್ನು ಹಿಡಿದ ವ್ಯಕ್ತಿಯೂ, " ಶಿರಸ್ಥಾಯಿ' ಯಾಗಿ ನಿಂತ 
ವ್ಯಕ್ತಿಯೂ ಬೇರೆ ಬೇರೆ. " ಶಿರಸ್ಥಾಯಿ' ಯಾಗು, " ಸಿರವಾಗು' ಎಂಬ ಎರೆಡೂ 
ಒಂದೇ ಕ್ರಿಯೆಯನ್ನು ಸೂಚಿಸುವಂತೆ ಕಾಣಿಸುತ್ತದೆ. ಆ ಕ್ರಿಯೆ ಯಾವುದು ಎನ್ನು 
ವುದು ಮಾತ್ರ ಅಸ್ಪಷ್ಟವಾಗಿಯೇ ಉಳಿಯುತ್ತದೆ. 

ಈ ಶಾಸನದಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶವಿದೆ. ಜಗಳವು ನಡೆ 
ದದ್ದು ಎಳಬಳ್ಳಿ ಎಂಬ ಊರಲ್ಲಿ. ವಿವಾದದ ತೀರ್ಮಾನವಾದದ್ದು ಬಂದಣಿಕೆಯ 
ಕಲಿದೇವರೆ ಮುಂದೆ. ಇದರಿಂದ ಒಂದು ಅಂಶ ಸೂಚಿತವಾಗುತ್ತದೆ. ಪ್ರಾಚೀನ 
ಕರ್ಣಾಟಕದ ಎಲ್ಲ ದೇವಸ್ಥಾನಗಳಲ್ಲಿಯೂ ದಿನ್ಯಗಳನ್ನು ನಡಸುತ್ತಿದ್ದಿಲ್ಲ. ದಿವ್ಯವು 
ನಡೆಯುತ್ತಿದ್ದ ದೇವಸ್ಥಾ ನಗಳು ಕೆಲವು ; ಅವು ಅದಕ್ಕಾಗಿ ಪ್ರಸಿದ್ಧವಾಗಿದ್ದುವು ; 
ದಿವ್ಯದ ಮೂಲಕ ವಿವಾದವನ್ನು ಪರಿಹರಿಸಿಕೊಳ್ಳ ಬೇಕಾದವರು ಆ ದೇವಸ್ಥಾನಗಳಿಗೆ 
ಬರುತ್ತಿದ್ದರು. ಈ ಅಂಶಗಳನ್ನು ನಾವು ಮುಂದೆ ಉಲ್ಲೇಖಿಸಿರುವ ಇನ್ನೂ ಕೆಲವು 
ಶಾಸನಗಳು ಸಮರ್ಥಿಸುತ್ತವೆ. 

(Nii) ಮೇಲಿನ ಸೀಮಾ ವಿವಾದದಂತಹ ಒಂದು ವ್ಯಾಜ್ಯವು ಎರೆಡು ಹಳ್ಳಿ 
ಗಳಿಗೆ ಒದಗಿಬರುತ್ತದೆ." ಒಂದು ಹೆಳ್ಳಿಯೆನರು ಯಾವುದೋ ಹೊಲವು ತಮ್ಮ 
ಊರಿಗೆ ಸೇರಿದ್ದೆಂದೂ ಇನ್ನೊಂದು ಊರಿನನರು ಅದನ್ನು ತಮ್ಮ ಊರಿಗೆ ಸೇರಿಸಿ 
ಕೊಂಡು ಬಲಾತ್ಕಾರದಿಂದ ಕಲ್ಲನ್ನು ನೆಟ್ಟಿರೆಂದೂ " ಮುಂದಿ (ಡಿ) ಗೆ ಯನಿಕ್ಕಿದಾಗ 
ಇನ್ನೊಂದು ಹಳ್ಳಿಯ ಕನ್ನಯ್ಯ ಎನ್ನುವವನು ನಟ್ಟ ಕಲ್ಲನ್ನು ಮುರಿಯಬೇಡಿ, ಆ 
ಹೊಲವು ತನಗೆ ಸೇರಿದ್ದು ಎಂದು ವಾದಿಸಿ ಅದನ್ನು ಸಾಧಿಸಿ ತೋರಿಸಲು ದೋರ 


* Ec, VIII. Sb, 387, 1241 A.D. 


೯೮ ಸಂಶೋಧನ ತರಂಗ 


ಸಮುದ್ರದ ಹೊಯ್ಸಳೇಶ್ವರನೆ ಸನ್ನಿಧಿಯಲ್ಲಿ ದಿನ್ಯನನ್ನು ಹಿಡಿದು ಗೆದ್ದ ನಿಷಯವು 
ಶಾಸನವೊಂದರಲ್ಲಿದೆ. ೫ ಈ ಶಾಸನದಲ್ಲಿ " ಸಿ(ಶಿ)ರಃ ಪತ್ರ' ದ ಉಲ್ಲೇಖವಿದೆ. 
ಶೋಧ್ಯನ ತಲೆಯ ಮೇಲೆ ವಿವಾದದ ನಿಷಯೆನನ್ನು ಬರೆದ ಪತ್ರವನ್ನಿಡಬೇಕು ಎಂಬ 
ಧರ್ಮಗ್ರಂಥಗಳ ನಿಯಮವನ್ನು ಪ್ರಾಚೀನ ಕರ್ಣಾಟಕದಲ್ಲಿ ಪರಿಪಾಲಿಸಲಾಗುತ್ತಿತ್ತು 
ಎಂಬುದಕ್ಕೆ ಇದೊಂದು ಉತ್ತನು ಫಿದರ್ಶನ. ಪಾರ್ಶ್ವನಾಥ ಪುರಾಣದಿಂದ ಹಿಂದೆ 
ಉದ್ಭರಿಸಿರುವ ಪದ್ಯದಲ್ಲಿಯೂ ಈ ನಿಯಮದ ಉಲ್ಲೇಖವಿರುವುದನ್ನು ಗಮನಿಸ 
ಬಹುದು. 

(Vii) ಹದಿನಾರನೆಯೆ ಶತಮಾನದ ಶಾಸನವೊಂದು ಬಹಳ ಸ್ವಾರಸ್ಯದ 
ವಿಷಯಗಳನ್ನೊಳಗೊಂಡಿದೆ. ೬ ಅದರಲ್ಲಿ ಉಕ್ತವಾಗಿರುವ ವಿವಾದವು ಒಂದು ಕಡೆ 
ಕುಂಬಾರೆರಿಗೂ, ಮತ್ತೊಂದು ಕಡೆ ಅಗಸ ಮತ್ತು ನಾಯಿಂದರಿಗೂ ಸಂಬಂಧಿಸಿದುದು. 
ಕುಂಬಾರರ ಮದುವೆಯೆ ಸಮಯದಲ್ಲಿ ಅಗಸರು ಚಪ್ಪರಕ್ಕೆ ಮೇಲುಕಟ್ಟು ಕಟ್ಟುವುದಿಲ್ಲ 
ವೆಂದೂ ನಾಯಿಂದರು ಕಾಲುಗುರು ಕೆಗೆಯುನುದಿಲ್ಲನೆಂದೊ ಹಠ ಹಿಡಿಯುತ್ತಾರೆ. 
ಆಗ ತಮ್ಮ ಹಕ್ಕನ್ನು ಸ್ಥಾನಿಸಿಕೊಳ್ಳುವುದಕ್ಕಾಗಿ ಕುಂಬಾರರು ಹರದನಹಳ್ಳಿಯ ದಿವ್ಯ 
ಲಿಂಗೇಶ್ವರನ ಮುಂದೆ ಕಾದ: ತುಪ್ಪದಲ್ಲಿ ಕೈಯಿಕ್ಸಿ ಗೆಲ್ಲುತ್ತಾರೆ. : ಆಗ ಅಗಸರು 
ಮೇಲ್ವಟ್ಟು ಕಟ್ಟಿಲು, ನಾಯಿಂದರು ಕಾಲುಗುರು ತೆಗೆಯಲು ಒಪ್ಪಿ ಕೊಳ್ಳುತ್ತಾರೆ. 

ಈ ಶಾಸನದಲ್ಲಿ ಗಮನಿಸಬೇಕಾದ ಎರಡು ಅಂಶಗಳಿವೆ. ಕುಂಬಾರರು ದಿವ್ಯದಲ್ಲಿ 
ಗೆದ್ದಾಗ ಅವರೆ ಬೇಡಿಕೆಗೆ ಅಗಸರು ಮತ್ತು ನಾಯಿಂದರು ಆ ಕಾಲಕ್ಕೆ ಒಪ್ಪಿ ಕೊಂಡರು 
ನಿಜ ಆದರೆ ಅದು ಮುಂದೆ ಸಾರ್ವತ್ರಿಕವಾಗಿ ಎಲ್ಲ ಅಗಸರ ಮತ್ತು ನಾಯಿಂದರೆ 
ಒಪ್ಪಿಗೆಯನ್ನು ಪಡೆದಂತೆ ಕಾಣಿಸಲಿಲ್ಲ. ಏಕೆಂದರೆ ಇಂದಿಗೂ ಮೈಸೂರು ಜಿಲ್ಲೆಯ 
ಕೆಲವು ಭಾಗಗಳಲ್ಲಿ ಕುಂಬಾರೆರ ಮದುವೆಯ ಸಮಯದಲ್ಲಿ ಅಗಸರು ಮತ್ತು ನಾಯಿಂ 
ದರು ಸಹಕರಿಸುತ್ತಿಲ್ಲವೆಂದು ವಿಶ್ವಸನೀಯವಾಗಿ ತಿಳಿದುಬಂದಿದೆ. ಈ ಶಾಸನದ 
ಇನ್ನೊಂದು ಗಮನಾರ್ಹವಾದ ಅಂಶ ಹೆರದನಹಳ್ಳಿಯ ದಿವ್ಯಲಿಂಗೇಶ್ವರ' ಕ್ರೈ 


Ee 


21 Ec, 8111. Mandya. 79, C. 1275 A. D. 

28 Ec, IV. Yelandur. 2, ಛಿ. 1580 A. D. 

99 ಇಂದಿಗೂ ಮೈಸೂರು ಜಿಲ್ಲೆಯ ಮದುವೆಗಳಲ್ಲಿ ಅಗಸರು ಬಂದು ಚಪ್ಪರಕ್ಕೆ 
ಮೇಲ್ವಟ್ಟು ಕಟ್ಟುತ್ತಾರೆ ನಾಯಿಂದರು ಕಾಲುಗುರು ತೆಗೆಯುತ್ತಾರೆ. ಗಂಡು ತನ್ನ ಮದುನೆ 
ಯಾಗುವ ತನಕ ಕಾಲುಗುರನ್ನು ತೆಗೆದುಕೊಳ್ಳುವುದು ನಿಷಿದ್ದ ವಾದುದು, ಯಾವನಾದರೂ 
ಮದುವೆಯಾಗದ ಯುವಕ್‌ ಕಾಲುಗುರುಗಳನ್ನು ತೆಗೆದುಕೊಂಡರೆ, ಹಿರಿಯರು ಆಕ್ಷೇಪಿಸುವುದ 
ಲ್ಲದೆ ಹಾಸ್ಕವನ್ನು ಕೂಡ ಮಾಡುತ್ತಾರೆ, ಮದುವೆಯ ದಿನ ನಾಯಿಂದರು ನಡೆಯಿಸುವ "ಕಾಲು 
ಗುರಿನ ಶಾಸ್ತ್ರ? ಈ ರೀತಿ ಇದೆ. ಗಂಡಿನ ಪಾದವನ್ನು ಹೊಸ್ತಿಲ ಮೇಲಿಟ್ಟು ನಾಯಿಂದನು ಹೊಸ್ತಿಲ 
ಮೇಲೆ ಕತ್ತಿಯಿಂದ ಮೂರು ಗೀರುಗಳನ್ನು ಎಳೆಯುತ್ತಾನೆ. ಅಲ್ಲಿಂದ ಮುಂದೆ ಆ ವ್ಯಕ್ತಿ 
ತಾನೇ ತನ್ನ ಕಾಲುಗುರುಗಳನ್ನು ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನು ಪಡೆಯುತ್ತಾನೆ, 


ಪ್ರಾಚೀನ ಕರ್ಣಾಟಕದಲ್ಲಿ " ದಿನ್ಯ ? ಮತ್ತು " ಮುಂಡಿಗೆ * ೯೯ 


ಸಂಬಂಧಿಸಿದುದು. ಹೆಸರೇ ಸೂಚಿಸುನಂತೆ ಆ ದೇವಸ್ಥಾ ನವು ದಿವ್ಯ ಗಳು ನಡೆಯುವ 
ಕೇಂದ್ರವಾಗಿದ್ದಿಕಬಹುದು. ಸು. ಕ್ರಿ.ಶ.1560 ರಲ್ಲಿ ಸ, ನಿರಕ್ತ ತೋಂಟಿ 
ದಾರ್ಯನ ಸಿದ್ಧೇಶ್ವರ ಪುರಾಣದಲ್ಲಿ ಇದನ್ನು ಅಕ್ಷರಶಃ ಪೋಷಿಸುವ ಹೇಳಿಕೆಯೊಂದು 
ದೊರೆಯುತ್ತದೆ. ಆ ದೇವಸ್ಥಾ ನದಲ್ಲಿ pr ದಿವ ನನ್ನು ಹಿಡಿದು ಗೆಲ್ಲುತ್ತಿ ದ್ಹರಾದ 
ಕಾರಣ ಆ ಲಿಂಗಕ್ಕೆ ದಿವ್ಯಲಿಂಗೇಶ್ವ ರನೆಂದು ಧರೆಯಲ್ಲಿ ಸರಯು ನಜ ಕವಿ 
ಹೇಳುತ್ತಾನೆ. . 

“ಎಲ್ಲರುಂ ದಿಬ್ಬಮಂ ತಂಡುಕಿ ಗೆಲುತಿರ್ಪರತಿನಿಷ್ಕೆಯಿಂ ಅದರಿಂದಮಿಳೆಯರಿಯಲಾ ಮಹಾ 

ಲಿಂಗಕ್ಕೆ ಅಧಿಕವಹ ದಿನೃಲಿಂಗೇಶನೆಂದೆಂಬ ಪೆಸರದು ರೂಢಮಾಗಿರ್ದುದು ”, 89 
ಮೇಲಿನ ಶಾಸನವನ್ನು ನೋಡಿದರೆ ದಿವ್ಯ ಗಳನ್ನು ನಡೆಸುವುದಕ್ಕಾಗಿ ದೂರದ ಊರು 
ಗಳಿಂದ ಹರದನಹಳ್ಳಿ ಯೆ ಆ ದೇವಸ್ತಾ ಕಿ ಬರುತ್ತಿ ದ್ದ ರೆಂದು ಕಾಣಿಸುತ್ತದೆ. 

ಕನ್ನ ಡ ಕಾನ್ಯಗಳಲ್ಲಿ ಮತ್ತು ಶಾಸನಗಳಲ್ಲಿ, ಮುಖ್ಯವಾ ಇಗಿ ಶಾಸನಗಳಲ್ಲಿ, ಬರುವ 
ಉಲ್ಲೇಖಗಳಿಂದ ನು ತೀರ್ಮಾನಗಳಿಗೆ ಬರಬಹುದು. (ಅ) ಕರ್ಣಾಟಕದಲ್ಲಿ 
ಮುಖ್ಯವಾಗಿ ಸಪ್ತ ದಿವ್ಯಗಳು * ಪ್ರಚಲಿತವಾಗಿದ್ದು ಬಹುಮಟ್ಟಿಗೆ ಸ್ಮೃತಿಗಳಲ್ಲಿ ಉಕ್ತ 
ವಾಗಿರುವಂತೆ ಆಚರಿಸ ಡುತ್ತಿದ್ದುವು. ಇವುಗಳಲ್ಲಿ ಪ್ರ ಸಿದ್ದ ವಾಗಿದ್ದು ದು ಕಾಸಿದ 
ಲೋಹವನ್ನು ಕೈಯಲ್ಲಿ pi ಅಗ್ನಿದಿವ್ಯ. ಇದನ್ನೆ e ತ ನವೊಂ ದರಲ್ಲಿ 
"ಪಾಳದಿವ್ಯ' (ಐ ಫಾಲದಿವ್ಯ) ವೆಂದು ಕರೆದಿದೆ. ಸಿದ್ಧರಾಮಚಾರಿತ್ರದಲ್ಲಿಯೂ ಪಾಳ 
ದಿವ್ಯದ ಹೆಸರಿದೆ.82 ಸಿದ್ಧರಾಮನು ಕೈಯಲ್ಲಿ ಹಡಿದು ತೋರಿಸಿದ್ದು ಕಾಸಿದ ಕುಳವನ್ನ ಲ್ಲ, 
ಕಾಸಿದ ಕಬ್ಬಿ ಣದ ಗುಂಡನ್ನು. (ಆ) ದಿವ್ಯ ಗಳು ಸಾಮಾನ್ಯವಾಗಿ ನಡೆಯುತ್ತಿ ದ್ಹುದು 
ದೇವಸ್ಥಾ ನಗಳಲ್ಲಿ. ಅವು ಜ್ಯ ನಕ್ಕೆ ಒಳ್ಳೆ ಯೆ ಆದಾಯನನ್ನು ಶರುತ್ತಿದು ವು. 
(3) ದಿನ್ಯಗಳಲ್ಲಿ ಹಲವು ಬಾರಿ ಸತ್ಯ ವಂತರು ಸದ್ದು ಸುರಕ್ಷಿತವಾಗಿ ಹಿಂದಕ್ಕೆ ಬರು 
ತ್ತಿದ್ದರು. ಇದು ಸಾಮಾನ್ಯ . ಬಯುದ ಪ್ರತಿಪಾದಿಸುವುದು ಕಷ್ಟ ವಾದರೂ 


30 ಸಿದ್ದೇಶ್ವರ ಪುರಾಣ, 2. 30-1. ಈ ಪುರಾಣದ ಕಡೆಗೆ ನನ್ನ ಗಮನನನ್ನು 
ಸೆಳೆದವರು ಡಾ| ಎಲ್‌, ಬಸವರಾಜು ಅನರು, 

¥ ಕರ್ಣಾಟಕದಲ್ಲಿ ಫಘುಟಾಹಿ ಅಥವಾ ಘಟಸರ್ಪ ದಿನ ವುಪ ರ್ರಚುರವಾಗಿದ್ದಿ ತೆಂಬುದಕ್ಕೆ 
ಹಿಂದೆ ಹೇಳಿದ ತ್ರಿಷಸ್ಟಿ ಪುರಾತನ ಚರಿತ್ರೆಯು ಸಾಕ್ಷಿಯನ್ನೊ ದಗಿಸುತ್ತದೆ. ಇದಕ್ಕೆ ಭ್‌ 
ಕನ್ನಡ ನಾಡಿನನನಾದ ಸೋಮದೇವನ ಅಭಿಲಸಿತಾರ್ಥ ಚಿಂತಾಮಣಿಯೆಲ್ಲ | ಜಾ ' ಅಥವಾ 
ಸರ್ಪದಿನ್ಯದ ಉಲ್ಲೇಖವಿರುವುದು ಗಮನಾರ್ಹ, ಅವನು ಇದಲ್ಲದೆ ನಿಷ್ಕ ಕ್ಷುತ್ಕ್‌ ದಂತಿ 
ಅನಲ್ಕ ಜಲ ಮುಂತಾದ ದಿವ್ಯಗಳನ್ನೂ ಹೇಳುತ್ತಾನೆ, (ಅಭಿಲ ಷಿತಾರ್ಥ ಚಿಂತಾಮಣಿ 
ಮೈಸೂರು, ಪು, 177). ಬಸನಣ್ಣನನರೂ ಈ ದಿನ್ಯವನ್ನು ಹೆಸರಿಸುತ್ತಾರೆ, (ಪು. 160) 

31 ಸ್ಮೃತಿಗಳ ಪ್ರಕಾರ ಕಾಸಿದ ಕುಳವನ್ನು ನಾಲಗೆಯಲ್ಲಿ ನೆಕ್ಕುವುದು " ಫಾಲದಿವ್ಯ?, 

32 ಇದರ ಚರ್ಚೆಗೆ, ನೋಡಿ. -ಸಿದ್ಧರಾನು ಚಾರಿತ್ರ (ಸಂಪಾದಕರು: ಓಟ, ಎಸ್‌, 
ವೆಂಕಣ್ಣಯ್ಯ ಮತ್ತು ಡಿ. ಎಲ್‌, ನರಸಿಂಹಾಚಾರ್‌), ಪು. 181-2. 


೧೦೦ ಸಂಶೋಧನ ತರಂಗ 


ದಿವೃದ ಕಲ್ಪನೆಯ ಹಿಂದೆ ಒಂದು ಮನಶ್ಶಾಸ್ತ್ರೀಯವಾದ ತತ್ವವಿದೆ. ದೈವದಲ್ಲಿ 
ಮತ್ತು ದೈವೀಶಕ್ತಿ ಯಲ್ಲಿ ಸಂಪೂರ್ಣ ವಿಶ್ವಾಸವಿದ್ದ ಆ ಕಾಲದಲ್ಲಿ ಅಪರಾಧಿಗಳು ದಿವ್ಯ 
ನನ್ನು ಹಿಡಿಯಲು ಅಂಜುತ್ತಿದ್ದರು ಅಥವಾ ಹಿಡಿಯಲು ಬಂದಾಗ ತಪ್ಪೊಪ್ಸಿ ಕೊಳ್ಳು 
ತ್ತಿದ್ದರು ಅಥವಾ ಹಿಡಿದು ಅಪಾಯಕ್ಕೈ ಗುರಿಯಾಗಿ ದೋಷಿಗಳೆಂದು ಭಾನಿಸೆಲ್ಪ ಡು 
ತ್ತಿದ್ದರು. ಪ್ರಾಮಾಣಿಕನಾಗಿರುವ ನ ಯು ತನ್ನನ್ನು ದೈವವು ಕಾಪಾಡಿಯೇ 
ಕಾಪಾಡುತ್ತ ದೆ ಎಂಬ ಉತ್ಕಟವಾದ ಶ್ರ ದ್ದೆ ಯಿಂದೆ ದಿವ ವನ್ನು ಹಿಡಿದಾಗ ಆ ಪ ಪ್ರಾಕೃ 
ತಿಕ ಶಕ್ತಿಯನ್ನು ಅನನ ಅಚಲ ವಿಶ್ವಾಸವು 'ಸೆದ್ದಿರೆಲೂ ಸ ಸಾಧ್ಯ. ಈಗಲೂ ನಾವು 
ಹಳ್ಳಿ ಗಳಲ್ಲಿ ಎನ್ಟೋಜನ ಮುಗ್ಧರು ಭಗವದ್ಭ ಕ್ರಿಯಿಂದ ಫ್ರೇರಿತೂೂಗಿ ಅಗ್ನಿಕುಂಡವನ್ನು 
ತುಳಿಯುವುದನ್ನು ಕಾಣಬಹುದು. ಹಾಗೆ ನೋಡಿದರೆ ಸೀತೆಯು ಅಗ್ನಿ ಪ್ರವೇಶ 
ಮಾಡಿ ಸುರಕ್ಷಿತವಾಗಿ ಹೊರಗೆ ಬಂದುದರೆ ವಿಷಯದಲ್ಲಿ ನಾವು ಅವಿಶ್ವಾಸ ತೋರೆ 
ಬೇಕಾದ ಪ್ರಮೇಯವಿಲ್ಲ. | 
ದಿವ್ಯವು (ಎ. ಇಂಗ್ಲಿಷ್‌-"trial by ordeal’) ಭಾರತಕ್ಕೆ ಮಾತ್ರ ವಿಶಿಷ್ಟ 
ವಾದುದಲ್ಲ, ಒಂದಾನೊಂದು ಕಾಲದಲ್ಲಿ ಹೆಚ್ಚು ಕಡಿಮೆ ಪ್ರ ಪ್ರಸಂಚಾದ್ಯಂತ. ಪ್ರಚಾರ 
ದಲ್ಲಿದ್ದಿತು.೫ ಗ್ರೀಕರಿಗೆ ಅದು ಗೊತ್ತಿದ್ದರೂ ಅದನ್ನು ಆಚರಣೆಗೆ ತರಲಿಲ್ಲ. ಕೋಮ 
ನರ ನ್ಯಾಯಾಂಗದಲ್ಲಿ ಇದಕ್ಕೆ ಸ್ಥಾ ನನಿರಲಿಲ್ಲ. ಪ್ರಾಚೀನ ಯುರೊಪಿಯನ್‌ ಜನಾಂಗ 
ಗಳಲ್ಲಿ ಶೋಧ್ಯನನ್ನು ಹರಿಯುವ ನದಿಗೆ ಹಾಕಿ ಅದು ಅವನನ್ನು ಕೊಂಡುಹೋದರೆ 
ದೋಷಿಯೆಂದು ನಿರ್ಧರಿಸುವ ದಿವ್ಯವು ಬಹು ಪ್ರಚಾರದಲ್ಲಿದ್ದಿತು. ಆಫ್ರಿಕನ್‌ 
ಜನಾಂಗಗಳಲ್ಲಿ ಈಗಲೂ ದಿವ್ಯದ ಅನುಸರಣೆಯುಂಟು. ಆಧುನಿಕ ಅರೇಬಿಯದಲ್ಲಿ 
ಒಂದು ವ್ಯವಹಾರಕ್ಕೆ ಸಂಬಂಧಿಸಿದ ಇಬ್ಬರು ಕಾಸಿದ ಕಬ್ಬಿಣವನ್ನು ನೆಕ್ಕಬೇಕು. 
ಯಾರೆ ನಾಲಿಗೆ ಬಹುವಾಗಿ ಸುಡುವುದೋ ಅವನು ದೋಷಿ. ಪ್ರಾಚೀನ ಯೊರೋಪಿ 
ನಲ್ಲಿ ದ್ವಂದ್ವ ಯುದ್ಧವು ವಿವಾದವನ್ನು ಪರಿಹೆರಿಸುವ ಮಾರ್ಗಗಳಲ್ಲೊಂದಾಗಿದ್ದಿತು, 
ಜ್‌ ಯುದ್ಧ ದಲ್ಲಿ 'ಭಾಗಿಗಳಾಗುನ ಇಬ್ಬರಲ್ಲಿ ಯಾರೆ ಕಡೆ ನ್ಯಾಯ ಇದೆಯೋ "ಅನ 
ನನ್ನು ದೈವವು ಗೆಲ್ಲಿಸುತ್ತದೆಯೆಂದು ನಂಬಿದ್ದರೆ. ದಕ್ಷಿಣ ಜರ್ಮನಿಯಲ್ಲಿ ಇಂದಿಗೂ - 
ಸೌಮ್ಯವಾದ ರೂಪದಲ್ಲಿ ದಿವ್ಯದ ಕೆಲವು ಪ್ರಭೇದಗಳು ಕಾಣಿಸಿಕೊಳ್ಳುತ್ತವೆ. 
ದಿವ್ಯದ ಆಚರಣೆಯು ಭಾರತದಲ್ಲಿ ಇತ್ತೀಚಿನವರೆಗೂ ಇದ್ದಿತು. ಮಾನುಷಸಾಕಿ 
ಯಿರುವಾಗ ದಿವ್ಯದ ಅನುಸರಣೆ ಬೇಡವೆಂದು ಪ್ರತಿವಾದಿಯ ಕೇಳಿಕೆಯನ್ನು ತಿರಸ್ಕರಿಸಿ 
ರುವ ನೂರಾರು ನಿದರ್ಶನಗಳು ಮರಾಠಾ ಆಳಿಕೆಯ ಕಾಲದ ಅನೇಕ ಲೇಖನ 


33 ಏಿನರಗಳಿಗ್ಗೆ ನೋಡಿ Encyclopaedia of Religion and Ethics, 
IX, PP. 509-11. 

34 ಅದೇ, ಪು. 512, 

35 Encyclopaedia Britannica, VIL, 1 ಟಿ 


ಪ್ರಾಚೀನ ಕರ್ಣಾಟಕದಲ್ಲಿ ದಿವ್ಯ ಮತ್ತು ' ಮುಂಡಿಗೆ? ೧೦೧ 


ಗಳಲ್ಲಿವೆ.8 ಕ್ರಿ. ಶ. ೧೭೮೩ ರೆಲ್ಲಿ ವಾರಣಾಸಿಯ ನ್ಯಾಯಾಧೀಶನು ಶಾಸ್ತ್ರೋಕ್ರವಾದೆ 
ರೀತಿಯಲ್ಲಿ ದಿನ್ಯಗಳನ್ನು ನಡೆಯಿಸುತ್ತಿದ್ದನು.? ಕುದಿವ ಗಂಜಳದಲ್ಲಿ ಕೈಯದ್ಧಿ ನಾಣ್ಯ 
ವನ್ನು ಹೊರತೆಗೆಯುವುದು, ಕಾದ ಕಬ್ಬಿಣವನ್ನು ಕೈಯಲ್ಲಿ ಹಿಡಿಯುವುದು-.. ಇತ್ಯಾದಿ 
We ಭಾರತದಲ್ಲಿ ಈಗಲೂ ಸ್ವ ಲೃಮಟ್ಟಿ ಗೆ ನೆ ಕ್ರಿ.ಶ. ೧೯೩೬ ರೆಲ್ಲಿ ನಡೆದ 
ದಿವ್ಯವೊಂದರಲ್ಲಿ ನಿರ್ದೋಷಿಯ ಕೈಗೆ ಯಾವ ಗಾಯವೂ ಆಗಲಿಲ್ಲ. ದೋಷಿಯ ಕ್ಸ 
ಮಾತ್ರ ಸುಟ್ಟು ಹೋಯಿತೆಂದು ನಂಬಿಕೆಗೆ ಅರ್ಹವಾದ ಪ್ರ ತ್ಯ ಕ್ಷದರ್ಶಿಯೊಬ್ಬ ನು ಬರೆ 
ದಿದ್ದಾನೆಂದು ಡಾ. ಹೆಟ್ಟಿನ್‌ ಹೇಳಿರುತ್ತಾರೆ.» ಈಗಲೂ ಸ “ಅಗ್ನಿದಿವ್ಯ 
ಗಳನ್ನು ನಡಸುತ್ತಿದ್ದಾರೆಂದು ಲೇಖಕರೊಬ್ಬರು ಬರೆದಿದ್ದಾರೆ.೫ ಕೆಲವು ವರ್ಷಗಳ 
ಹಿಂಜಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿಂದುಳಿದ ಜನಾಂಗವೊಂದರಲ್ಲಿ (ಕೊರೆಚರಲ್ಲಿ) ಎರಡು 
ಪಕ್ಷಗಳಿಗೆ ಜಗಳ ಬಂದಾಗ ಕಾದ ಕಬ್ಬಿಣದ ತುಂಡನ್ನು ಹಿಡಿಯಬೇಕೆಂದು ತೀರ್ಮಾನ 
ವಾಗಿ ಎಲ್ಲವೂ ಸಿದ್ಧವಾಗಿರುವಾಗ ಬೇರೆಯವರ ಮಧ್ಯಪ್ರವೇಶದಿಂದ ನಿಂತುಹೋಯಿ 
ತೆಂದು ತಿಳಿದುಬರುತ್ತದೆ. ಈಗಲೂ ತಾವು ಹೇಳುವುದೇ ಸರಿ, ಅದನ್ನು ಸಾಧಿಸಬಲ್ಲಿವು 
ಹ್ತ. ಹೇಳುವಾಗ ಹಳ್ಳಿ ಗರ ಬಾಯಲ್ಲಿ ಬರುವ " ಕೆಂಡವನ್ನು ಹಿಡಿಯುತ್ತೇನೆ ', 

ಸೆರಗಿಗೆ ಬೆಂಕಿ ಹಾಕಿಸಿಕೊಳ್ಳು ತ್ರೇನೆ',ಅ " ದೇವಸ್ಥಾನದಲ್ಲಿ ಗಂಟಿ ಬಾರಿಸುತ್ತೇನೆ' 
ಇತ್ಯಾದಿ ಮಾತುಗಳು ಹಿಂದಿನ ದ ದಿವ್ಯ ದ ಪದ್ಧ ಸ ವಾಗ್ರೂಸವಾದ ಅವಶೇಷ 
ಗಳಲ್ಲದೆ ಮತ್ತೇನು! ಅದ್ಭ ಸ್ಟ ವಶಾತ್‌, ದಿವ್ಯಗಳು ಬಹುಪಾಲು ಹೀಗೆ ಮಾತಿನಲ್ಲಿ 
ಮಾತ್ರ ರಿ 


«€ ಮುಂಡಿಗೆ ?? 


ಹಿಂದೆ ಉದ್ದ ರಿಸಿದ ಮಂಡ್ಯ ದ ಶಾಸನದಲ್ಲಿ ಒಂದು ಹೆಳ್ಳಿ ಯವರು " ಮುಂದಿಗೆ' 
ಇಕ್ಮಿ ದಾಗ ಇನ್ನೊ ಟ್ರ ಹಳ್ಳಿ ಗೆ 0 ಕನ ಯ್ಯನೆಂಬಾತನು ದಿವ್ಯವನ್ನು ಹಿಡಿದು 
ಗೆದ್ದ ನಿಷಯವಿರುವುದನ್ನು. ನಿರೂಪಿಸಿದ್ದೆ (ವೆ. " ಮುಂಡಿಗೆ” ಎಂಬುದರ ಬದಲು 


36. Altekar: History of Village Communities in Western 
India, 2 50, 

37. Encyclopaedia of Religion and Ethics, ನ ಐ. ರಿ, 

38. Hutton: Caste in India, P. 106. 

39. Sarat Chandra Mitra: ‘Fire-Ordeals’ (Quarterly 
Journal of The Mythic Society, XXIV, P. 232) 

40. ಸೆರಗಿನಲ್ಲಿ ಬೆಂಕಿ ಹಾಕಿಸಿಕೊಳ್ಳುವ ಸಂಪ್ರದಾಯವು ಬಸನಣ್ಣನನರ ಕಾಲದಲ್ಲಿಯೂ 
| ಇದ್ದಿತೆಂಬುದನ್ನು ಹಿಂದೆ ಉದ್ಧರಿಸಿರುವ ಅನರ ನಚನವೊಂದು ಸೂಚಿಸುನಂತೆ ಕಾಣುತ್ತದೆ. . 
“,.,ಹುಸಿನಂಗೆ ಮಡಿಲ ಕಿಚ್ಚಾಗಿ ಸುಡುವ” 

41. Ec, 111, Mandya, 79. 


೧೦೨ ಸಂಶೋಧನ ತರಂಗ 


" ಮುಂದಿಗೆ' ಎಂದು ತಪ್ಪಾಗಿ ಬಿದ್ದಿರುವುದರಲ್ಲಿ ಸಂದೇಹವಿಲ್ಲ... ಮುಂಡಿಗೆ ಅಥವಾ 
ಮುಡಿಗೆ ಎಂಬ ಪದಗಳು ನಮ್ಮ ಕಾವ್ಯಗಳಲ್ಲಿ ಹಲವೆಡೆ ಕಾಣಿಸಿಕೊಳ್ಳುತ್ತವೆ. 
ಅವುಗಳಲ್ಲಿ ಕೆಲವನ್ನು ಮಾತ್ರ ಕೆಳಗೆ ಸೂಚಿಸಲಾಗಿದೆ. 

(1) ಪಂಪಭಾರತದಲ್ಲಿ ಕಿರಾತನಾದ ಶಿವ ಮತ್ತು ಅರ್ಜುನರ ಯುದ್ಧವನ್ನು 
ವರ್ಣಿಸುವಾಗ ಈ ಪದ್ಯವು ಬರುತ್ತದೆ. - 

ಇಕ್ಮಿ ದನಭವಂ ಪಾರ್ಥನ | ಶಿಕ್ಕಿದನಾ ತ್ರಿಪುರಹರನನರ್ಜುನನೆನೆ ಗೆ | 
ಲ್ಲಕ್ಕೆ ಮುಡಿಗಿಕ್ಳುವಂತೆವೊ | ಲಿಕ್ಕಿದನವಯನದೆ ನೆಲದೊಳರಿಗಂ ಹರನಂ ॥12 
(11) “* ಶಿನಲೋಕಕ್ಕೆ ಸರಿ ಬೇಜಕೆ ಲೋಕವಿಲ್ಲ; 
ಜಗಕ್ಕೆ ಇಕ್ಸಿದೆ ಮುಂಡಿಗೆಯನೆತ್ತಿ ಕೊಳ್ಳಿ ; | 
"ಕೂಡಲ ಸಂಗಯ್ಯನೊಬ್ಬನೇ ದೈವ "ವೆಂದು? | 
ಮುಂಡಿಗೆ ಎಂಬುದು ಒಂದು ರೀತಿಯ ಸೆವಾಲು ಎಂಬುದು ಇಲ್ಲಿ ಸ್ಪಷ್ಟ. 
ಬಸವಣ್ಣ ನವರ ಈ ವಚನಕ್ಕು ಸಂದರ್ಭವೊಂದನ್ನು ಸೃಜಿಸಿರುವ ಸಿಂಗಿರಾಜನು ತನ್ನ 
ಸಿಂಗಿರಾಜಪುರಾಣದಲ್ಲಿ " ಮುಂಡಿಗೆ” ಎಂಬುದು ಶಿರೋನಸ್ತ್ರವನ್ನು ತೆಗೆದು ಇಡುವು 
ದನ್ನು ಸೂಚಿಸುತ್ತದೆಯೆಂಬುದನ್ನು ಸ್ಪಷ್ಟ ಪಡಿಸುತ್ತಾನೆ. 
4 ರಸಾವೇಶದಿಂ ಬಸನ ತಲೆಸುತ್ತ ತೆಗೆದಿಕ್ಕಿದ ಜಗಕ್ಕೆ ಮುಂಡಿಗೆ ನೆಮ್ಮತ್ಮತಿಸ್ಮದ್ದೆ ಶಾಂಗು 

ಲನ ಘನನದಿಕವೊಳನೆನುತ್ತೊರೆದ ವಚನ.” (ಸಿಂಗಿರಾಜಪುರಾಣ, 27. 58). 

(111) ಹರಿಹರನ " ಮುಡಿಗೆಯಷ್ಟಕ > ಎಂಬ ಎಂಟು ಪದ್ಯಗಳ ಒಂದು 
ಪುಟ್ಟ ಕಾವ್ಯನಿದೆ. ಆ ಕಾವ್ಯವು ಹುಟ್ಟಿದ ಸಂದರ್ಭವನ್ನು ಸಿದ್ಧ ನಂಜೇಶನು ಈ ರೀತಿ 
ನಿರೊಸಿಸುತ್ತಾನೆ.«ಆ ಒಮ್ಮೆ ಹರಿಹರನು ಶಿವಲಿಂಗಕ್ಕೆ ಬಾಗಿ ನಮಸ್ಕರಿಸಿದಾಗ ಅವನೆ 
ತಲೆಯ ಮೇಲಿದ್ದ ಟೊಪ್ಪಿಗೆಯು ಕಳಗೆ ಬಿದ್ದಿತೆಂದೂ ಅದನ್ನು ಕಂಡ ಅಲ್ಲಿದ್ದ 
ಬ್ರಾಹ್ಮಣರು “ ಮುಡುಗೆಯಿಂ ಸಸಿನೆ ಹರಿಯರಸನೇತಕಿಕ್ಕಿದನೊ? ಎಂದು ಕಟಿಕಿಯ 
ಮಾತನ್ನಾಡಿದರೆಂದೂ, ಆಗ ಹರಿಹರನು ಶಿನನೇ ಪರವಸ್ತು, ಶಿವಭಕ್ತರೇ ಶ್ರೇಷ್ಠ 
ವೆಂಬುದನ್ನು ತೋರಿಸಲು ತಾನು ಮುಡಿಗೆಯನ್ನು ಇಕ್ಕಿದುದಾಗಿಯೂ ಅದನ್ನು: 
ತೆಗೆಯುವವರು ಯಾರಿದ್ದಾರೆ ಎಂದು ಅದನ್ನೇ ಒಂದು ಅಸ್ಟಕವಾಗಿ ಮಾಡಿ ಹೇಳಿ 
ದಂತೆಯೂ ಅಲ್ಲಿದ್ದ ಬ್ರಾಹ್ಮಣರು ಆ ಟೊನ್ಪಿಗೆಯನ್ನು ಎತ್ತಲು ಹೋಗಿ ಅವರೆ 
ಬೆರಳುಗಳು ಮುರುಟದಾಗ ಹರಿಹರನ ಕೃಪೆಯಿಂದ ಅವು ಮತ್ತೆ ನೇರವಾದುವೆಂದೂ 
ಚಂಡೇಶನೇ ಬಂದು ಅದನ್ನು ಎತ್ತಿ ತನ್ನ ತಲೆಯಮೇಲಿಟ್ಟು ಕೊಂಡು ಅಂತರ್ಧಾನ 
ನಾದನೆಂದೂ ಸಿದ್ಧನಂಜೇಶನು ನಿರೂಪಿಸುತ್ತಾನೆ. . ಹರಿಹರನ ಅಷ್ಟಕದ ಕ್ಷಕಾರ 


42. ಪಂಪಭಾರತ್ಕ 8. 22. 
43, ಬಸವಣ್ಣನವರ ಷಟ್ಟಿಳದ ವಚನಗಳು (1954), ಪು. 195, 
44, ರಾಘವಾಂಕ ಚಾರಿತ್ರ, 14, 106-119. | 


ಪ್ರಾಚೀನ ಕರ್ಣಾಟಕದಲ್ಲಿ " ದಿವ್ಯ? ಮತ್ತು " ಮುಂಡಿಗೆ? ೧೦೩ 


ಪ್ರಾಸದ ಒಂದೊಂದು ಪದ್ಯವೂ " ಮುಡಿಗಿಕ್ಕಡೆನಿಕ್ಸಿದೆನಾವನೆತ್ತುನಂ' ಎಂದು ಕೊನೆ 
ಯಾದರೆ, ಮೇಲಿನ ಸಂದರ್ಭವನ್ನು ಸಿದ್ಧ ನಂಜೇಶನು ನಿರೂಪಿಸುವಾಗ "ನಿರೂಪಾಕ್ಷನೇ 
ಪರೆಬ್ರ ಹ್ಮನೆಂದಿಕ್ಕಿದೀ ಮುಡಿಗೆಯೆಂ ತೆಗೆವರಿಲ್ಲಿಳೆಯೊಳು' ಎಂದು ಕೊನೆಯಾಗುವ 
ಕ್ಷಕಾರ ಪ್ರಾಸದ ಎಂಟು ವಾರ್ಥಕಗಳ ಒಂದು ಅಪ್ಪ ಕವನ್ನೇ ಬರೆದಿದ್ದಾನೆ. 


ANS ಹಂಪೆಯ ಮಹಾದೇನನಾತ್ಮಜ ರಾಘವಾಂಕನ ಕಾವ್ಯ ತರ್ಕಿಗಿಕ್ಳಿದ ಮುಂಡಿಗೆ ೫೬7, 
(YS ಮುಡಿಗೆ 4 ಇಕ್ಕಿ ದಂ ಮುಡಿಗಿಕ್ಕಿದಂ 48 


(vi) ತಡನೇಂ ಪೂಣ್ವೆಗೆ ದಿನ್ಕಂ | ಬಿಡಿನೆ ರುಕ್ಮಿಣಿಯೊಳಬ್ಲದಿಂ ಹರಿ ಮಅಕದುಂ। 
ಗಡ ಸತ್ಯಭಾಮೆಗೆಜಗಂ | ಮುಡಿಗಿಕ್ಕಿ ದನಾರ್ಪರೆತ್ತಿಕೊಳ್ಳಿಂ ಸಭಯೊಳ್‌ ॥ 4 


(೪11) ಮತ್ತೊರ್ವಳಲರ್ಗೊಳಲ್‌ ನಡೆನಲ್ಲಿ-- 
ಮುಡಿಗಿಕ್ಕಿದೆನಾಂ ನಿನ್ನಯ | ಬೆಡಂಗುವಡೆದೆಸೆವ ಕರ್ಪನೆಂದು ತಮಾಳಂ | 
ಮುಡಿಗಿಕ್ಶಿ ದವೋಲೆಲರಿಂ | ದುಡಿದಲರ್ಗುಡಿ ಬಿಟ್ಲುದೊಂದವಳ ಹುನ್ನಡಿಯೊಳ್‌ ॥50 


ಇವು ಎಲ್ಲೋ ಕೆಲವು ಪ್ರಯೋಗಗಳು. ಮುಂಡಿಗೆ ಮತ್ತು ಮುಡಿಗೆಗಳೆರಡೂ 
ಸಮಾನಾರ್ಥಕಗಳು. ಎರಡಕ್ಕೂ ಟೊಪ್ಪಿಗೆ ಅಥವಾ ತಲೆಯ ಮೇಲಿನ ಉಡುಪು 
ಎಂಬುದು ಮೂಲಾರ್ಥ. ಇಬ್ಬರ ಮಧ್ಯೆ ವಾದವೊಂದು ಎದ್ದಾಗ ಅವರಲ್ಲಿ ಒಬ್ಬನು 


45. ಕರ್ಣಾಟಕ ಕವಿಚರಿತ್ಕೆ 1 (1961), ಪು. 268,” ಮುಡಿಗೆಯ ಅಷ್ಟಕದ 
ಪಾಠಕ್ಕೆ, ನೋಡಿ: ಬಿ. ಶಿನಮೂರ್ತಿಶಾಸ್ತ್ರೀ: ವೀರಶೈವ ಸಾಹಿತ್ಯ ಮತ್ತು ಇತಿಹಾಸ 111, 
ಪು. 2-3. 

46, ರಾಘವಾಂಕ ಚಾರಿತ್ರ, 14. 110-7. 

ಕ್ಕ), ಹರಿಶ್ಚಂದ್ರ ಕಾವ್ಯ, 1. 13. 

48. ಶಬ್ದಮಣಿದರ್ಪಣಂ (ಮದ್ರಾಸ್‌ ಅವೃತ್ತಿ), ಪು. 38. 

49, ಜಗನ್ನಾಥನಿಜಯ, 12, 74. 

50, ಚಂದ್ರಪ್ರಭ ಪುರಾಣ, 7. 110. 

51, ಮುಂಡಿಗೆ ಮತ್ತು ಮುಡಿಗೆಗಳೆರಡೂ ಸಮಾನಾರ್ಥಕಗಳಾಗಿರುವುದರಿಂದ ಬಿಂದು 
ಸಹಿತನಾದ ರೂಪನೇ ಪ್ರಾಚೀನನೆಂದ್ಕೂ ಮುಡಿಗೆ ಎಂಬಲ್ಲಿ ಬಿಂದು ಲೋಪವಾಗಿದೆಯೆಂದೂ 
ಹೇಳುವ ಮನಸ್ಸಾಗುತ್ತದೆ, ಆದರೆ ಪಂಪನಲ್ಲಿಯೇ " ಮುಡಿಗೆ” ಎಂಬ ರೂಪವು ಸಿಗುವುದ 
ರಿಂದ ಮೇಲಿನ ಊಹೆಗೆ ಅಧಾರಪಿಲ್ಲವೆಂದು ಕಾಣುತ್ತದೆ. ಮುಡಿಗೆ ಮತ್ತು ಮುಂಡಿಗೆಗಳೆರಡೂ 
ಭಿನ್ನಮೂಲಗಳಿಂದ ಬಂದಿರುವ ಸಾಧ್ಯತೆಯಿದೆ, 'ಮುಡಿಗೆಯಂತೂ ಅಚ್ಚ ದ್ರಾವಿಡ ಪದ, 
ಮುಡಿ (= ಧರಿಸು) ಎಂಬ ಧಾತುವಿನಿಂದ ಮುಡಿಗೆ (- ತಲೆಗೆ ಧರಿಸುವ ವಸ್ತ್ರ) ಎಂಬುದು 
ಬಂದಿದೆ. ಮುಂಡಿಗೆ ಎಂಬುದು ಸಂಸ್ಕೃತದ "ಮುಂಡ ' ದಿಂದ ಬಂದಿರಬಹುದೇ? " ಕನಕನ 
ಮುಂಡಿಗೆ ' ಎಂಬ ಹೆಸರಿನ ಕನಕದಾಸರ ಕೆಲವು ಹಾಡುಗಳು ದೊರಕುತ್ತವೆ. ಒಗಟನಂತಹ 
ಹಾಡುಗಳು ಬೇರೆಯವರಿಗೆ ಒಂದು ರೀತಿಯ ಸವಾಲಿನಂತೆಯೂ ಇರುತ್ತಿದ್ದುದರಿಂದ ಅವುಗಳನ್ನು 
ಆ ಹೆಸರಿನಿಂದ ಕರೆದಿರುನಂತೆ ಕಾಣುತ್ತದೆ, 


೧೦೪ ಸಂಶೋಧನ ತರಂಗ 


ತನ್ನ ತಲೆಯ ಮೇಲಿನ ಉಡುಪನ್ನು ತೆಗೆದು ಎಸೆದರೆ ಅದು ಸವಾಲಿನ ಸೂಚಕ 
ವಾಗಿದ್ದಿತು. ಇನ್ನೊಬ್ಬನು ಅದನ್ನು ಎತ್ತಿಕೊಂಡರೆ ಆ ಸವಾಲನ್ನು ಅಂಗೀಕರಿಸಿ 
ದಂತಾಗುತ್ತಿದ್ದಿತು. ಪಂಪಭಾರತದ ಅರ್ಜುನನು ಶಿವನನ್ನು ಮೇಲೆತ್ತಿ ನೆಲಕ್ಕ ಹಾಕಿ 
ದುದು ಗೆಲ್ಲುವುದಕ್ಟೋಸ್ಟರ ಮುಡಿಗೆಯನ್ನು ಇಕ್ಬುವಂತೆ, ಅಷ್ಟು ನಿರಾಯಾಸವಾಗಿ ಆ 
ಕ್ರಿಯೆಯಿದ್ದಂತೆ ಸಂಸಕನಿಯ ವರ್ಣನೆ. ಬಸವಣ್ಣನನರೆ ವಚನದಲ್ಲಿಯಂತೂ ಶಿವ 
ಲೋಕಕ್ಕೆ ಮತ್ತು ಶಿವನಿಗೆ ಸಮಾನನಿಲ್ಲವೆಂಬುದನ್ನು ಶೋರಿಸಲು ತಾವು ಮುಂಡಿಗೆ 
ಯನ್ನು ಹಾಕಿರುವುದಾಗಿಯೂ ಧೆ )ರ್ಯವಿರುನವರು ಬಂದು ಅದನ್ನು ಎತ್ತಿಕೊಳ್ಳ ಬಹು 
ದೆಂದೂ ಸ್ಪಷ್ಟವಾಗಿ ಹೇಳಿದೆ. ಹರಿಹರನ ಸಂದರ್ಭದಲ್ಲಂತೂ ಇನ್ನೂ ಸ್ಪಷ್ಟವಾಗಿದೆ. 
ಹೀಗೆ ಮುಂಡಿಗೆ ಮತ್ತು ಮುಡಿಗೆಗಳು ಮೊದಲು ಶಿರೋವಸ್ತ್ರವನ್ನು ಸೂಚಿಸುತ್ತಿದ್ದು 
ಕ್ರಮೇಣ " ಸವಾಲು' ಎಂಬ ಅರ್ಥವನ್ನು ಸಡೆದುವು. ©“ ಮುಡಿಗಿಕ್ಕು ' ಎನ್ನುವುದು 
ಇಂಗ್ಲಿಷಿನ " throwing the gauntlet’ ಎಂಬ ಉಕ್ತಿಗೆ ಸಮಾನವಾ 
ದುದು. g೩uಗtlet ಎಂಬುದು ಮುಂಗೈಯನ್ನು ರಕ್ಷಿಸಿಕೊಳ್ಳುವವುದಕ್ಕೆ ಉಪಯೋ 
ಗಿಸುತ್ತಿದ್ದ ಕವಚ, ಅದನ್ನು ಚರ್ಮದಿಂದ ಮಾಡಿ ಉಕ್ಕಿನ ತಟ್ಟಿಗಳಿಂದ ಮುಚ್ಚುತ್ತಿ 
ದ್ದರು. ಆ ಕವಚವನ್ನು ಎಸೆಯುವುದು (“ t0 throw. down the 
gauntlet” ) ತನ್ನ ಸ್ರತಿಸ್ಪರ್ಧಿಗೆ ಸವಾಲು ಹಾಕಿದಂತೆ; ಆ ಕವಚವನ್ನು ಎತ್ತಿ 
ಕೊಳ್ಳುವುದು (* to pick up the gauntlet”) ಆ ಸವಾಲನ್ನು ಅಂಗೀ 
ಕರಿಸಿದೆಂತೆ.೫ 

ದಿವ್ಯ ಮತ್ತು ಮುಂಡಿಗೆಗಳೆರಡೂ ವಿವಾದಕ್ಕೆ ಸಂಬಂಧಿಸಿದುವಾದರೊ 5 
ಮುಂಡಿಗೆ ಎಂಬುದು ಸವಾಲನ್ನು ಸೂಚಿಸಿದರೆ ದಿವ್ಯವು ವಿವಾದವನ್ನು ಪರಿಹೆರಿಸುವ 
ಒಂದು ಬಗೆಯನ್ನು ಸೂಚಿಸುತ್ತದೆ. ಮಂಡ್ಯದ ಶಾಸನದಲ್ಲಿ ಬಂದಿರುವ ವಿಷಯಗಳನ್ನು 
ಈಗ ಸ್ಪಷ್ಟ ಪಡಿಸಬಹುದು. ನಿವಾದದಲ್ಲಿ ಭಾಗಿಗಳಾದ ಒಂದು ಹಳ್ಳಿಯ ಜನರು 
" ಮುಂಡಿಗೆ' ಯನ್ನು ಹಾಕಿ ಸವಾಲು ಮಾಡಿದರು. ಅವರು ಹಾಕಿದ ಸವಾಲನ್ನು 
ಅಂಗೀಕರಿಸಿದ ಇನ್ನೊಂದು ಹೆಳ್ಳಿಯ ಕನ್ನಯ್ಯನು ದಿವ್ಯವನ್ನು ಹಿಡಿದು ಗೆದ್ದನು, 
ಹೊಲವು ಅವನದೆಂದು ತೀರ್ಮಾನವಾಯಿತು. ನಮಗೆ ತಿಳಿದಮಟ್ಟಿಗೆ " ಮುಡಿ 
ಗಿಕ್ಕು'ನ ಸಂಪ್ರದಾಯವು ಈಗ ಲುಪ್ತವಾಗಿಹೋಗಿದೆ. 

52. ಇವು ಸಮಾನ ಉಕ್ತಿಗಳೆಂದು ಪ್ರೊ. ಬಿ, ಎಂ. ಶ್ರೀಕಂಠಯ್ಯನವರು ಹೇಳುತ್ತಿ 


ದ್ಹುದು ತಮಗೆ ಇನ್ನೂ ಸ್ಪಷ್ಟವಾಗಿ ನೆನಸಿದೆಯೆಂದು ಪ್ರೊ. ಡಿ, ಎಲ್‌. ನರಸಿಂಹಾಚಾರ್ಯರು 
ತಿಳಿಸಿದಾರೆ. 
೦ು 


53, The Oxford English Dictionary, IV-° gauntlet’ ಎಂಬ 
ಪದದ ಕೆಳಗೆ ನೋಡಿ. 


54. ರಾಘವಾಂಕ ಚಾರಿತ್ರದಲ್ಲಿ (ಪು. 401) ಮುಡಿಗೆಗೂ ದಿನ್ಶಕ್ಕೂ ಇರುನ 
ಸಂಬಂಧವನ್ನು ಗುರುತಿಸಿದೆ _* ಮುಡಿಗೆ ವಿಷ ಸರ್ಪ ಶಿರಮಡ್ಡುಗಳು ಮುಂತಾದ ದಿನೃಂಗಳಂ 
ಗೆದ್ದು ತೋರ್ದು.? ಇದರ ಪ್ರಕಾರ ಮುಡಿಗೆಯೂ ಒಂದು ರೀತಿಯಾದ ದಿನ್ಯವೇ, 


ಜೋಕುಮಾರ 


ನಮಗೆ ತಿಳಿದಮಟ್ಟಿಗೆ ಈ ದೇವತೆಯ ಹೆಸರು ಹಲವು ಪ್ರಾಚೀನ ಕೃತಿಗಳಲ್ಲಿ 
ದೊರಕುತ್ತದೆ. ಅವುಗಳನ್ನು ಕಾಲಾನುಕ್ರಮದಲ್ಲಿ ಕೆಳಗೆ ಉಲ್ಲೇಖಿಸಲಾಗಿದೆ. 
(1) ಶ್ರೀಧರಾಚಾರ್ಯನ (ಕ್ರಿ. ಶೆ. ೧೦೪೯) " ಜಾತಕತಿಲಕ' ದಲ್ಲಿ 
ಭನನಾಂತದೊಳ್‌ ಸುಧಾಸಂ 
ಭವನಿರೆ ಕಾಣದಿರೆ ಸೌಮ್ಯರಿರೆ ಪಾಪಗಣಂ 
ನವಪಂಚಮದೊಳ್‌ ಪುಟ್ಟಿ ದ 
ಕುವರಂ ಜೋಕೊನರನಂತೆ ಪಲದಿವಸಮಿರಂ ॥1 
(ಅನುವಾದ : “ ರಾಶಿಯ ಕೊನೆಯ ನವಾಂಶದಲ್ಲಿ ಚಂದ್ರನಿದ್ದು ಶುಭಗ್ರಹಗಳು 
ಅವನನ್ನು ನೋಡದೆ ಪಾನಗ್ರಹಗಳು ಒಂಬತ್ತು ಐದನೇ ಸ್ಥಾ ನಗಳಲ್ಲಿರುವಾಗ ಹುಟ್ಟಿದೆ 
ಮಗು ಜೋಕುಮಾರನಂತೆ ಬಹಳ ದಿನ ಇರುವುದಿಲ್ಲ.) 
(11) ಬಂಧುವರ್ಮನ (ಸು. ೧೧೫೦): " ಜೀವಸಂಬೋಧನೆ' ಯಲ್ಲಿ- 
ಅವರಿನರನ್ನ ರಿನ್ನರಿನಿಸೋವುನೆನೆನ್ನದೆ ರೌದ್ರಕೋಪದಿಂ 
ಜವನಿರದುಣ್ಮೆ ತಾಂ ಮಸಗಿ ಗರ್ಭದೊಳಂ ಕೊಲೆ ಮುನ್ನೆ ಕಟ್ಟಿದೊಂ 
ದವಧಿಯನೆಯ್ದೆ ನಿಟ್ಟಿ ಸಿರಲಾಗದ ಮಾಸಿ (ನ) ಸಮಾಟಕ್ಲೆ ನಾಡೆ ಜೋ 
ಕುನರನ ಬಾಲಕಿ ಲೇಸು ಗಡಮೇಕದು ನಿಟ್ಟಿ ಸಲಪ್ಪ ದೊಸಣಃಂ |8 
(ಯಮ ಅವರು, ಇವರು, ಅಂಥವರು, ಇಂಥವರು, ಸ್ವಲ್ಪ ಕಾಪಾಡುತ್ತೇನೆ 
ಎನ್ನದೆ ರೌದ್ರ ಕೋಪದಿಂದ ಗರ್ಭದಲ್ಲೇ ಕೊಂದುಹಾಕಲು, ವಿಧಿ ಮುಂಚೆಯೇ ಕಟ್ಟ 
ಟ್ವಂತಹೆ ಜೀವಿತದ ಅವಧಿಯನ್ನೇ ನೋಡಲು ಸಾಧ್ಯವಾಗದ ಅಂತಹ ಮಾನವ ಜೀವಿತ 
ಕಿಂತ ಜೋಕುಮಾರನ ಬಾಳುವೆಯೇ ಲೇಸು. ಏಕೆಂದರೆ ಅದನ್ನು ಸ್ವಲ್ಪ ಕಾಲ 
ವಾದರೂ ನೋಡಬಹುದು.) 


1. ಜಾತಕತಿಲಕಂ (ಸಂ. ಎಸ್‌, ಎನ್‌, ಕೃಷ್ಣಜೋಯಿಸ್‌), 1959, 6. 7, 


ಇ. ಕರ್ಣಾಟಕ ಕವಿಚರಿತೆಯಲ್ಲಿ (1, ಪು. 358) ಇವನ ಕಾಲವನ್ನು ಸು. 1200 ಎಂದು 
ಕೊಟ್ಟಿದೆ, ಇನನು ಬ್ರಹ್ಮಶಿವನಿಗಿಂತ (ಸು, 1180) ಹಿಂದಿನನನೆಂಬುದು ಸ್ಪಷ್ಟ. ಬ್ರಹ್ಮ ಶಿನ 
ತನ್ನ ಮೂರು ಪದ್ಮಗಳಲ್ಲಿ (ಸಮಯಪರೀಕ್ಷೆ, 1. 29-31) ಬಂಧುನರ್ನುನನ್ನೂ " ಜೀನ 
ಸಂಬೋಧನೆ” ಯನ್ನೂ ಹೆಸರಿಸಿದ್ದಾನೆ. 

9, ಜೀನಸಂಬೋಧನೆ (ಸಂ, ಎಚ್‌, ಶೇಷ ಅಯ್ಯಂಗಾರ್‌), ಪು, 8, 


೧೮೬ ಸಂಶೋಧನ ತರೆಂಗ 


(111 ನೇಮಿಚಂದ್ರನ (ಸು. ೧೧೭೦) " ನೇಮಿನಾಥ ಪುರಾಣ' ದಲ್ಲಿ 
4 ಬಲಿ ಜೋಳ್‌ಕೊ *ರನಂತಿರೇಖ ದಿವಸದರಸುತನಮಂ ಬೇಡಿ ಪಡೆದನ್‌?4 


(ಪಾಠಾಂತರ ** ಕಾ.) 


( ಜೋಕುಮಾರ ಬದುಕಿದ್ದು ಏಳು ದಿನ ಮಾತ್ರ ಎಂದು ಮುಂದೆ ಹೇಳಲಾಗುವ 
ಕಥೆಗಳಲ್ಲಿ ಸ್ಪಷ್ಟವಾಗಿ ಉಕ್ತವಾಗಿದೆ) 
(iv) ಬ್ರಹ್ಮಶಿವನ (ಸು. ೧೧೮೦)" ಸಮಯ ಪರೀಕ್ಷೆ' ಯಲ್ಲಿ 
ದೇನತೆ ಸೆಅರನದೆಂತುಂ 
ಕಾವಳು ಗಡ ತನ್ನ ಪೆನ್ಮುಗಂ *ಜೋಕಾರೆಂ* 
ಸಾವಾಗ ಕಾಯಲಾಜದ 
ಹೀವಿಲು ಪೇಳ್ಬೆಅರ್ಗೆ ಮಾಡಲಾರ್ಪಳೆ ಸುಖಮಂ |5 


(೫೫ ಪಾಠಾಂತರ_ಜೋಕೊವರಂ, ಬಹುಶಃ ಇದೇ ಸರಿಯಾದ ಪಾಠ) 


(ದೇವತೆ ಬೇರೆಯವರನ್ನು ಅದು ಹೇಗೆ ಕಾಪಾಡುತ್ತಾಳೆಯೋ? ಆದರೆ ತನ್ನ 
ಹಿರಿಯ ಮಗ ಜೋಕುಮಾರನು ಸಾಯುವಾಗ ಕಾಪಾಡಲಾರದೆ ಹೋದ ಅವಳು 
ಇತರರಿಗೆ ಹೇಗೆ ತಾನೇ ಸುಖನನ್ನುಂಟುಮಾಡಿಯಾಳು ?) 

(೪) ಬಸವಣ್ಣ ನವರ (ಸು. ೧೧೬೦) ವಚನವೊಂದರಲ್ಲಿ... 

ಉಣಲುಡಲು ಮಾರಿಯಲ್ಲದೆ ಕೊಲಲು ಕಾಯಲು ಮಾರಿಯೆ? 


ತನ್ನ ಮಗನ ಜವನೊಯ್ದಲ್ಲಿ ಅದೆತ್ತ ಹೋದಳಾ ಮಾರಿಕವ್ವೆ ? 
ಹೂವ ಕಾವರೆ ನಮ್ಮ ಕೂಡಲಸಂಗಯ್ಯನಲ್ಲದೆ ಮತ್ತೊಂದು ದೈವನಿಲ್ಲ. ॥ 


(ಉಣ್ಣುವುದು ಉಡುವುದು. ಇಷ್ಟೇ ಮಾರಿಗೆ ಗೊತ್ತಿರುವುದು. ಕೊಲ್ಲುವ 
ಕಾಪಾಡುನ ಶಕ್ತಿ ಅನಳಿಗಿಲ್ಲ. ತನ್ನ ಮಗನನ್ನು ಯಮ ಕೊಂಡೊಯ್ಯುವಾ ಗಆ 
ಮಾರಿಕವ್ವೆ ಎತ್ತ ಹೋದಳು? ಕೊಡಬೇಕಾದರೆ ಕಾಪಾಡಬೇಕಾದರೆ ನಮ್ಮ 


ಕೂಡಲ ಸಂಗಯ್ಯನನ್ನು ಬಿಟ್ಟಿ ರೆ ಬೇರೆ ದೈವನಿಲ್ಲ). 


4, ನೇಮಿನಾಥಪುರಾಣ (ಸಂ, ಬಿ. ಎಸ್‌. ಸಣ್ಣಯ್ಯ), 6, 19, ನಚನ, 

5, ಸಮಯಪರೀಕ್ಷೆ (ಸಂ, ಬಿ ಎಸ್‌, ಕುಲಕರ್ಣಿ), 9. 110. 

6. ಬಸನಣ್ಣನನರ ಸಟ್ಟಿ ಲದ ವಚನಗಳು (ಸಂ. ಶಿ, ಶಿ, ಬಸವನಾಳ), 1954, ಪು. 
143. 

7. ಮಾರಿಕನ್ವೆಯ ಮಗ. ಇನ್ನಾರೂ ಅಲ್ಲ, ಜೋಕುಮಾರನೇ, ಬ್ರಹ್ಮಶಿನನ ಉಕ್ತಿ 
ಯನ್ನು ಇಲ್ಲಿ ಸ್ಮರಿಸಬಹುದು, ಜೋಕುಮಾರನ ತಾಯಿ ಮಾರಿದೇನತೆ ಎಂಬುದು: " ಅನುಭನ 
ಶಿಖಾಮಣಿ * ಯಿಂದ ಸ್ಪಷ್ಟನಾಗುತ್ತದೆ, (ಮುಂಡೆ ನೋಡಿ,) 


ಜೋಕುಮಾರ ೧೦೭ 


(೪1) ಪಾರ್ಶ್ವ ಕವಿಯ (ಕ್ರ. ಶ. ೧೨೨೨) " ಪಾರ್ಶ್ವನಾಥ ಪುರಾಣ 'ದಲ್ಲಿ 
ನರು ನೆಗಟ್ಕ ೦ ಸುರ 
ಲೋಕವಿರುದ್ಧ ಮನೆ 'ಕಮಠನಿಂದಧಿಕಂ 
ಲೋಕವಿರುದ' ಮುಮಂ ಸುರ 
ಲೋಕವಿರುದ್ಧ ಮುಮಸಿರದೆ ನೆಗಟ್ಲುದೆಿ೨ಂದೆಂ ॥8 


( ಜೋಕುಮಾರನು ಸುರಲೋಕನಿರುದ್ದ ವಾದ ಕಾರ್ಯಗಳನ್ನು ಮಾಡಿದನು. 
ಕಮಠನಾದರೋ ಲೋಕವಿರುದ್ಧ ಮತ್ತು ಸುರಲೋಕವಿರುದ್ಧ ಕಾರ್ಯಗಳೆರಡನ್ನೂ ಮಾಡಿ 
ದ್ವರಿಂದ ಅವನಿಗಿಂತ ಇವನು ಅಧಿಕ್ಕ ಎಂದರೆ ದೊಡ್ಡ ಪಾನಿ). 

(೪11) ಶ್ರೀ ನಿಜಯದಾಸರೆ (ಸು. ೧೭೦೦). ಒಂದು ಸುಳಾದಿಯಲ್ಲಿ ಅನೇಕ 
ದೇವತೆಗಳ ಪಟ್ಟ ಯಲ್ಲಿ " ಹಲ್ಲಿನ ಜೋಕುಮಾರ 'ನ ಉಲ್ಲೇಖವಿದೆ. 
(೪111) ನಾರಸಿಂಹೆಕವಿಯ. ೫ (ಕ್ರಿ. ಶ. ೧೭೯೮) " ಅನುಭವಶಿಖಾಮಣಿ' 


8. ಪಾರ್ಶ್ವನಾಥಪುರಾಣಂ (ಸಂ. ಎಂ, ಮರಿಯಪ್ಪಭಟ್ಟಿ ಮತ್ತು ಎಂ, ಗೋವಿಂದ 
ರಾನ್‌) 1954, 3.65. 

ಕಮಠ ಮರುಭೂತಿಯರು ಅಣ್ಣತಮ್ಮಂದಿರು, ವಿಶ್ವಭೂತಿ ಎಂಬ ಮಂತ್ರಿಯ ಮಕ್ಕಳು, 
ಕಮಠ ಜಡ್ಕ ಮಹಾನೂರ್ಪಿ, ದುಷ್ಟ ; ಮರುಭೂತಿ ಸಾತ್ವಿಕ, ವಿವೇಕ್ಕಿ 'ಶು್ಡ ಹೃದಯಿ. 

ಆ ಕಾರಣ ಚಿಕ್ಕ ವನಾಗಿದ್ದರೂ ಮರುಭೂಕಿಗೆ ಮಂತ್ರಿ ಪದವಿಯು ದೊರಕಿತು. “ಆ ph 
ರಾಜ ಒಮ್ಮೆ ಯುದ್ಧಕ್ಕೆ “ಹೋಗುವಾಗ ಅನನ ಟಾ ಮರುಭೂತಿಯೂ ಹೋಗುತ್ತಾನೆ. 
ರಾಜ್ಯ ವನ್ನು ಸಮಾ ಹೊಣೆ ಕೆಮಳನ ಮೇಲೆ ಬೀಳುತ್ತದೆ. ಮೊದಲೇ ಅಸೂಯಾಪರನೂ 
ದುಷ್ಟ ನೂ "ಆಗಿದ್ದ ಕಮಠನಿಗೆ ಸ್ವಾತಂತ್ರ ವು ಸಿಕ್ಕ ರೆ ಕೇಳಬೇಕೆ 7? ಅನನು ಮಾಡದ ಪಾಪವಿಲ್ಲ 
ಎಂಬಂತಾಯಿತು. ನೃಪನ ರಾಜಿಯಕನ್ನು ತನ್ನ ವರನ್ನಾ ಗಿ ಮಾಡಿಕೊಂಡ ; ನೃಪನ ಐಶ್ವರ್ಯ 
ಕಸಕ್ಕಿಂತಲೂ ಕಡೆಯಾಯ್ತು. ನಿಟರು- ಜೂಜುಗಾರರು ಇವನ ಸ್ನೇಹಿತರಾದರು, ಅದನ್ನು 
ಕಂಡ ಜನ ಮೇಲಿನ ಮಾತನ್ನು ಆಡುತ್ತಾರೆ (3-65ರವರೆಗಿನ ಕಮಠನ ಕಥೆ), 

ದೇವತಾಪುರುಷನಾದ ಜೋಕುಮಾರನು ಮೋಹಿಸಿದ್ದು ಒಬ್ಬ ಅವಿವಾಹಿತ ತರುಣಿಯನ್ನು 

ಮುಂದೆ ನೋಡಿ.) ಇದು " ಸುರಲೋಕ ವಿರುದ್ಧ *ವಾದ ಪಾಪಕಾರ್ಯ. ಆದರೆ ಕಮಠನು 
ಮೋಹಿಸಿದ್ದು ನೃಪನ ರಾಣಿಯರನ್ನು ; ಹಾಳುಮಾಡಿದ್ದು ರಾಜನ ಐಶ ರ್ಯವನ್ನು. ಇದು 
ಕ ಸುರಲೋತವಿರುದ್ಧ. - “ವೂ ಲೋಕ ಏರುದ್ಧ ವೂ ಆದ ಪಾಪಕಾರ್ಯ, ಅದ್ದರಿಂದ ಇನನ 
ಪಾಪದ ಪ್ರಮಾಣ ಹೆಚ್ಚು, ಇದು ಬಹುಶಃ ಮೇಲಿನ ಪದ್ಯದ ತಾತ್ಪರ್ಯವಿರಬಹುದೇ? 

ಷ್ಟ ಶ್ರೀ ole ಸಾಧನಭಾಗ ಸುಳಾದಿಗಳು, ಭಾಗ ೧ (ಸಂ. ಹನುಮಂತರಾವ 
ಗೊರೆಬಾಳ) ಪು, ೧೧೭, ಸುಳಾದಿ ಜಲ, 

10. “ ಅನುಭನಶಿಖಾಮಣಿ 'ಯ ಕರ್ತ) ನಾರಸಿಂಹನೆಂದು ಕವಿಚರಿತೆಯಲ್ಲಿ (111, 
ಪು. ೧೨೦) ಹೇಳಿದೆ. ನಾನು ನೋಡಿದ ಸ ಪ್ರತಿಗಳಲ್ಲಿಯೂ (ಇವುಗಳಲ್ಲಿ ಒಂದು ಓಲೆಯ 
ಪ್ರತಿ, ಇನ್ನೆ ರಡು ಕಾಗದದ ಪ್ರತಿಗಳು) ಕರ್ತ ನಾರಸಿಂಹನೆಂದು ಸ್ಪಷ್ಟವಾಗಿ ಹೇಳಿದೆ. 
(ಈ ಪ್ರತಿಗಳು ವಿದ್ವಾನ್‌ ಎಂ. ಎಸ್‌. ಬಸವರಾಜಯ್ಯನನರು, ಮೈಸೂರು ಓರಿಯಂಟಲ್‌ 
ರಿಸರ್ಚ್‌ ಇನ್‌ಸ್ಟಿಟ್ಯೂಟ್‌, ಇವರ ಬಳಿ ಇವೆ) " ಅನುಭವಶಿಖಾಮಣಿ *'ಯ ಕರ್ತೃ ಬಿಟ್ಟ 
ಮಂಡೆಯ ಪ್ರಭುದೇವನೆಂದು ಕೆಲವರು ತಪ್ಪಾಗಿ ಭಾವಿಸಿದ್ದಾರೆ, ಮೈಸೂರಿನ ಓರಿಯಂಟಲ್‌ 
ರಿಸರ್ಚ್‌ ಇನ್‌ಸ್ಟಿ ಟ್ಯೂಟನಲ್ಲಿರುವ ಹಸ್ತ ಪ್ರ ಯಲ್ಲಿ ಲ್ಲಿ (1೩. ೩೨೦) ಕತೃ J ಹೆಸರನ್ನು ಹೇಳುವ 
ನೊದಲ ಹಾಳೆಯು ನನ್ಯ ವಾಗಿದೆ, 


೧೦೮ ಸಂಶೋಧನ ತರಂಗ 


ಯಲ್ಲಿ ಗೌತಮ ಖಯಷಿಯು ಗಂಭೀರ ಮಹಾರಾಜನಿಗೆ ನಿರೂಪಿಸಿದ ಕಥೆಗಳಲ್ಲಿ ಜೋಕು 
ಮಾರನ ಕಥೆಯೂ ಒಂದು.೫ (ಈ ಕಥೆಯ ವಿವರಗಳಿಗೆ ಮುಂದೆ ನೋಡಿ.) 

(1x) ಜೋಕುಮಾರನ ಮೇಲೆ ಇಂದಿಗೂ ಹಾಡುಗಳು ಪ್ರಚಲಿತವಾಗಿವೆ 
(ಮುಂದೆ ನೋಡಿ). ಇವನ ಉಲ್ಲೇಖ ಇತರ ಕೆಲವು ಜಾನಪದ ಗೀತೆಗಳಲ್ಲಿಯೂ 
ಕಂಡುಬರುತ್ತದೆ. ಉದಾಹರಣೆಗೆ- - 

ಕರಿಹಣಮ ಹಾನ ಮುರಡೊಂಕಿ | ಹಾರಿದಾ ಲಂಕ | 
ಹಚ್ಚಿ ಅವ ಬೆಂಕ | ಸುಟ್ಟಿ ಎಲ್ಲಾ | 

ಕೆಂಪು ಮೂತಿಯಂಥ ಜೋಕ್ಕಾರ 

ಮೆರೆದ ಬಲ್ಭಾರ | ಕರಿಯ ಹೊಲ್ಕಾಠಾರ 

ಹೊಡೆದ ಅವನ ಪ್ರಾಣಾ ॥13 

ಉತ್ತರ ಕರ್ಣಾಟಕ ಮತ್ತು ಮಧ್ಯಕರ್ಣಾಟಕಗಳಲ್ಲಿ ಜೋಕುಮಾರ ದೇವತೆ 
ಇಂದಿಗೂ ಜೀನಂತನಾಗಿದ್ದಾನೆ. ಇದರ ವಿವರಗಳನ್ನು ಮುಂದೆ ಪ್ರಸ್ತಾಪಿಸಲಾಗು 
ತಜಿ. ಶಿಕಾರಿಪುರ ತಾಲ್ಲೂಕಿನ ಸುತ್ತಮುತ್ತ ಮತ್ತು ಇನ್ನೂ ಕೆಲವು ಕಡೆಗಳಲ್ಲಿ 
ಜೋಕುಮಾರ ಎಂಬುದು " ಸೋಮಾರಿ” ಎಂಬರ್ಥದಲ್ಲಿ ಬಳಕೆಯಾಗುತ್ತಿದೆ; ಇನು 
ಕೆಲವೆಡೆ ಪುಂಡ, ಪೋಲಿ ಎಂಬರ್ಥದಲ್ಲಿ ಬಳಕೆಯಾಗುತ್ತಿದೆ. 

ಒಟ್ಟು ಸಾರಾಂಶ-ಜೋಕುಮಾರ ಒಬ್ಬ ದೇವತೆಯ ಮಗ, ಮಾರಿಯ ಮಗ. 
ಅವನು ಅಲ್ಫಾಯುಸಿಹುಟ್ಟದ ಏಳು ದಿನಗಳಲ್ಲಿ ತೀರಿಕೊಂಡ. ಅವನ ತಾಯಿ 
ದೇವತಾಸ್ರ್ರೀಯಾಗಿದ್ದರೂ ಅವನನ್ನು ಕಾಪಾಡಲಾರದೆ ಹೋದಳು, ಜನರು ಪೂಜಿ 
ಸುವ (ಕ್ಷುದ್ರ) ದೇವತೆಗಳಲ್ಲಿ ಅವನೂ ಒಬ್ಬ. 

ಇಷ್ಟು ಕುತೂಹಲವನ್ನು ಹುಟ್ಟಿಸುವ ಜೋಕುಮಾರನ ವಿಷಯವಾಗಿ ವಿಚಾರ | 
ಮಾಡಲು ಹೊರಟಿನರಿಗೆ ನಾರಸಿಂಹೆಕವಿಯ " ಅನುಭವ ಶಿಖಾಮುಣಿ'ಯು ಬಹು 
ತೃಪ್ತಿಯನ್ನು ಒದಗಿಸುತ್ತದೆ. ಅಲ್ಲಿಯ ಹದಿನಾರನೆಯ ಸಂಧಿಯಲ್ಲಿ ಬರುವ ಕಥೆಯು 
ಹೀಗಿದೆ.3-* ಜೋಕ ಎಂಬುವನು ಸಸ್ತರ್ಷಿಗಳಿಗೆ ಒಬ್ಬ ಮೆಚ್ಚಿನ ಆಳು. ಒಂದು 
ದಿನ ಆ ಪರಮಖುಸಿಗಳು ಮರ್ತ್ಯಲೋಕದ ನರರ ವೈಭವವನ್ನು ಕುರಿತು ಸುರರು 
ಅಮೃತವನ್ನು ಮಾತ್ರ ಉಣ್ಣು ತ್ರಾರೆಯೇ ಹೊರತು ಎರಡನೆಯದನ್ನು ಅರಿಯರು. 


11. ಈ ಕಥೆಯ ಕಡೆ ಮೊದಲು ನನ್ನ ಗಮನನೆಳೆದನರು ದಾವಣಗೆರೆ ತಾಲ್ಲೂಕಿನ 
ಶಾಗಲೆ ಗ್ರಾಮದ ವೇ॥ ಕೆ, ಸಂಗಪ್ಪಯ್ಯನನರು, 

12. ಹಳ್ಳಿಯ ಹಾಡುಗಳು (ಸಂ. ವಿನೀತ ರಾಮಚಂದ್ರರಾವ್‌), ಪು ೧೨೮, 

13. ಈ ಕಥಾಭಾಗವನ್ನು ಶ್ರೀ ಎಸ್‌, ಎನ್‌. ಕೃಷ್ಣ ಜೋಯಿಸರು ಸಂಗ್ರಹಿಸಿಕೊಟ್ಟು 
ಉಪಕಾರಮಾಡಿದ್ದಾರೆ (ಜಾತಕ ತಿಲಕ್ಕ ಪು, ರ್ಕೀ೮ರಲ್ಲಿನ ಟಿಪ್ಪಣಿ), ಆ ಸಂಗ್ರಹದಲ್ಲಿ ಕೆಲವು 
ಅಂಶಗಳು ಬಿಟ್ಟಿ ಹೋದಂತೆ ಕಂಡುಬಂದದ್ದರಿಂದ ನಾನು ಆ ಕಥಾಭಾಗವನ್ನು 'ಪ್ರತ್ಕೇಕವಾಗಿ 
ಸಂಗ್ರಹಿಸಿಕೊಟ್ಟದ್ದೇನೆ, 


ಜೋಕುಮಾರ ೧೦೯ 


ಮರ್ತ್ಯರೋ ಪರಮಾನ್ನ ಸಂಚಭಕ್ಷ್ಯಗಳನ್ನು ಸನಿಯುತ್ತಾರೆ. ಅವರು ಜಿಹ್ವಾ 
ಲಂಸಟರು, ವಿಷಯ ಲೋಲುಪರು. ಸಿಂಹವು ತಾನೇ ಹೋಗಿ ಆನೆಯ ನಾಲಗೆಗೆ 
ಬಿದ್ದಂತಿದೆ ಇದು. ಅವರು ಪಾನಿಗಳು....” ಇತ್ಯಾದಿ ಮಾತೆನಾಡಿಕೊಳ್ಳು ತ್ತಾರೆ. 
ಇದು ಜೋಕನಿಗೆ ಕೇಳಿಸಿತು. ಅವನು ಹಿಂದು ಮುಂದೆ ಯೋಚಿಸಿದೆ, ಎದ್ದು ವಂದಿಸಿ 
ಕೈಮುಗಿದು, " ನನಗೆ ನೀವು ಒಂದು ವರವನ್ನು ಅನುಗ್ರಹಿಸಬೇಕು ; ಮರ್ತ್ಯ 
ಲೋಕದ ಚಂದದಾಟಿವನ್ನು ನೋಡಿ ಬರುತ್ತೇನೆ, ನೀವು ನನ್ನನ್ನು ಕಳುಹಿಸುವ ಕೃಪೆ 
ಮಾಡಬೇಕು ' ಎಂದು ಕೇಳಿಕೊಂಡನು. ಅದಕ್ಕೆ ಅವರು ನೀನು ಯಾವಾಗಲೂ 
ಎಚ್ಚರದಿಂದಿರಬೇಕೆಂದೂ ಷಡ್ರಸೋಪೇತವಾದೆ ಕೂಳನ್ನು ಮುಂದಿಟ್ಟರೊ ಉಣ್ಣ ಬಾರೆ 
ದೆಂದೊ ಬಾಲೆಯರಿಗೆ ಸೋಲಬಾರದೆಂದೂ ಬೇಗ ಹಿಂದಿರುಗಬೇಕೆಂದೂ ಬುದ್ಧಿ ವಾದ 
ಹೇಳಿ ಕಳುಹಿಸಿದರು. ಅವನು ಇಳೆಗೆ ಇಳಿದನು. ಅಷ್ಟರಲ್ಲಿ ಸೂರ್ಯನು ಪಶ್ಚಿಮಕ್ಕೆ 
ಇಳಿದದ್ದರಿಂದ ಸಂಜೆಯಾಯಿತು. " ವಸ್ತಿಗೆ ' (ವಸತಿಗೆ) ಜಾಗವಿಲ್ಲದೆ ಯೋಚಿಸು 
ತ್ರಿರುವಾಗ ಮುಂದೆ ಒಂದು ಮಾರಿಗುಡಿಯು ಕಾಣಿಸಿತು. ಅಲ್ಲಿ ಅನನು ಚಾರುಚರಣ 
ಗಳಿಗೆ ನಮಿಸಿ ಅಮೃತವನ್ನು ಸವಿದು ಸ್ವರೆಬತ್ತೀಸರಾಗವನ್ನು ಮನೋಹರನಾಗಿ ಹಾಡ 
ತೊಡಗಿದಾಗ ಅದನ್ನು ಮಾರಿ ಕೇಳಿ ರುಚಿರುಚಿಯಾದ ಅಡಿಗೆಯನ್ನು ಮಾಡಿ ಚಿನ್ನದ 
ಹರಿವಾಣದಲ್ಲಿ ಬಡಿಸಿ ತಂದು ಮುಂದಿಟ್ಟು ನೋಡಿದಳು. ಇವನು ಶಿನನೋ ವಿಷ್ಣುವೋ 
ಬ್ರಹ್ಮನೋ ಎಂದು ಮುಂತಾಗಿ ಅನನ ರೂಪವನ್ನು ವರ್ಣಿಸುತ್ತ ಬೆರಗಾಗಿ ನಿಂತು 
ಬಿಟ್ಟಳು. ಎಂದೂ ಸೋಲದವಳು ಅಂದು ಮಂದಮತಿಯಾಗಿ ಅವನಿಗೆ ಸೋತು 
ಹೋದಳು. ಆ ಅಡುಗೆಯನ್ನು ಉಂಡರೆ ಯಸಿಗಳು ನನ್ನನ್ನು ಬಡಿದು ಕೊಲ್ಲದೆ ಬಿಡ 
ರೆಂದು ಜೋಕನು ಗಡಗಡ ನಡುಗುತ್ತ ಸುಮ್ಮನಿರಲು ಆ ಭಕ್ಷ ಗಳ ವಾಸನೆಯು 
ಅನನ ನಾಸಿಕಕ್ಕೆ ತೀಡಿತು. ಅವನು ಧೈರ್ಯ ಮಾಡಿ ಉಂಡನು, ಹಿಂದಿನದನ್ನೆಲ್ಲ 
ಮರೆತನು. ಊಟವಾದಮೇಲೆ ಅವಳು ಚಿನ್ನದ ಗಿಂಡಿಯಲ್ಲಿ ಕೈಗೆ ನೀರೆರೆದಳು. 
ತನ್ನ ಕೈಯನ್ನು ತೊಳೆದುಕೊಳ್ಳುತ್ತ ಜೋಕ ಅವಳ ಮುಖವನ್ನು ದಿಟ್ಟಿಸಿ ನೋಡಿ 
ನೀನೇನು " ಗಿರಿಜೆಯೋ ಲಕ್ಷ್ಮಿಯೋ ಸರೆಸ್ವತಿಯೋ ' ಎಂದು ಪ್ರಶ್ನಿಸಲು " ನಾನು 
ಮಾರಿ' ಎಂದು ಉತ್ತರಿಸಿ ನೀಳ್ಯವನ್ನು ಬಹು ಮೋಹದಿಂದ ಮಡಿಸಿಕೊಟ್ಟಿಳು. ಆ 
ಸಮಯವನ್ನು ಕಾದಿದ್ದು ಮನ್ಮಥನು ಬಾಣಪ್ರಯೋಗವನ್ನು ಮಾಡಿದನು. ಅವನೂ 
ಅವಳಿಗೆ ಸೋತು ಹೋದ. ಸ್ವಲ್ಪ ಕಾಲದನಂತರ ಅವನಿಗೆ ಎಚ್ಚರವಾಗಿ ತನ್ನ 
ತಪ್ಪಿನ ಅರಿವಾಯಿತು. “ ಖುಹಿಗಳ ಮಾತನ್ನು ಮೀರಿದೆ, ಈ ಮಾರಿಯ ದೆಸೆಯಿಂದ 
ನನಗೆ ನರಕಪ್ರಾಸ್ತವಾಯಿತು? ಎಂದು ಕೊರಗುತ್ತ ಖುಹಿಗಳ ಬಳಿಗೆ ಹೋಗಿ 
ನಮಸ್ಕರಿಸಲು ಅವರು ಕಾಲಿಂದ ಒದ್ದು ಬಿಟ್ಟಿ ರು. ಕ ನಿಮ್ಮ ಪಾದಗಳು ಸೋಕಿದರೆ 
ನನ್ನ ಕುಲಕೋಟಗಳೆಲ್ಲ ಮಾಡಿದ ಪಾಪವು ಬಗೆಹರಿಯುತ್ತದೆ, ಧಕ್ಯನಾಡೆನು' 
ಎಂದು ವಿನಯವನ್ನು ನುಡಿಯಲು ಅವರು ತಮ್ಮ ತಮ್ಮಲ್ಲೇ ನಸುನಗುತ್ತ, " ಏಳು ದಿನೆ 
ಸುಮ್ಮನಿರು, ನೀನು ನಮ್ಮಲ್ಲಿಗೆ ಬಂದು ಸೇರುತ್ತೀಯೆ ? ಎಂದು ಆಶ್ವಾಸನೆಯೆನ್ನಿ ತ್ತರು. 


೧೧೦ ಸಂಶೋಧನ ತರೆಂಗೆ 


ಇತ್ತ ಮಾರಿಯು ಒಬ್ಬ ಫೆನತರದೆ ಮಗನನ್ನು ಹೆತ್ತಳು. ಅವನು ಹುಟ್ಟಿದ ಕೂಡಲೆ 
ತನ್ನ ತಂದೆ ಯಾರೆಂದು ಕೇಳಿದನು. ಅದು ಯಾರೆಂಬುದು ತನಗೆ ಗೊತ್ತಿಲ್ಲವೆಂದೂ, 
ಒಬ್ಬ ಸತ್ಯಸ್ವರ್ಗದೆ ಪುರುಷ ಅವನೆಂದೊ ಅವನು ಎತ್ತ ಹೋದನೋ ತಿಳಿಯದು 
ಎಂದೂ ತಿಳಿಸಿದಳು. ಆಗೆ ಅವನು ತನ್ನೆ ತಂದೆಯನ್ನು ಹುಡುಕಿ ಕರಿತರುತ್ತೇನೆ 
ಎಂದು ಹೊರಟನು. ಅವನು ಹುಟ್ಟಿದ್ದು ಭಾದ್ರಸದೆ ಶುದ್ಧದಲ್ಲಿ. ದೇವಿಯೆ ಅಸ್ಟಮಿಯ 
ಧಾರೆಯಲ್ಲಿ. ಹೀಗೆ ಎಳು ದಿನ ಹುಡುಕುತ್ತಿರಲು ಅನಂತನ ಹುಣ್ಣಿಮೆಯು 
ಬಂದಿತು. ಎಲ್ಲರೂ ಸಡಗರೆದಿಂದ ಹಬ್ಬವನ್ನು ಮಾಡುತ್ತಿದ್ದರು. ಆ ದಿನ ಅಗಸರೆಲ್ಲರೂ 
ಕೂಡಿಕೊಂಡು ಮನೆ ಮನೆಯಲ್ಲಿ ಬೇಡಿ ತಿರಿದುಕೊಂಡು ಅಷ್ಟ ನ್ನೂ ಒಂದು ಹೆಡಿಗೆಗೆ 
ತುಂಬಿಕೊಂಡು ಬಂದು ಗಂಗೆಯ ಕಲ್ಲನ್ನು ಪೊಜೆ ಮಾಡಿ ಉಣ್ಣುವ ಸಮಯದಲ್ಲಿ 
ತಮ್ಮ ಕತ್ತೆಗಳು ಹೊಲಗಳಿಗೆ ನುಗ್ಗಿ ಪೈರನ್ನು ಹಾಳುಮಾಡಿಯಾವು ಎಂಬ ಭಯೆದಿಂದ 
ಸುಕರ್ಣಿಕೆ ಎಂಬ ತಮ್ಮ ಒಬ್ಬ ಪುತ್ರಿಯ ಕೈಯಲ್ಲಿ ಒಂದು ಹೋಳಿಗೆಯನ್ನು ಕೊಟ್ಟು 
ಅವಳನ್ನು ಕಾವಲಿಗೆ ನೇಮಿಸಿದರು. ಆಗ ತಂದೆಯನ್ನು ಹುಡುಕುತ್ತ ಬಂದ 
ಜೋಕುಮಾರೆಕನು ಚಂದದ ಆಭರಣಗಳನ್ನು ಧರಿಸಿ ನಗುತ್ತ ನಿಂತಿದ್ದ ಬಾಲೆಯನ್ನು 
ಕಂಡು ಮೋಹಿಸಿ ಆತುರದಿಂದ ಅವಳನ್ನು ಪೀಡಿಸಲು ಅವಳು ಹೆದರಿ ಕೂಗಿಕೊಂಡಳು. 
ಅದನ್ನು ಕೇಳಿದ ಅಗಸರು ಓಡಿ ಬಂದು " ಕೈಗುದಿಗೆಯಿಂದ ಕೊಲ್ಲು ಕೊಲ್ಲು' ಎಂದು 
ಕೂಗುತ್ತ, ಅನನನ್ನು ಕೊಂದು ಕಲ್ಲಿನ ಬುಡಕ್ಕೆ ಹಾಕಿದರು. ಆ ಕ್ಷಣದಲ್ಲಿ ಸಪಸ್ತರ್ಹಿಗಳು 
ಜೋಕನನ್ನು ಕೂಡಿಕೊಂಡರು. ಅದಕ್ಕೆ ಕಾರಣವಿಷ್ಟೆ -ಜೋಕನ ಇಂದ್ರಿಯವು 
ಮಾರಿಯನ್ನು ಪ್ರವೇಶಿಸಿದ್ದರಿಂದ ಜೋಕುಮಾರೆನು ಜನಿಸಿದನು. ಇವನು ತನ್ನ 
ಇಂದ್ರಿಯನನ್ನು ಸುಕರ್ಣಿಕೆಯಲ್ಲಿ ಬಿಟ್ಟಿ ನು. ಇವನನ್ನು ಬಡಿದಾಗ ಇಂದ್ರಿಯವು 
ಹೋಯಿತು ; ಜೋಕನನ್ನು ಅಲ್ಲಿ ಖುಷಿಗಳು ಕೂಡಿಕೊಂಡರು. ಅವನಿಗೆ" 
ತಾಯ್ತಂದೆಗಳು ಹೆಸರಿಡಲಿಲ್ಲ. ಜೋಕನ ಮಗ " ಜೋಕುಮಾರ ' ಎಂದು ಭೂಮಿ 
ಯಲ್ಲಿ ಹೆಸೆರಾದನು.” 

ಈ ಕಥೆ ಅನೇಕ ವಿಷಯಗಳ ಮೇಲೆ ಬೆಳಕು ಚಲ್ಲುತ್ತದೆ. ಇದು "ಜೋಕು 
ಮಾರೆ? (= ಜೋಕ- ಕುಮಾರ) ಎಂಬ ಹೆಸರನ್ನು ವಿವರಿಸುತ್ತದೆ; 15 ಅಷ್ಟಲ್ಲದೆ 
ಅವನ ತಾಯಿ ಮಾರಿಯೆಂದ್ಕೂ ಅವನು ಅಲ್ಫಾಯುಷಿಯೆಂದ್ರೂ, ಬದುಕಿದ್ದು ಏಳು 


14, ಆದಿಮೂರುತಿ ಗುರುವೆ ಅವ ಜನ | ನಾದ ದಿನನನು ಹೇಳುಯಂದೊಡೆ | 
ಭಾದ್ರಪದ ಶುದ್ಧದಲಿ ದೇವಿಯ ಅಷ್ಟಮಿಯ ಧಾರಾ | 
ಭೇದವಿಲ್ಲದೆ ಸರ್ವಲೋಕವು | ಆದರಿಸಿ ಕಟ್ಟೀದ ಬಳಿಕಲಿ | 
ಆ ದಿವಸವೇ ಹುಚ್ಚಿ ನಡೆದನು ಭೂಪ ಕೇಳೆಂದಾ॥ 


(ನೈಸೂರು ಪ್ರಾಚೃಕೋಶಾಗಾರದ ಔ. 4೨೦ ಸಂಖ್ಯೆಯ ಹಸ್ತ ಪ್ರತ್ಕಿ ಪತ್ರ ೫೨) 


15. "ಜೋಕುಮಾರ * ಎಂಬ ಹೆಸರನ್ನು ವಿವರಿಸುವುದಕ್ಕಾಗಿಯೇ "ಜೋಕ* ನ 
ಸೃಷ್ಟಿಯಾಗಿರಬಹುದೇ ಎಂಬ ಸಂದೇಹವು ಒಮ್ಮೊಮ್ಮೆ ಬರುತ್ತದೆ | 


ಜೋಕುಮಾರ ೧೧೧ 


ದಿನಗಳು ಮಾತ್ರನೆಂದೂ ತಿಳಿಸುತ್ತದೆ. ಕನ್ನಡ ಕಾವ್ಯಗಳಲ್ಲಿ ಬರುನ ಜೋಕುಮಾರ 
ಸಂಬಂಧವಾದ ಎಲ್ಲ ಉಲ್ಲೇಖಗಳಿಗೂ ಅತ್ಯಂತ ಸಮರ್ಪಕವಾದೆ ಓಪ್ಸಣಿಯನ್ನೊದಗಿ 
ಸುತ್ತದೆ. 
ಜೋಕುಮಾರನ ವಿಷಯವಾದ ನಮ್ಮ ಕುತೂಹಲ ಇಸ್ಸಕ್ಕೇ ನಿಲುವುದಿಲ್ಲ. 
ಆ ದೇವತೆ ಇನ್ನೂ ಜೀವಂತನಾಗಿದ್ದಾನೆ, ವರ್ಷದಲ್ಲಿ ಒಂದು ವಾರೆ ಜನರಿಂದ ಪೂಜೆ 
ಯನ್ನು ಕೈಗೊಳ್ಳುತ್ತಿದ್ದಾನೆ ಎಂಬುದು ನಮ್ಮ ಕುತೂಹಲವನ್ನು ಹೊಡೆದೇಳಿಸುತ್ತದೆ. 
ಜೋಕುಮಾರನ ಆರಾಧನೆ (೮1೧) ಮಧ್ಯ ಕರ್ಣಾಟಕ ಮತ್ತು ಉತ್ತರ ಕರ್ಣಾಟಕ 
ಗಳಲ್ಲಿ ನಿಶೇಷವಾಗಿದೆ. " ಗಂಗೆಯ ಮತ' ಅಥವಾ " ಕಬ್ಬ್ಯಾರ ಮತ 'ದ ಹೆಂಗಸರು 
ಜೋಕುಮಾರನ ವಿಗ್ರಹವನ್ನು ಮಣ್ಣಲ್ಲಿ ಮಾಡಿ ಬೇವಿನ ಸೊಪ್ಪು ತುಂಬಿದ ಬುಟ್ಟಿಯ 
ಲ್ಲಿಟ್ಟು ಕೊಂಡು ಹಾಡುಗಳನ್ನು ಹಾಡುತ್ತ ಮನೆಮನೆಗೆ ಬರುತ್ತಾರೆ. ಅಗಲವಾದೆ 
ಮುಖ, ಅದಕ್ಕೆ ತಕ್ಕ ಕಣ್ಣುಗಳು, ತಲೆಯಮೇಲೆ ಕಿರೀಟಿದಂತಹೆ ತೊಡಿಗೆ, ಹಣೆಯಲ್ಲಿ 
ವಿಭೂತಿಸಟ್ಟಿ ಮತ್ತು ಕುಂಕುಮ; ಬೊಡ್ಡ ಮಾಸ್ಕೆ ದೊಡ್ಡಬಾಯಿ ; ಅವಕ 
ಕಾಮುಕತನನನ್ನು ತೋರಿಸಲು ದೊಡ್ಡ ಪುರುಷೇಂದ್ರಿಯ- ಇದು ಆ ವಿಗ್ರಹದ ತಕ್ಕ 
ಮಟ್ಟಿನ ವರ್ಣನೆ. ಹೆಂಗಸರು ತಮ್ಮ ಮನೆಗಳಲ್ಲಿ ಬೆಣ್ಣೆ ಯಿದ್ದರೆ ಆ ನಿಗ್ರಹದ 
ಬಾಯಲ್ಲಿ ಜೆಣ್ಣೆಯಿಡುತ್ತಾರೆ. 
ಯಾಕೆ ಕೊಮರಾ ನಿನ್ನ ಬಾಯಿಗೆ ಬೆಣ್ಣಿಲ್ಲ 
ಮೇಲೆ ಮಾಣಿಕದಾ ಹರಳಿಲ್ಲ ಈವೂರ 
ಓಣ್ಯಾಗ ನಿನ್ನ ಸುಳಿವಿಲ್ಲ ॥36 
ಎಂದು ಜೋಕುಮಾರನನ್ನು ಹೊತ್ತು ತಂದ ಹೆಂಗಸರು ಹಾಡುತ್ತಾರೆ. ಜೋಕುಮಾರ 
ನಿಗೆ ಬೆಣ್ಣೆ ಬಲು ಪ್ರಿಯನಂತೆ. ಮೇಲಿನಂತಹ ಪದಗಳನ್ನು ಹಾಡುತ್ತ? ಅವೆಲ್ಲ 
ಬಹುಮಟ್ಟಿಗೆ ತ್ರಿಸದಿಗಳು. -ಮನೆಮನೆಗೆ ಹೋಗಿ ರಾಗಿ, ಜೋಳ, ಮೆಣಸಿನಕಾಯಿ, 
ಹುಣಿಸೆಹಣ್ಣು ಇತ್ಯಾದಿಗಳನ್ನು ಸಂಗ್ರಹಿಸುತ್ತಾರೆ. ಹೀಗೆ ಒಂದು ವಾರೆ ಕಳೆದ ಬಳಿಕ 
ಜೋಕುಮಾರನ " ದಿನಮಾಡಿ' ಹಬ್ಬವನ್ನು ಆಚರಿಸುತ್ತಾರೆ. ಇದನ್ನು ಆಚರಿಸುವುದು 
ಭಾದ್ರಸದಮಾಸದಲ್ಲಿ, ಸೆಪ್ಟೆಂಬರ್‌ ತಿಂಗಳಲ್ಲಿ.18 
16. ನನ್ನ ಸ್ವಂತ ಸಂಕಲನದಿಂದ. 
17. ಈ ಹಾಡುಗಳ ಸಂಗ್ರಹದ ಒಂದು ಭಾಗವನ್ನು ಡಾ| ಬಿ. ಎಸ್‌, ಗದ್ದಗೀಮಠರು 
} ಕನ್ನಡ ಜಾನಪದ ಗೀತಗಳು? ಎಂಬ ತಮ್ಮ ಕೃತಿಯಲ್ಲಿ ಸಂಗ್ರಹಿಸಿ ಕೊಟ್ಟಿ ದ್ದಾರೆ (ಪು. ೧೫೩4- 
೬). ಶ್ರೀಕ. ರಾ. ಕೃ. ಅನರ ಬಳಿ ಒಂದು ಅಪೂರ್ಣ ಅಪ್ರಕೆಔತ ಸಂಕಲನನಿದೆ. ನನ್ನ 
ಬಳಿಯೂ ಒಂದು ಅಪೂರ್ಣ ಸಂಕಲನವಿದೆ, 
|8. 4 ಅನುಭನಶಿಖಾಮಣಿ 'ಯ ಕಥೆಯೂ ಇದನ್ನೇ ಹೇಳುತ್ತದೆ (೧೪ನೇ ಅಡಿಟಿಪ್ರಣಿ 
ನೋಡಿ), ೧೯೫೫ ನೇ ವರ್ಷ ನಾನು ಜೋಕುಮಾರನ ಹಾಡುಗಳನ್ನು ಸಂಗ್ರಹಿಸಿದಾಗ ಅನನ 
ಕ್ಷರು ಹೇಳಿದ ಪ್ರಕಾರ ಆ ವರ್ಷ ಜೋಕುಮಾರ ಹುಟ್ಟಿದ್ದು ಸೆಪ್ಟೆಂಬರ್‌ ೨೩4 ರೆಂದು; 
ಸತ್ತದ್ದು ೨೯ ರಂದು ; ೩೦, ೩೧ ನೇ ದಿನಗಳು ಹಬ್ಬದ ದಿನಗಳು, 


೧೧೨ ಸಂಶೋಧನ ತರಂಗ 


PN ಕಥೆಯನ್ನು ಈ ಹೆಳ್ಳಿಯ ಜನರಿಂದ ಸ್ಪ ಸ್ಪವಾಗಿ ತಿಳಿಯು 
ವುದು ಸ್ವಲ್ಪ ಕಷ್ಟದ ಸಂಗತಿ. ಅವರೆ ಕಥೆಯ ಪ ಪ್ರಕಾರ ಜಟಕ ನಾ 
ಜೋಕಖಯಸಿ ಎಳೇಗೌರಿಯರೆ ಮಗೆ (" ಪ್ರನಧಪಿಪಂಮದ ಯ ಕಥೆಯಲ್ಲಿ 
" ಜೋಕ' ನು ಸಸ್ತರ್ಷಿಗಳ ಸೇವಕನೇ ಹೊರತು, ಖುಸಿಯಲ್ಲ. ಅವನು ಮಾರಿ 
ಯನ್ನು ಕಾಮಿಸಿದನೇ ಹೊರೆತು ಮುದುನೆ ಮಾಡಿಕೊಳ್ಳ ಲಿಲ್ಲ. ಜಾನಸದ ಕಥೆಯ 
ಪ್ರಕಾರ ಜೋಕುಮಾರನ ತಾಯಿ ಎಳೇಗೌರಿ, ಮಾರಿಯಲ್ಲು. ಅವರಿಗೆ ಬಹಳ ಕಾಲ 
ಮಕ್ಕಳಾಗಲಿಲ್ಲ. ಆ ಖಯಸಿಯು ಸಂತಾನಾಸೇಕ್ಷೆಯಿಂದ ಘೋರವಾದ ತಪಸ್ಸನ್ನು 
ಮಾಡಿ ಶಿವನನ್ನು ಪ್ರ ಪ್ರತ್ಯ ಕ್ರಮಾಡಿಕೊಂಡಾಗ ಶಿವನು ಅವರಿಗೆ ಏಳು ದಿನ ಆಯುಸ್ಸುಳ್ಳ 
ಮಗನನ್ನು ಅನುಗ್ರ ಇತ ಹೀಗೆ ಹುಟ್ಟಿದ ಮಗುವೇ ಜೋಕುಮಾರೆ. ಹುಟ್ಟಿದ 
ಏಳು ದಿನಗಳೊಳಗೆ ಅವನು ಎಲ್ಲ ಪಟ್ಟಣಗಳನ್ನೂ ತಿರುಗಿದ, ರಾಜ್ಯವನ್ನೂ ಆಳಿದೆ. 

ಹುಬ್ಬಿದೇಳು ದಿನಸಾಕೆ ಪಟ್ಟಿ ಣನ ತಿರುಗ್ಯಾನೆ | 
ದೃಸ್ಟಿದೇನಿ ನಿನ ಮಗ ಕೊನುರಾಗೆ 
ಕೊಟ್ಟಾರೆ ಏಳು ದಿನಗಳ 19 
ಆರೇಳು ದಿನಕೇನೆ ಅಳಿದನೆ ರಾಜ್ಯಾನ 
ದಿರ್ನೇದೇವಿ ನಿನಮಗೆ ಕೊಮರಾಗ 
ತೋರ್ಯಾರೆ ಏಳು ದಿನಗಳ ॥| 20 
ಸೈರೆಲ್ಲಾ ಒಣಗಿ ನಿಂತಿದೆ, ಮಳೆ ಅತ್ಯಗತ್ಯವಾಗಿ ಬೇಕಾಗಿದೆ. 
ಬಿತ್ತಿದ ಪೈರು ಒಣಗಿ ಹೋಗುತಿವೆ 
ಹೆತ್ತ ನ್ವ ಹಿಟ್ಟು ಕೊಡಲೊಲ್ಲಳು ಶಿನರಾಯೆ 
ಉತ್ತ ಕಯ ನುಳೆ ಕರುಣಿಸು॥ | 
ಆಗ ಜೋಕುಮಾರನು " ಕಾಸಿ? ಹಾಕಿ ಬಾಸೆ ತಿರುವಿ, ಹೊಮುಡಿದ್ದು, ನೀಲಿ 
ಕುದುರೆ ಹತ, ತನ್ನ ಸೆಲೆಯನನ್ನು ಬೀಸಿ ಮಳೆಯನ್ನು ಕರೆಯುತ್ತಾನೆ. 
ಕಟ್ಟೀಯ ಹತ್ತಾ ನೆ ಹೊತ್ತುಗಳ ನೋಡ್ಕಾನೆ 
ಹೆತ್ತಾ ನೆ ನೀಲಕುದುರೆಯ ನಮಕೊಮರೆ 
ಕೈಬೀಸಿ ಮಳೆಯ ಕರೆದಾನೆ ॥ 


ಏರೀಯ ಹತ್ತಾನೆ ಯೇಳ್ಕೇನ ನೋಡ್ಯಾನೆ , 
ಏರ್ಯಾನೆ ನೀಲಗುದುರೆಯ ನಮಕೊಮರ 
ಶಲ್ಕೇನ ಬೀಸಿ ಕರೆದಾನೆ ॥31 


19 ನನ್ನ ಸ್ವಂತ ಸಂಕಲನದಿಂದ. ಡಾ|| ಬಿ, ಎಸ್‌, ಗದ್ದ ಗೀಮಠರೆ ಸಂಕಲನದ 
(ಪು. ೧೫೪) ಪ ಪದ್ಯ ದಲ್ಲಿ ಎರಡನೆಯ ಪಾದವು *ದಿಣ್ಣಾದೇನಿ ನಿನ್ನ ಮಗನೆ" ಕೊಮರಾಗಳ ಎಂದಿದೆ. 
ಶ್ರೀಕೆ. ರಾ ಕೈ, ಅವರೆ ಸಂಕಲನದಲ್ಲಿ “ ದಿಟ್ಟಿ ಕಾಣಮ್ಮ ನಮ ೬ ಕೋಮಾರ? ಎಂದಿದೆ. 

20 ಎ ಸ್ವಂತ ಸಂಕಲನದಿಂದ. 

21. ಅದೇ. 


ಜೋಕಾಮಾರ ೧೧೩, 


ಅವನ ಪ್ರಭಾವ, ಮಹಿಮೆಗಳು ದೊಡ್ಡವು. ಭಾರಿ ಮಳೆ ಧೋ ಥೋ ಎಂದು 
ಸುರಿಯಿತು. 


ಅಡ್ಡಾಡ್ಡ ಮಳೆ ಬಂದು ದೊಡ್ಡೊಡ್ಡ ಜೆರಿತುಂಬಿ 
ಗೊಡ್ಡುಗಳೆಲ್ಲ ಹಯನಾಗಿ ಗೌಡರ 
ಶೆಡ್ಡೇಯ ಮೇಲೆ ಸಿರಿಬರಲಿ ॥ 


ಇದ್ದಾಲಿ ಮಸಿಯೆಂಗೆ ಬಿದ್ದಾನೆ ಮಳೆಮೋಡ 
ಗದ್ದಲಿಸಿ ಮೂರೇ ಹರಿಖಿಂಚೆ ರಾಯರೆ 
ಗದ್ದೆಯ ಹೊಲಕೆ ಹಸಿ (ದ) ಮಳೆ ॥22 


ಇಲ್ಲಿ ಮಳೆಗಾಗಿ ಜನರು ಪಟ್ಟ ಹೆಂಬಲ ಮಳೆ ಬಿದ್ದೆ ಸೊಗಸು, ಸಂಭ್ರಮ 
ಜನರ ಹರ್ಷ ಇತ್ಯಾದಿಗಳನ್ನು ಕುರಿತ ಹತ್ತಾರು ಪದ್ಯಗಳು ಬರುತ್ತವೆ. ಬಿತ್ತಿದ 
ಹೊಲಗಳಲ್ಲಿ ಜೋಕುಮಾರನು ಸಂಭ್ರಮದಿಂದ ಚಂಡಾಟವಾಡುತ್ತಾನೆ (“ ಬಿತ್ತಿದ 
ಹೊಲದಾಗೆ ಹೊಕ್ಕು ಜೆಂಡಾಡ್ಯಾನೆ ”). ಅನನು ಜನಗಳು ಕೇಳಿದ್ದನ್ನೈಲ್ಲ ದಯ 
ಪಾಲಿಸುತ್ತಾನೆ. ಸಂತಾನವಿಲ್ಲದವರಿಗೆ ಸಂತಾನವನ್ನು ಅನುಗ್ರಹಿಸುತ್ತಾನೆ. ಅವನು 
ಮಹಾ ಪುಂಡ ;೫ ಅನೇಕ ಸ್ರ್ರೀಯೆರ ಮಾನಭಂಗ ಮಾಡುತ್ತಾನೆ. ಕೊನೆಗೆ ಒಬ್ಬ 
ಮಡಿವಾಳನ ಮನೆಯಲ್ಲಿ ಒಬ್ಬ ಕನ್ಯೆಯ ಮಾನಭಂಗನನ್ನೂ ಮಾಡುತ್ತಾನೆ. ಅದು 
ತಿಳಿದುಬಂದು ಆ ಮನೆಯ ಯಜಮಾನ ಅವನ ಎದೆಗೆ ಕತ್ತಿಯಿಂದ ಚುಚ್ಚಿ ದೇಹೆ 
ವನ್ನು ಹೊಳೆಗೆ ಎಸೆಯುತ್ತಾನೆ. ಅಲ್ಲಿ ಅವನು ನರಳುತ್ತಿರುವಾಗ ಒಬ್ಬ ಬೆಸ್ತನ 
ಬಲೆಗೆ ಬೀಳುತ್ತಾನೆ. ಅದು ಏನೋ ಎಂತೋ ಎಂದು ಮತ್ತೆ ಹೊಳೆಗೆ ಎಸೆಯು 


22, ಅದೇ, 

23. ಜೋಕುಮಾರನ ಕಥೆ ಎಲ್ಲ ಕಡೆಗಳಲ್ಲೂ ಒಂದೇ ರೂಪದಲ್ಲಿ ಪ್ರಚುರವಾಗಿಲ್ಲವೆಂದು 
ತಿಳಿದುಬರುತ್ತದೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೂಪಾಂತರಗಳನ್ನು ಪಡೆದಿರುವಂತೆ 
ಕಾಣುತ್ತದೆ, ಒಂದು ಕಥೆಯ ಪ್ರಕಾರ ಇವನು ತನ್ನ ಹೆತ್ತ ತಾಯನ್ನೇ ಮೋಹಿಸುತ್ತಾನೆ; ಆ 
ತಾಯಿಯೇ ಮಗನ ಕೊರಳು ಮುರಿದು ಹೊಳೆಗೆ ಹಾಕುತ್ತಾಳೆ. 


ಜೋಕುಮಾರನೆಂಬೋನು ಗೌರನ್ನು ಮಗನಮ್ಮ 
ಹುಟ್ಟು ತಲೆ ತಾಯ ಭ್ರಮಿಸಾನೆ ಗೌರಮ್ಮ 
ಎತ್ತಾಕಿ ಕೊರಳ ಮುರಿದಾಳೆ ॥ 

ಎತ್ತಾಕಿ ಕೊರಳ ಮುರಿದಾಳೆ ಗೌರಮ್ಮ 

ಬಿಟ್ಟಾಳೆ ಹರಿಯ (ವ) ಜಲಧಿಗೆ ಜೋಕುಮಾರ 
ಸಿಕ್ಕಾನೆ ಅಂಬಿಗರ ಬಲೆಯಾಗೆ ॥ 


(ಶ್ರೀ ಕ. ರಾ. ಕೃ. ಅನರ ಸಂಕಲನದಿಂದ) 


೧೧೪ ಸಂಶೋಧನ ತರಂಗ 


ತ್ತಾನೆ. ಜೋಕುಮಾರೆನ ದೇಹ ಒಂದು ಕಲ್ಲಿನ ಕೆಳಗೆ ಸಿಕ್ಕು ನರಳುತ್ತಿರುವಾಗಳ 
ಒಬ್ಬ ಅಗಸ ಅದನ್ನು ಮನೆಗೆ ಹೊತ್ತು ತರುತ್ತಾನೆ. ಅಲ್ಲಿ ಅನನ ಪ್ರಾಣ ಹಾರಿ 
ಹೋಗುತ್ತದೆ. ಆಗ ಅವರಿಗೆ ಅನನು ಜೋಕುಮಾರನೆಂಬುದು ಗೊತ್ತಾಗುತ್ತದೆ. 
ಅಂದಿನಿಂದ ಜೋಕುಮಾರನ ಹೆಬ್ಬವನ್ನು ಒಂದು ವಾರೆ ಆಚರಿಸುವ ಸಂಪ್ರದಾಯವು 
ರೂಢಿಗೆ ಬಂದಿತು. 

" ಅನುಭವಶಿಖಾಮಣಿ ' ಯ ಕಥೆಗೂ ಜಾನಪದ ಕಥೆಗೂ ಅನೇಕ ಸಾಮ್ಯಗಳೂ 
ವ್ಯತ್ಯಾಸಗಳೂ ಇವೆ. ಜಾನನದ ಕಥೆಯ ಪ್ರಕಾರ ಜೋಕುಮಾರ ಎಳೇ ಗೌರವ್ಹನ 
ಮಗ; ಇಲ್ಲಿ ಮಾರಿಯ ಪ್ರಸ್ತಾಪವಿಲ್ಲ. ಯಾರು ಈ "ಎಳೇ ಗೌರವ್ಹ?' ಜಾನ 
ಪದ ಕಥೆಯ ಪ್ರಕಾರ ಜೋಕುಮಾರ " ಹತ್ತಿಯಲ್ಲಿ ಹುಟ್ಟಿ ಎಳೆಯಲ್ಲಿ ಆಡುತ್ತಾನೆ.' 
ಹೀಗೆಂದರೇನೋ ತಿಳಿಯದು. ಗೌರಿಯೆ ಹೆಬ್ಬ ವಾರ ಸ್ವಲ್ಪ ದಿನಗಳಲ್ಲೇ ಈ ಜೋ 
ಕುಮಾರನ ಹಬ್ಬ ಬರುತ್ತದೆ... ಶಿವ, ಗೌರಿ, ಗಣಪತಿಚ (ಅಥವಾ ಕುಮಾರ 
ಸ್ವಾಮಿ?) ಇವರಿಗೆ ಸಂವಾದಿಯಾಗಿ ಜೋಕ (ಶಿವನೂ ಒಬ್ಬ ಯೋಗಿ ಅಥವಾ 
" ಜೋಗಿ' ಯಲ್ಲವೇ?), ಎಳೇ ಗೌರಿ, ಜೋಕುಮಾರರು ಸಮಾಜದ ಒಂದು ವರ್ಗ 
ದಲ್ಲಿ ಹುಟ್ಟಿ ಕೊಂಡ ದೇವತೆಗಳಿರಬಹುದೇ? ಗ್ರಂಥಸ್ಟೆ ಕಥೆಯೇ .ಜಾನನದ ಗೀತಗಳಲ್ಲಿ 
ಬೇಕೆ ರೂಪವನ್ನು ತಾಳಿತೇ? ಅಥವಾ ಜನರಲ್ಲಿ ಪ್ರಚಲಿತವಾಗಿದ್ದ ಕಥಿಯೇ ಬೇರೆ 
ರೂಪವನ್ನು ತಾಳಿ ಗ್ರಂಥಸ್ಥ ವಾಯಿತೇ? ಬಹುಶಃ ಎರಡನೆ ಯ ಜೀ ಸಂಭಾವ್ಯ ತೆ 
ಹೆಚ್ಚು. ಜ್‌ ವಿಷಯವಾಗಿ ಇನ್ನೂ ಹೆಚ್ಚಿನ ನ ಜಿಜಾ ಜ್ಞಾಸೆಯ ಸತ್ಯವಿದೆ. 

ಸ ಶೆ. ೧೧೯೫ ರೆ ಒಂದು ಶಾಸನದಲ್ಲಿ ೫ ಬರುವ " "'ಜೋಗತ್ಟೆ' ಎಂಬ 
ಹೆಸರು ಇಲ್ಲಿ ಉಲ್ಲೇಖನಾರ್ಹ. ಜೋಕುಮಾರನ ಹೆಸರನ್ನಿಟ್ಟು ಕೊಂಡಿರುವ ವ್ಯಕ್ತಿ 
ಗಳು ಈಗಲೂ ಹಲವರಿದ್ದಾರೆ... " ಜೋಕಸ್ಸ ' ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಹೊಸ 
ಪೇಟಿ ತಾಲ್ಲೂಕಲ್ಲಿರುವುದು ಈ ಲೇಖಕನಿಗೆ ಗೊತ್ತಿದೆ. 


24, ಪುಂಡಾನ ಪುಂಡಾಟ್ಫಿ ಹಿಂಡ ಮಂದಿ ಕೂಡ್ಯಾರ 
ಕಂಡಲಿ ಕಲ್ಲಿಗೆ ಬಡಿದಾರ ರಾತ್ರ್ಯಾಗ 
ಅಗಸರ ಕಲ್ಲಿಗೆ ತುರಿಕ್ಯಾರ ॥ 
(ಬಿ. ಎಸ್‌. ಗದ್ದಗೀಮುಕ: ಕನ್ನಡ ಜಾನಪದ ಗೀತಗಳು, ಪು. ೧೫೫) 

೦5, 4 ಮೋದಕಾನ ಸ ಭುಂಜಿಸಿ ಮೆರೆದೆ ಹೋದ ಗಣಪತಿಯು ಶಿವನ ಮುಂದೆ 
ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಸ ಸುಖವೇ ಉಂಟೆಂದೂ ಅ ಸುಖವನ್ನುಂಡು ತ ತಾನು ತೇಗಿ ತೊನೆದು 
ಉಬ್ಬಿ ಬಂದೆನೆಂದೂ ಮುಂಚಿತವಾಗಿ ಹೇಳಿರಲು ಶಿವನು ತನ್ನ ಕಣ್ಣೆರೆಯದೆ ಇದ್ದನು. ಜೋ 
ಸೆ ದುಃಖವನ್ನು ಕೇಳಿ ಕಣ್ಣೆ ರೆದು ನೋಡಲು ಮತೆ ಬೆಳೆಗಳು ಒಣಗಿ ಲೋಕ 
ದಲೆ ಲ್ಲ ಗೋಳಾಟಿದ ಸಾ| ಅನನ ಕಣಿಗೆ ಬಿತ್ತಂತೆ! ಆಗ ಶಿವನು ಕರುಣಿಸಿ ಕಣ್ಣೆರೆ 
ಯಲು ಬೀಸಿ ಬೀಸಿ ಮಳೆಯಾಗಿ ಜಲಾಶಯಗಳು" ತುಂಬಿದುವಂತೆ ! ಬೆಳೆಬಂದು ಸುಖ ಕಾಲವು 
ಬಂತೆಂದು ಜಾನಪದ ಕಥೆಯೊಂದು ಇಡೆ” (ಅದೆ ಪು. ೧೫೬). | 

26. Epigraphia Carnatica, 11 335, 1195 A.D. 


ಜೋಕುಮಾರ 
ಅನುಬಂಧ 


ಜೋಕುಮಾರನ ಹಾಡುಗಳು 


ಹುಚ್ಚಿ ದೇಳು ದಿನಕೆ ತಿರಿಗ್ಯಾನೇ ನಿನಮುಗ 
ಜೇಷ್ಟಾದೇವಿ ನಿನಮಗ ಕೊಮರಾಗೆ 
ಕೊಬ್ಬಾರೆ ಏಳು ದಿನಗಳ 


ಆರೇಳು ದಿನಕೆ ಆಳಿದಾನೆ ರಾಜ್ಯವ 
ಜೇಷ್ಟಾದೇವಿ ನಿನ ಮಗ ಕೊಮರಾಗೆ 
ಕೊಟ್ಟಾರೆ ಬಳು ದಿನಗಳ 


ಜೋಕುಮಾರ ಹುಟ್ಟ ಲೋಕವೆಲ್ಲ ಬೆಳಗ್ಯಾನೆ 
ಈ ತಾಯಿ ಮಗನ ಅಡಿಯಲ್ಲಿ ಈ ಮನೆಯ 
ಖಾತೆಯಿದ್ದ ಮೊಸೆರ ಕಡಿಯಲಿ 


ಅಳಲಾಂಬರಿ ವಾಲಿ ಬಳಲಕೋಟಿಯ ಬಾರಿ 
ಸುಳಿಬಾಳೆ ಎಲೆಯ ಕೊಯ್ಯಿತಾರೆ ತಾಯನ್ಮುನ 
ಬಾಲಯಚ್ಚು ತಾನಿ ಎಡೆಮಾಡಿ 


ಇದ್ದಾಲಿ ಮಸಿಯಂಗೆ ಯದರೆ ಮಳೆ ಮಾಡ 
ಗದ್ದ ಲಿಸಿ ಮೂರೇ ಹೆರಿಮಿಂಚು ರಾಯರೆ 
ಗದ್ದೆ ಯ ಹೊಲಕೆ ಹದವಳೆ 


ಅತ್ತಲ ಮಳೆ ಬಂದು ಯಿತ್ತಲ ಕೆರೆತುಂಬಿ 
ಗುತ್ತೀನ ಮಳೆನಾಡ ಹೊಳೆಕಟ್ಟಿ 
ಪುತ್ರನಂದಲನ ತಡದಾನೆ 


೧೧೫ 


ll all 


| ೨ || 


| ೩॥ 


1೫1 


<4 ಖಿ A 
1 ಕ್ಕ 


fh ಸಿ ತ್‌ ಕ 
ಆ ನಾಡ ಮಳೆ ಬಂದು ಈ ನಾಡ ಹೊಳೆ ತುಂಬಿ. ಕ್‌ ಹನನ ಸ 


ಗೋವಿನ ಮಲೆನಾಡ ಹೊಳೆಕಟ್ಟಿ 
ಬಾಲನಂದಲವ ತಡದಾವೆ 


ಕಟ್ಟೆಯ ಹೊಲನವ್ವಾ ಬುಟ್ಟನ ತೆನೆಯವ್ಹ 
ಯಾವ ಶೆಟ್ಟರ ಹೊಲನವ್ವ ಗೌಡರ 
ಗೋಧಿಯ ಹೊಲಕೆ ಹದಮಳೆ 


3.) 


| G2 ಕ್ಷ 
ಕಶ್ಟ 


೧೧೬ 


ಸಂಶೋಧನ ತರಂಗೆ 


ಅಂಬಲಿ ಉಂಡಾನೆ ಗೊಂಗಾಡಿ ಹೊದಿದಾನೆ 
ಅಂಬೆಗಾಲ ಹೆಚ್ಚಿ ನಡೆದಾನೆ ಈ ಊರೆ 
ನಾಣ್ಯವ ಹೆಚ್ಚಿ ಕಳುವ್ಯಾರೆ 


ಕಾಯ ಕತ್ತರಿಸಿ ತೂಗಿ ತೂಗಿ ಮರೆತಾನೆ 
ಜೋಗ್ಯಾಗಿ ನಿಂತುಕೊಂಡು ಜೋತಿಲಿಂಗ ತರಿಸಯ್ಯ 
ಸರಶಿನನೆ ಇನ್ನು ಹೊನ್ನ ಮಳೆಯೆ 


ಬಿತ್ತೀದ ಪೈರು ನಣಗಿ ಹೋಗುತಿವೆ 
ತಾಯನ್ಹ ಹಿಟ್ಟಿ ಕೊಡಲೊಲ್ಲಳು ಶಿವರಾಯ 
ಉತ್ತರೆಯ ಮಳೆಯ ಕರುಣಿಸು 


ಕಾದನೆ ಮಳಲಾಗೆ ಕತ್ತಿಯ ನೆಲನಾಕಿ 
ಹೊಕ್ಕನಲ್ಲವ್ವ ರಣದಾಗೆ ಗೌರವ್ವ 
ವಸ್ಸ ಮಗನ ಕರೆತಾರೆ 


ಜೋಕುಮಾರೆನೆಂಬುವನು ಚಂದಗೇಡಿ ಸಿರಿಗೇಡಿ 
ದಂಡಿನಾಗಕ್ಳನ ಬಿಟ್ಟು ಬಂದೆ ಮಾದಿಗರ 
ಹರಳಯ್ಯ ಹೋಗಿ ಕರೆತಂದ 


ನಿಂಬೆಹಣ್ಣ ಅಂಬರೆಕೆ ಯೀಡಾಡುತ 
ತುಂಬಿದ ತೋಳ ತಿರುಗೂತ ಜೋಕುಮಾರ 
ರೆಂಬೆಯರೆ ಮನೆಗೆ ನಡೆತಂದ 


ಬಾಳೆಯ ಹಣ್ಣ ಬಾಜಾರಕೆ ಯೀಡಾಡುತ 
ಬಾಗೀದ ತೋಳ ತಿರಗೂತ ಜೋಕುಮಾರ 
ಬಾಲೆಯರ ಮನೆಗೆ ನಡೆತಂದ 


ಅಳಲೂತ ಬಳಲೂತ ಬಂದಾಳೆ ನಮ್ಮದೇವಿ 
ಬಂದು ನಿಂತಾಳೆ ಅಗಸ್ಯಾಗೆ ಬಾರಿಕರ 
ಅಣ್ಣ ತಂದು ಹಾಕ್ಯಾನೆ ಸುಳಿ ಮಂಚ 
ಹೊಸ ಅಡಿಕೆ ಸಿಪ್ಪೆ ಕುಶಲಾಗೆ 


Nel 


1 ೧೦॥ 


Il an Il 


1 ೧s Il 


| ೧೩ Il 


| ೧೪॥ 


| ೧೫ Il 


॥ ೧೬॥ 


ಜೋಕುಮಾರ 


ತಲೆದಿಂಬೆ ದೊಡ್ಡ ಕ್ಯಾದಿಗೆ ಗರಿಬಾಳ 
ಅದರ ಮೇಲೆ ನಮ್ಮ ಚಿನ್ನಯ್ಯನ ನಿದ್ರೆ ತಿಳಿದಾವೆ 


ಹೆಣ್ಣು ಅಡಿಕೆ ಚಿಸ್ಸೆ ಬಣ್ಣದ ತಲೆದಿಂಬೆ 
ಸಣ್ಣ ಖ್ಯಾದಿಗೆ ಗರಿಬಾಳ ಅದರ ಮೇಲೆ 
ನಮ್ಮ ಶಿವಯ್ಯನ ನಿದ್ರೆ ತಿಳಿದಾನೆ 


ಕಬ್ಬಿಣದ ತೊಟ್ಟಿ ಲಾಗೆ ಜಾಗನಾಕಿದೆ ಕೌದಿ 
ಇಬ್ಬರು ತೂಗಿದರೆ ಮಲಗಲಿಲ್ಲ ನಮ್ಮ ದೇವಿ 
ಅಬ್ಬರದ ಮಗನ ಹಡೆದಾಳೆ 


ನಾದೀನ ತೊಟ್ಟಿಲಿಗೆ ಜಾಗನಾಕಿದ ಕೌದೀಯ 
ನಾಲಾರು ತೂಗಿದರೆ ಮಲಗಲಿಲ್ಲ ನಮ್ಮ ದೇವಿ 
ನಾಲ್ವಾರ ಮಗನ ಹಡೆದಾಳೆ . 


ಹಡೆದಾಳೆ ನಮ್ಮ ದೇವಿ ಕುಡಿದಾಳೆ ಕಾರಾವ 
ಕುಡುಗೋಲ ಬೇವ ಹಡೆದಾಳೆ ನಮ್ಮ ದೇವಿ 
ಸೂರ್ಯನ ಕಡಿಗೆ ಕೈಮುಗಿದೆ 


ಎದ್ದಾಳೆ ನಮ್ಮ ದೇವಿ ಕುಡಿದಾಳೆ ತುಪ್ಪಗಳ 
ಹಡಿದಾಳೆ ಸೊಪ್ಪು ಬೇವುಗಳ ಹಡೆದಾಳೆ 
ನಮ್ಮ ದೇವಿ ಶುಕ್ರನಿಗೆಂದು ಕೃ ಮುಗಿದು 


ಬಾಣತಿ ಕೊಳ್ಳಾಗ ಏಳುದ್ದನ ತಾಳಿಸರೆ 
ಬಾಗಿದರೊಮ್ಮೆ ಗಣಲೆಂದು ಬಾಗಿ ಬ 
ಚ್ಚಲಕೆ ನಡೆದಾಳ ಜೋಕುಮಾರ 


ಆರರನಿ ನೀರು ಹಾಕಿದರೆ ಆರು ಹರಿದಾರಿ ಹರೆದಾವು 


ರಾಣಿಯ ಸೀರೆ ಉಡಗೊಟ್ಟು ದೇವಿ ರಾಜಕು 
ಮಾರನ ಹಡದಾಳ ಜೋಕುಮಾರ 


ಕಾಜಿನ ಕಂಬಕ ಕಟ್ಟಿದರವ್ವಾ ಸಿರಿತೊಟ್ಟಿ ಲ 
ಕಾಳಿಂಗರಾಯನ ಮಿಣಿಮಾಡಿ ನಮ್ಮ ದೇವಿ 
ರಾಜಕುಮಾರನ ಹಡದಾಳ ಜೋಕುಮಾರ 


೧೧೭ 


1 ೧೭ Il 


| ೧೮ || 


| ೧೯ Il 


| ೨೦ || 


| ೨೧ 


| ೨೨ || 


॥ ೨೩ || 


| ೨೪ | 


| ೨೫ |! 


೧೧೮ ಸಂಶೋಧನ ತರೆಂಗ 


ಅಕ್ಕ ಹೆಡೆದರೆ ಏನುತಂದಿ* ಪದಮಣ್ಣ ೫% 
ಮುತ್ತಿನಗಳ ಚಂಡು ಮುಗಿಲ ಬಾಣ ಅತ್ತಿಗೆ 
ತಂದೀನಿ ಅರಳೆಲೆ ಜೋಕುಮಾರ | ೨೬ || 


ಅತ್ತೆಗೆ ತಂದರೆ ಅಳಿಯೆನಿಗಾಯಿತು 
ನನಗೇನು ತಂದೆ ನನ ತಮ್ಮ ಜೋಕುಮಾರೆ ॥ ೨೭ 


ಆರಹೂವಿನ ಸೀರೆ ಮೂರು ಹೂವಿನ ಕುಬಸ 
ನಿನಗೆ ತಂದಿನಿ ಹಿರಿಯಕ್ಕ | ೨೮ | 


ಗಂಜಿಯ ಸೀರೆ ಉಟ್ಟು ಗಂಧೆದ ಬೊಟ್ಟು ಇಟ್ಟು 

ಅಂಗಳದಾಗ ಸುಳುದಾಡೆ ಜೋಕುಮಾರ 

ಅಂಗಳದಾಗ ಸುಳುದಾಡೆ ತಾಯಿನೀನು 

ಅಂಗಿಯ ತಾ ನನ್ನ ಕುಮಾರಗ ಜೋಕುಮಾರ Il ೨೯ Il 


ಸಟಿವಾಳ ಸೀರೆಯುಟ್ಟು ಮುತ್ತಿನ ಬೊಟ್ಟು ಇಟ್ಟು | 
ಸಡಸಾಲೆಗೆ ಓಡಾಡೆ ತಾಯಿ ನೀನು 


ಟೊಪ್ಪಿಗೆ ತಾ ನನ್ನ ಕೊಮರಾನುಗೆ ಜೋಕುಮಾರ . 1೩೦ Il 
ಹಾಗಲಾ ಬಳ್ಳಿ ಬಾಗಲಿಗೆ ಎದ್ದಾವೇ 
ನಾರಿಗೌರವ್ವ ಇವ ನೋಡೆ ನಿನ ಮಗ 
ಹಾಗಲ್ಯಾಯಿಗೆ ಗುರಿಯಿಟ್ಟಿ | ೩೧ ॥ 


ಕುಂಬಳ ಬಳ್ಳಿ ಅಂಗಣಕೆ ಎದ್ದಾ ವೆ 
ರೆಂಬೆ ಗೌರವ್ವಾ ಇನ ನೋಡೇ ನಿನ ಮಗ 
ಕುಂಬಳ ಕಾಯಿಗೆ ಗುರಿಯಿಟ್ಟಿ | ೩೨ || 


ಜೋಕುಮಾರೆಂಬೋನು ಕುಕುಬಡ್ಡೆ ಮಗ ಕಾಣೆ 
ಉಕ್ಕರಿಸಿ ತಾಯ ಹಿಡುಕೊಂಡ 
ಲೋಕ್ಟಂತೆ ಮಗನ ಹಡಿಲಿಲ್ಲ | ೩೩ | 


** ಇಂತಹ ಕಡೆ ಖಾಲಿ ಜಾಗಗಳಿರುತ್ತನೆ. ಯಾರ ಹೆಸರನ್ನಾ ದರೂ ಅಲ್ಲಿಗೆ ತತ 
ಬಹುದು, ಈ ಲಕ್ಷಣವು ಅನೇಕ ಜಾನಪದ ತ್ರಿಪದಿಗಳಲ್ಲಿ ಕಂಡುಬರುತ್ತ ಡೆ, ನಾನು ತ್ರಿ 
ಗಳನ್ನು ಸಂಗ್ರಹಿಸಿದಾಗ ಅಂತಹ ಖಾಲಿ ಜಾಗಗಳಲ್ಲಿ ನನ್ನ "ಹೆಸರಿನ ಕೊನೆಯಾದ " ಸಾ 
ಸ ಸೇರಿಸಿದ್ದು ಟು, 


ಜೋಕುಮಾರೆ 


ಜೋಕುಮಾರೆಂಬೋನು ಚಂದಗೇಡಿ ಸಿರಿಗೇಡಿ 
ದಂಡಿನಾಗೊಕ್ಟು ಬಿಟು ಬಂದಾ ಮಾದ್ಲೀರ 
ಹರಳಯ್ಯ ಹೋಗಿ ಕರತಂದಾ 


ಕಾಶಿಯ ಹಾಕ್ಯಾನೆ ಮಾಸೆಯ ತಿರುವಾನೆ 
ಏಸಂದ್ದೂ ವ.ಮುಡಿದಾನೆಅಗಸರೆ 
ಹಾಸೆಗಲ್ಲಡಿಯ ಮಲಗ್ಯಾನೆ 


ಯಾಕೆ ಕೊಮರಾ ನಿನ್ನೆ ಬಾಯಿಗೆ ಬೆಣ್ಣಿಲ್ಲ 
ಮೇಲೆ ಮಾಣಿಕದಾ ಅರಳಿಲ್ಲ ಈವೂರ 
ಓಣ್ಯಾಗ ನಿನ್ನ ಸುಳುವಿಲ್ಲ 


ಹುಟ್ಟಿದ್ದ ಳು ದಿವಸಾಕೆ ಪಟ್ಟಣವ ತಿರುಗ್ಯಾನೆ 
ದೃಷ್ಟಿ ದೇವಿ ನಿನ್ನ ಮಗ ಕೊಮರಾಗೆ 
ಕೊಬ್ಬಾರೆ ಏಳು ದಿನಗಳ 


ಆರೇಳು ದಿನಕೇನೆ ಆಳಿದನೆ ರಾಜ್ಯವ 
ದಿರ್ನೇದೇವಿ ರಿನಮಗ ಕೊಮರಾಗೆ 
ತೋರ್ಯಾರೆ ಏಳ ದಿನಗಳ 


ಕಟ್ಟೆಯ ಹೆತ್ತ್ಯಾನೆ ಹೊತ್ತುಗಳ ನೋಡ್ಯಾನೆ 
ಹೆತ್ಯಾನೆ ನೀಲಕುದುರೆಯ ನಮ ಕೊಮರ 
ಕೈಬೀಸಿ ಮಳೆಯೆ ಕರೆದಾನೆ 


ಎರಿಯ ಹತ್ತ್ಯಾನೆ ಯಾಳ್ಕೇನ ನೋಡ್ಯಾನೆ 
ಏರ್ಯಾನೆ ನೀಲಗುದುರೆಯ ನಮ ಕೊಮರ 
ಶಲ್ಯೇವ ಬೀಸಿ ಕರೆದಾನೆ 


ಅಂಬಾಲಿ ಉಂಡಾನೆ ಗೊಂಗಾಡಿ ಹೊದ್ದಾನೆ 
ಅಂಬೆಗಾಲ್ಪ ಚ್ಚ ನಡೆದಾನೆ ಗೌಡಾರ 
ನಾಣ್ಯೇರ ನೀಡಿ ಕಳಿವ್ಯಾರು 


ಅಂಜಿ ನೀಡೂ ನನ್ನೆ ಬಂದಿಯ ಕೈಯವ್ವ 
` ಗಂಜೀ ಹಚ್ಚಡದ ಗೌಡಗೆ ಗೌಡಕೊಮರಾಗೆ 
ಗಂಜೀಯ ನೀಡಿ ಕಳುಹನ್ಹ 


೧೧೯ 


| ೩೪ | 


| ೩೫ | 


| ೩೬ ॥ 


| ೩೭ || 


| ೩೮ ॥ 


| ೩೯ || 


| ೪೦ Il 


| ೪೧ 


| ೪೨ Il 


೧೨೦ 


ಸಂಶೋಧನ ತರಂಗ 


ವೀಳ್ಯೇವ ಕೊಡುನನ್ನ ಬಾಲಾಕೊಮರಾಗೆ 
ಕೆಲಮಾಳಿಗೆ ಮನೆಯನ್ವ ತಾಯವ್ವ 
ವೀಳ್ಕೇವ ಕೊಟ್ಟು ಕಳುಹೆನ್ವಾ 


ಹಳಲ ಅಂಬಲಿ ಬಾರೇ ಬಳಲ ಕೋಟೇ ಬಾರೇ 
ಸುಳಿ ಬಾಳೀದೆಲೆಯ ಕೊಯ್ತಾರೆ ತಾಯವ್ವ 
ನನ್ನ ಬಾಲಯ್ಯಗ್ಹೊಸ್ತ ಎಡಿಮಾಡೆ 


ನಿಂಬೆಯ ಹೆಣ್ಣು ಅಂಬರಕೆ ಈಡಾಡುತ 
ತುಂಬಿದ ತೋಳ ತಿರುವುತ ಜೋಕುಮಾರಣ್ಣ 
ರೆಂಬೇರೆ ಮನಿಗೆ ನಡೆದಾನು 


ಬಾಳೆಯ ಹಣ್ಣು ಬಾಜಾರಕೀಡಾಡ್ತ 
ಬಾಗಿದ ತೋಳ ತಿರುವುತ ಜೋಕುಮಾರಣ್ಣ 
ಬಾಲೇರ ಮನಿಗೆ ನಡೆದಾನು 


ಹಾದ್ಯಾಗೆ ಅಳುವಾನೆ ಬೀದ್ಯಾಗೆ ಅಳುವಾನೆ 
ಹೋಗಾರ ಕಂಡು ಅಳುವಾನೆ ನಿಮ್ಮವ 
ಬಾಳೇಯ ಹೆಣ್ಣ ಕಳುವ್ಯಾನೆ 


ಹೆಬ್ಬಾ ಖಗೆ ಅಳುವ್ಯಾನೆ ಬಟ್ಟಾ ಗೆ ಅಳುವ್ಯಾನೆ 
ಹೋಗಾರೆ ಕಂಡು ಅಳುವ್ಯಾನೆ ನಿಮ್ಮವ್ವ 
ಕಿತ್ತಲಿ ಹೆಣ್ಣ ಕಳುವ್ಯಾಳ 


ಕುಂತಾಡ ಮಗನಿಗೆ ಕುಂಚಿಗೆ ಕುಲಾಯ 
ಜೋಡಿ ಮುತ್ತನ್ನು ಕಿನಿಯಾಗೆ ಗೌರನ ನಿನ್ನ 
ಓಡ್ಯಾಡಾ ಮಗನ ಹೆಸರೇಕೆ 


ಓಡಾಡಾ ಮಗನೀಗೆ ಮಾಗಾಯಿ ಶೀಲಾಯ 
ಒಂಟ ಮುತ್ತವ್ನ *ೆವಿಯಾಗೆ ಗೌರನ ನಿನ್ನ 
ಓಡ್ಯಾಡಾ ಮಗನ ಹೆಸರ್ಟೇಳೆ 


ಇದ್ದಲಿ ಮಸಿಯಂಗೆ ಬಿದ್ದಾವೆ ಮಳಿಮೋಡ 
ಗದ್ದ ಲಿಸಿ ಮೂರೇ ಹರಿಮಿಂಜೆ ರಾಯಾರೆ 
ಗದ್ದೇಯೆ ಹೊಲಕೆ ಹದಮಳೆ 


Il ೪೩ ॥ 


| ೪೪ ॥ 


॥ ೪೫ |! 


| ೪೬ || 


| ೪೭ ॥ 


| ೪೮ Il 


| oF Il 


ll ೫೦ | 


| ೫೧॥ 


್‌ ್‌ಹಚ್ಚು 


ಜೋಕುಮಾರ 


ಹಾದಿಯ ಹೊಲನವ್ವ ಗೋದಿಯೆ ತೆನಿಯನ್ವ 
ಯಾನ ಗೌಡರ ಹೊಲನವ್ವ ರಾಯಾರ 
ಗೋದಿಯ ಹೊಲಕೆ ಹದಮಳೆ 


ಕಟ್ಟೆಯ ಹೊಲನವ್ವ ಬುಟ್ಟಿ ನೆ ತೆನಿಯವ್ವ 
ಯಾವ ಸೆಟ್ಟರ ಹೊಲನವ್ವ ರಾಯಾರ 
ಕಟ್ಟೆಯ ಹೊಲಕೆ ಹದಮಳೆ 


ಹೋದನುಳೆ ಬರಲಿ ನಿಧಿಗೆರೆ ತುಂಬಲಿ 
ಬಾಗಿದ ಬಾಳೆ ಚಿಗುರಲಿ ರಾಯಾರ 
ಬಾಳೆ ಫಲ್ಯೇಸಿ ಬೆಳೆಯೆಲಿ 


ಅಡ್ಡಡ್ಡ ಮಳೆಬಂದು ದೊಡ್ಡೊಡ್ಡ ಫೆರಿತುಂಬಿ 
ಗೊಡ್ಡು ಗಳೆಲ್ಲ ಹೆಯನಾಗಿ ಗೌಡರ 
ಶೆಡ್ಡೆ ಯ ಮೇಲೆ ಸಿರಿಬರಲಿ 


ಅತ್ತಲ (ಹೆಸ್ತಾದೆ) ಮಳಿಬಂದು ಇತ್ತಲ ಕೆರೆತುಂಬಿ 
ಗುತ್ತಿಮಲೆನಾಡ ಹೊಳಿಕಟ್ಟಿ ಅಕ್ಕನ್‌ನಮ್ಮ 
ಪುತ್ರನಂದಲವ ತಡದಾವೆ 


ಮಾಡಿದ ಪೈರು ಬಾಡಿಹೋಗುತಾನೆ 
ತಾಯವ್ವ ಹಿಟ್ಟ ಕೊಡುನಲ್ಲ ಸಿವರಾಯ 
ಉತ್ತರಿ ಮಳೆಯ ಕರುಣಿಸೊ 


ಬಿತ್ತಿದ ಪೈರು ಬತ್ತಿ ಹೋಗುತಾವೆ 
ಹೆತ್ತವ್ವ ಹಿಟ್ಟಿ ಕೊಡುವಲ್ಲ ಸಿನರಾಯ 
ಅದ್ದಾರಾ ಮಳೆಯ ಕರುಣಿಸೊ 


ಅರೆಗಿದ ಹೊಲದಾಗೆ ಹೆರಿದು ಜೆಂಡಾಡುವನೇ 
ಹೆರದೇವರ ಮಗೆ ಕೊಮರಯ್ಯೆ ಚೆಂಡಾಡಿದ ಬಯ್ಯ 
ನಿಮ್ಮ ಭತ್ತಸಾವುರೆವೆ ಬೆಳೆದಾವೆ 


ಬಿತ್ತಿದ ಹೊಲದಾಗೆ ಹೊಕ್ಕು ಚೆಂಡಾಡ್ಯಾನೆ 
ನಿಸ್ರ್ರೇರ ಮಗನೆ ಕೊಮರಯ್ಯೆ ಚೆಂಡಾಡಿದ ಬಯ್ಯ 
ಫಿಮ್ಮ ಭತ್ತ ಸಾವುರನೆ ಬೆಳೆದಾನೆ | 


೧೨೧ 


| ೫೨ 


| ೫೩ || 


| ೫೪ 


| ೫೫ Il 


1೫೬ 


| ೫೮॥ 


| ೫೯ || 


lo Il 


| ೬೧॥ 


೧೨೨ ಸಂಶೋಧನ ತರಂಗ 


ಪುಂಡಿಯ ಸೊಪ್ಪಿಗೆ ಹೋದಾಳೆ ಹನುಮವ್ವ 
ಕುಂಡಿಲ್ಲವಂತೆ ಅಳುತಾಳೆ ನಮಕೊಮರೆ 
ಕುಂಡೆಮಾಡಿ ಮನೆಗೆ ಕಳುವ್ಯಾನೆ | ೬೨ || 


, ಬಸಲಿಕ್ಸ ಸೊಪ್ಪಿಗೆ ಹೋದಾಳೆ ಹನುಮವ್ವ 
ಬಸುರಿಲ್ಲವಂತೆ ಅಳುತಾಳೆ ನಮಕೊಮರ 
ಬಸರುಮಾಡಿ ಮನೆಗೆ ಕಳುವ್ಯಾನೆ ೫ | ೬೩ || 


ಒಂದು ಟಿಪ್ಪಣಿ: ಜಾನಪದ ಗೀತಗಳಲ್ಲಿ ಜೋಕುಮಾರನ ತಾಯಿ ಜೇಷ್ಟಾದೇನಿ (ದೃಷ್ಟಿ 
ದೇವಿ ದಿಣ್ಣಾದೇವ್ಕಿ, ದಿರ್ನೇದೇವಿ ಎಂದೂ ಉಂಟು) ಎಂದಿದೆ, ಮೇಲೆ ೧, ೨, ೩೭-೩೮ ನೇ 
ಪದ್ಯಗಳನ್ನು ನೋಡಿ. ಚನ್ನವೀರಕವಿಯ * ಕಾಶಕೃತ್ಸ್ನ-ಶಬ್ದಕಲಾಸ ಧಾತುಪೀಠ” ದಲ್ಲಿ 
(ಪೂನಾ, ಪು. 253) ಜೋಕುಮಾರನ ತಾಯಿ ಜೇಷ್ಮಾದೇನಿಯೆಂಬ ಹೆಸರುಳ್ಳ ಅಲಕ್ಷ್ಮಿ ಅಥವಾ 
ದರಿದ್ರಲಕ್ಷ್ಮಿ ಎಂದಿದೆ. ಅಲಕ್ಷ್ಮಿಯ ಗಂಡ ಅಧರ್ಮಪುರುಷನಂತೆ. ಹಲಾಯುಧನ ಅಭಿಧಾನ 
ರತ್ನ ಮಾಲೆಯ ಕನ್ನಡ ವ್ಯಾಖ್ಯಾನವೊಂದರಲ್ಲಿ ಅಲಕ್ಷ್ಮ್ಮಿಗೆ ಜೇಷ್ಠಾ ಎಂಬುದು ಒಂದು ನಾಮಾಂತರ 
ವೆಂದು ಹೇಳಿದೆ. 


ಕನ್ನಡಿಗನಾದ ಚನ್ನನೀರಕನಿ ಕನ್ನಡ ಜಾನಪದ ಗೀತಗಳನ್ನು ಗಮನಿಸಿರುವಂತೆ ಕಾಣು 
ತ್ತದೆ, 


೫ ಈ ಸಂಗ್ರಹದಲ್ಲಿ ಮೂನರು ಸಂಕಲಿಸಿದ ಪದ್ಯಗಳಿನೆ, ಮೊದಲ ೨೨ ಪದ್ಯಗಳನ್ನು 
ಬರೆದು ಕಳಿಸಿದವರು ದಾವಣಗೆರೆ ತಾಲ್ಲೂಕು ಶಾಗಲೆಯ ನೇ, ಸಂಗಪ್ಪಯ್ಯೆನವರು. ಅಲ್ಲಿಂದ 
ಮುಂದಿನ ೮ ಪದಗಳನ್ನು ಮಿತ್ರರಾದ ಶ್ರೀ ಶಾಂತಯ್ಯ ಕೆಂಪಯ್ಯ ಮಠ ಅನರು ಬರೆದು ಕಳಿಸಿ 
ದರು. ಉಳಿದ ಪದ್ಯಗಳು ನನ್ನ ಸ್ವಂತ ಸಂಕಲನಕ್ಕೆ ಸೇರಿದುವು, ಮೂವರ ಸಂಕಲನವಾದ್ದ 
ರಿಂದ ಕೆಲವು ಪದ್ಯಗಳು ಪುನರಾನರ್ತನೆಗೊಂಡಿನೆ. ಆದರೂ ಕೆಲವು ಪಾಠಭೇದಗಳಿದ್ದು ದರಿಂದ 
ಅವನ್ನು ಹಾಗೇ ಕೊಟ್ಟಿದ್ದೇನೆ, ಹಲವು ಪದ್ಯಗಳ ಪಾಠ ಕೆಟ್ಟಿದೆ, ಇದು ಅನಿವಾರ್ಯ, ಈ 
ತ್ರಿಪದಿಗಳನ್ನು ಕೇಳಿದಾಗ ಅವುಗಳಲ್ಲಿ ಅಂಶಲಯವು ಇನ್ನೂ ಜೀನಂತವಾಗಿರುವುದನ್ನು ಗಮನಿಸಿ 
ದ್ದೇನೆ. ಪ್ರಸ್ವವನ್ನು ಹಿಗ್ಗಿಸುವ ದೀರ್ಥವನ್ನು ಕುಗ್ಗಿಸುವ ಪ್ರವೃತ್ತಿ ಈ ಹಾಡುಗಳಲ್ಲಿ ಪ್ರಬಲ 
ವಾಗಿದೆ. ಇದನ್ನು ಕುರಿತ ವಿಸ್ತಾರವಾದ ಚರ್ಚೆಯನ್ನು ಬೇರೆಡೆ ಮಾಡಿದ್ದೇನೆ. ಈ ಹಾಡುಗ 
ಳಿಂದ ಜೋಕುಮಾರನ ಕಥೆಯನ್ನು ಸಕ್ರಮವಾಗಿ ತಿಳಿಯಲು ಸಾಧ್ಯವಿಲ್ಲ. ಜೋಕುಮಾರನ 
ಹಾಡುಗಳನ್ನು ಇನ್ನೂ ಹೆಚ್ಚು ಸಮರ್ಪಕವಾಗಿ ಸಂಗ್ರಹಿಸುವ ಅವಶ್ಯಕತೆಯಿದೆ, ಈ ಸಂಕಲ 
ನದ ಕೊನೆಯ ಎರಡು ಪದ್ಯಗಳನ್ನು ಸೇರಿಸಲೋ ಬೇಡವೋ ಎಂಬ ಸಂಕಟಕ್ಕೆ ಸಿಕ್ಕು ಕೊನೆಗೆ 
ಧೈರ್ಯಮಾಡಿ ಸೇರಿಸಿದ್ದೇನೆ, ಒಳ್ಳೆಯ ಪದ್ಯಗಳನ್ನು ಸಂಕಲಿಸುವುದು ಸುಲಭ. ಇಂತಹ ಪದ್ಯ 
ಗಳನ್ನು ವಿದ್ಯಾನಂತರ ಮುಂದೆ ಹೇಳಲು ಹಳ್ಳಿಯ ಹೆಂಗಸರು ನಾಚುತ್ತಾರೆ, ಅವು ಅಶ್ಲೀಲ 
ನೆಂದು ಕಂಡುಬಂದರೆ ಕ್ಷಮಿಸಬೇಕು, 


ತಿ ತೊ 


"ಅಮ್ಮ “ಅಬ್ಬೆ”; «ಅಲ್ಲಮ''; “ಬಾದುಬ್ಬೆ' 
೧ 


೧) ಪಂಪಭಾರತದ (ಸು. ೯೪೫) ಅತ್ಯಂತ ಭಾವಾವಿಷ್ಟ ಪ್ರಸಂಗಗಳಲ್ಲೊಂದು- 
ಶೃಷ್ಣ ನು ಕರ್ಣನಿಗೆ ಅವನ ಜನ್ಮವೃತ್ತಾಂತವನ್ನು ತಿಳಿಸುವ ಸನ್ನಿವೇಶ. ಆ ಸಮಯ 
ಲ್ಲಿ ಕೃಷ್ಣ ನು ಕರ್ಣನನ್ನು ಕುರಿತು ಆಡುವ ಮಾತುಗಳಿವು. 


ಭೇದಿಸಲೆಂದೆ ದಲ್‌ ನುಡಿದರೆನ್ನ ದಿರೊಯ್ಯನೆ ಕೇಳ ಕರ್ಣ ಸಸಿ 
ನ್ನಾದಿಯೊಳಬ್ಬೆ ಕೊಂತಿ ನಿನಗಮ್ಮನಹರ್ಪತಿ ಪಾಂಡು ನಂದನರ್‌ 
ಸೋದರರೆಯ್ದೆ ಮಯ್ದುನನೆನಾಂ ಪೆಅತೇಂ ಪಡೆಮಾತೊ ನಿನ್ನದೀ 
ಮೇದಿನಿ ಪಟ್ಟಿ ಮುಂ ನಿನತೆ ನೀಸಿರೆ ಮತ್ತೆ ಪೆಜರ್‌ ನರೇಂದ್ರರೇ ॥1 


ಇಲ್ಲಿ ಅಮ್ಮ ಎಂದರೆ ತಂದೆ ಎಂದೊ ಅಬ್ಬೆ ಎಂದರೆ ತಾಯಿ ಎಂದೂ ಅರ್ಥ 
ಸ್ಪಷ್ಟ ವಾಗಿದೆ. 

೨) ವಡ್ಡಾರಾಧನೆಯಲ್ಲೂ (ಸು. ೯೨೦) ಈ ಪದಗಳ ಪ್ರಯೋಗಗಳನ್ನು ಕಾಣ 
ಬಹುದು. ಸುಮತಿ ಎಂಬಾಕೆ ತನ್ನ ತಂದೆಗೆ ಹೇಳುವ ಮಾತು..." ಇಂತೇಕೆ ಖಿನ್ನ 
ನಾಗಿ ಚಿಂತಿಸುತಿರ್ದೆಯೆಮ್ಮಾ ೫8 ತಛಳಾರನು ಸುದಾಮೆ ಎಂಬುವವಳಿಗೆ ಹೇಳುವ 
ಮಾತು." ನುಡಿಯ ನನ್ನಿ ಆ ತಪ್ಪ ದೆ ಬಂದೆ ಸತ್ಯವಾದಿಯೆಯ್‌ ಬತತ: ೫ 
ಇಲ್ಲಿ ಅಮ್ಮ ಎಂದರೆ ತಂದೆ; ಅಬ್ಬಾ ನನ್‌ ಹೊಸಗನ್ನ ಡದ ಅಮ್ಮ: ಕ್ರೈ ಸಮಾನ. 

೩) ಒಂದು ಶಾಸನದಲ್ಲಿ ಈ ಉಕ್ತಿ ಕಿಯಿಜೆ."ತಾರ್ಯಜೊಳ್‌ ಮ ಅಮ್ಮಮ್ಮ 
ಇವನ್‌ ಅಮ್ಮನಿಂದಂ”.೬ (ಅಮ್ಮಮ್ಮ! ಈತ ಶೌರ್ಯದಲ್ಲಿ ತಂದೆಗಿಂತಲೂ 
ಮಿಗಿಲು.) 

೪) ಮತ್ತೊಂದು ಶಾಸೆನದಲ್ಲಿ ಈ ರೀತಿ ಇದೆ“ ತಮ್ಮ ಅಬ್ಬೆ ರನ್ನಿ 
ಕವ್ರೆಗೆ”5 (ಅಬ್ಬೆ -- ತಾಯಿ). 

ಹಳಗನ್ನ! ದದಲ್ಲಿ ತಂದೆ, ತಾಯಿ ಎಂಬರ್ಥಗಳಲ್ಲಿ ಅಮ್ಮ, ಅಬ್ಬೆ ಎಂಬ ಪದಗಳ 
ಲ್ಲದೆ ತಂದೆ ತಾಯ್‌ ಎಂಬ ಪದಗಳೂ ಉಂಟು. ಅಯ್ಯ ಎಂಬ ನದ ತಂದೆ ಎಂಬ 


ಪಂಪಭಾರತ್ಕ ೯, ೬೪. 
ವಡ್ಡಾರಾಧನೆ (ಸಂ: ಡಿ. ಎಲ್‌, ನರಸಿಂಹಾಚಾರ್‌, ೧೯೪೯), ಪು 
ಅದೇ, ಪು. ೧೩೭, 

511, IX. 1. 163, 1093 A. D, 
BKI, 1, ii. 196, 1121 A, D 


Neh OWN ಈ 


೧೨೪ ಸಂಶೋಧನ ತರಂಗ 


ಅರ್ಥದಲ್ಲೂ ಬರುತ್ತದೆ“ ತಮ್ಮಯ್ಯಂ ತೀಕಿಮಯ್ಯೆ ನಾಯೆಕರ್ಗೆ?, 6 ಇದು 
ಬಹುಶಃ ಸಂಸ್ಕೃತದ ಆರ್ಯದ ತದ್ಭವ. 7 ಈ ಅಯ್ಯೆ ಎಂಬುದು ಹೆಸರುಗಳ ಅಂತ್ಯದಲ್ಲಿ 
ಪುಲ್ಲಿಂಗ ಸೂಚಕವಾಗಿ ಬರುವುದೇ ಹೆಚ್ಚು. ಈಗಲೂ ಕೆಲವೆಡೆ ತಂದೆಯನ್ನು ಅಯ್ಯೆ 
ಎಂದು ಗದ ನಮ್ಮ ಗಮನವನ್ನು ನಿಶೇಷವಾಗಿ ಸೆಳೆಯುವ 
ಪದಗಳೆಂದರೆ " ಅಮ್ಮ' (= ತಂದೆ) ಮತ್ತು "ಅಬ್ಬೆ ' (- ತಾಯಿ). ಇವು 
ಗಳಲ್ಲಿ ಹೊಸಗನ್ನ ಡದಲ್ಲಿ ಅಮ್ಮ ಎಂಬುದು ತಾಯಿ ತ ಅರ್ಥದಲ್ಲಿ ಹೆಚ್ಚು ಕಡಿಮೆ 
ಕನ್ನ ಡ ಟು ಎಲ್ಲೆಡಿಗಳಲ್ಲಿಯೂ ಅಬ್ಬೆ ನಿಂಬುದು ತಾಯಿ ಎಂಬ "ಅರ್ಥದಲ್ಲಿ 
ಕನ್ನ ಡದೆ ಕೆಲವು ಉಪಭಾಸೆಗಳಲ್ಲಿಯೂ ಬಳಕೆಯಲ್ಲಿದೆ. 

ಹಳಗನ್ನಡದಲ್ಲಿ ನಾವು ಕಾಣುವ ರೂಪ ಅಮ್ಮ ಅಲ್ಲ, ಅಮ್ಮನ್‌. (ಸಂಬೋ 
ಧನೆಯಲ್ಲಿ ನ " ಅಮ್ಮಾ” ಎಂದಾಗುತ್ತದೆ). ಸ ಸದಕ್ಕೆ ತಂಜಿ ಎಂಬ ಅರ್ಥ 
ಬಂದಿರಲು ಕಾರಣವು ಹುಸ ಬಾಕ್ಸ! ಸಹೆಜವೂ, ಸರಳವೂ ಆಗಿದೆ. 
ಇಲ್ಲಿ ನಮಗೆ ತಮಿಳಿನಿಂದ ಸಹಾಯ ಒದಗುತ್ತದೆ. ತಮಿಳಿನಲ್ಲಿ ಅಮ್ಮಾ ನ್‌ (ಅಮ್ಮಾ ನ 
ಅಮ್ಮಾಳ್‌ ತಾಯಿ) ಎಂಬ ಪದಕ್ಕೆ ತಾಯಿಯೆ ಸೋದರ, ತಿ ತಂದೆ, 
ತಂಜಿಯ ತಂಗಿಯ ಗಂಡ ಇತ್ಯಾದಿ ಅರ್ಥಗಳಿವೆ; ತಂದೆಯೆಂಬ ಅರ್ಥವೂ ಉಂಟು, 
ಕೊನೆಗೆ ತಂದೆಯಂತಿರುವ ಭಗವಂತ ಎಂಬ ಅರ್ಥವೂ ಉಂಟು. * ಎಂದರೆ ಅಮ್ಮಾ 
ಅಥವಾ ತಾಯಿಗೆ ಸಂಬಂಧಿಸಿದ ವ್ಯಕ್ತಿ ಅಮ್ಮಾನ್‌ ಅಥವಾ ಅಮ್ಮನ್‌. ಇದರಿಂದ 
ಅರ್ಥ ಮುಂದುವರಿದು, ಅಮ್ಮಾ ಎಂಬುದು ಕೇವಲ ಸ್ತ್ರೀ ಹ! ಅಮ್ಮಾನ್‌ 
ಎಂಬ ಪದಕ್ಕೆ ಸ್ತ್ರೀ ಬಂಧುಗಳಿಗೆ ಸಂಬಂಧಿಸಿದ ಜ್‌ ಎಂಬ ಅರ್ಥ ಬಂದಿರುವುದು 
ಅತ್ಯಂತ ಸಹಜ. ಹಳಗನ್ನಡವು ಈ ಹಲವು ಅರ್ಥಗಳಲ್ಲಿ ತಂದೆ ಎಂಬ ಅರ್ಥವನ್ನು 
ಮಾತ್ರ ಉಳಿಸಿಕೊಂಡಿದೆ. ಮಲೆಯಾಳದಲ್ಲಿಯೂ ಅಮ್ಮೋನ್‌ ಎಂಬುದಕ್ಕೆ 
ತಾಯಿಯ ಸೋದರ ಎಂಬ ಅರ್ಥವುಂಟು. ಆಂಧ್ರೆದಲ್ಲಿ ಆಳುತ್ತಿದ್ದ ಪೂರ್ತ ಚಾಳುಕ 
ರಾಜರಲ್ಲೊಬ್ಬ ನಾದ ಅಮ್ಮು ಎಂಬ ಹೆಸರಿನ ದೊರೆಯೊಬ್ಬನು (೧೦ ನೆಯ ಶತಮಾನ) 
ಇದ್ದಂತೆ ಇತಿಹಾಸವು ಹೇಳುತ್ತದೆ. 3: ತೆಲುಗಿನಲ್ಲಿಯೂ ಅಮ್ಮ (ನ್‌) ಎಂಬುದು 


6 ಅದೇ. 

7 «ಅರ್ಯ? ಎಂಬುದೇ 4 ಅಯ್ಕೆ * ದ ಸಂಸ್ಕೃತೀಕರಣರೂಪ (Sanskritised 
form) ನಾಗಿ ರಬಹುದೇ ಎಂದು ಡಾ| ಬರೊ ಮತ್ತು ಡಾ! ಎಮೆನೊ ಅವರು ಸಂದೇಹಿಸುವಂತೆ 
ಕಾಣುತ್ತದೆ (A Dravidian Etymological Dictionary, P. 157). 

8 ಧಾರವಾಡದ ಉಪಭಾಸೆಯಲ್ಲಿ ಅನ್ಮು ಪದವು ಕೆಲವು ಸಾರಿ ನಿಧನೆ ಎಂಬ pa 
ಬಳಕೆಯಾಗುತ್ತದೆ, 

9 Tamil Lexicon, I, ೫. 99. 

10 K.A. Nilakantha Shastry: A History of South India, 
P, 169, 


* ಅನ್ಮು?; * ಅಬ್ಬಿ; “ ಅಲ್ಲಮ? * ಬಾದುಬ್ಬೆ? ೧೨೫ 


ಪುರುಷವಾಚಿಯಾಗಿದ್ದಿತು. ಇಲ್ಲಿ ಈಗಲೂ ಅಮ್ಮ (ನ್‌) ಎಂಬ ಪದಕ್ಕೆ ತಂದೆ ಎಂಬ 
ಅರ್ಥವನ್ನು ಉಳಿಸಿಕೊಂಡಿರುವ ತುಳುಭಾಷೆಯ ರೂಪಗಳನ್ನು ನೆನೆಯಬಹುದು.33 
ತುಳುವಿನಲ್ಲಿ ಸ್ಥೂಲವಾಗಿ ಮೂರು ರೀತಿಯ ಸಾಮಾಜಿಕ ಉಸಭಾಷೆಗಳನ್ನು (Social 
dialects) ಗುರುತಿಸಬಹುದು ಎನ್ನು ತ್ತಾರೆ ಹರಿಜನರ ತುಳ್ಳು ಬ್ರಾಹ್ಮಣರ ತುಳು 
ಮತ್ತು ವಿದ್ಯಾವಂತ ಬ್ರಾಹ್ಮಣರ ತುಳು. ಹೆರಿಜನರೆ ತುಳುವಿನಲ್ಲಿ ಮತ್ತು ಬ್ರಾಹ್ಮಣರ 
ತುಳುವಿನಲ್ಲಿ ಅಮ್ಮೆ ಎಂದರೆ ತಂದೆ ಎಂಬ ಅರ್ಥವಿದೆ. ವಿದ್ಯಾನಂತ ಬ್ರಾಹ್ಮಣರಲ್ಲಿ 
ಅಸ್ಪಯೆ ಎಂದರೆ ತಂದೆ: ಇದು ಬಹುಶಃ ಕನ್ನಡದ ಅಸ್ಸಯ್ಯದ ಸ್ವೀಕರಣ 
(Borrowing) ನಿರಬೇಕು. (ಕೊಡಗಿನಲ್ಲಿ ವ್ಯಕ್ತಿಗಳಿಗೆ ಅಪ್ಪಯ್ಯ ಎಂಬ ಹೆಸ 
ರನ್ನು ಇಡುವುದು ಗಮನಾರ್ಹ.) ತುಳುವಿನಿಂದ ಕೆಲವು ನಿದರ್ಶನಗಳನ್ನು ಕೆಳಗೆ 
ಕೊಡಲಾಗಿದೆ. 

ಕನ್ನಡ: ಅಮ್ಮನಿಗೆ ಅಪ್ಪ ಹೊಡೆದರೆ ಅಪ್ಪನಿಗೆ ದೈವ ಹೊಡೆಯುತ್ತದೆ, 

ಹರಿಜನರ ತುಳು: ಅಪ್ಪೆಗು ಅಮ್ಮೆ ಕುಟ್ಟುಂಡ ಅಮ್ಮೆಗು ದೈವ ಕುಟ್ಟುಂಡ 

ಬ್ರಾಹ್ಮಣರ ತುಳು: ಅಪ್ಪಗು ಅಮ್ಮೆ ಕುಟ್ಟು ೦ಡ ಅಮ್ಮೆಗು ದೇವರೆ ಕುಟ್ಟಿ ರು, 

ವಿದ್ಯಾವಂತರ ತುಳು; ಅಪ್ರೆಗು ಅಪ್ಪಯೆ ಕುಟ್ಟುಂಡ ಅಪ್ಪಯೆಗು ದೇವರೆ ಕುಟ್ಟಿರು 

ಕನ್ನಡ; ದುಡ್ಡಿದ್ದವನೆ ದೊಡ್ಡಪ್ಪ 

ಹರಿಜನರ ತುಳು: ದುಡ್ಡಿತ್ತನಯೆ ದೊಡ್ಡನ್ಮೆ 

ಬ್ರಾಹ್ಮಣರ ತುಳು: ದುಡ್ಡಿತ್ತನಯೆ ದೊಡ್ಡನ್ಮೆ 

ವಿದ್ಯಾವಂತರ ತುಳು : ದುಡ್ಡಿತ್ತನಯೆ ದೊಡ್ಡಪ್ಪಯೆ, 
ಹೀಗೆ ತುಳು ಈಗಲೂ ಅಮ್ಮೆ (= ಅಮ್ಮನ್‌) ಶಬ್ದಕ್ಕೆ ತಂದೆ ಎಂಬ ಅರ್ಥನನ್ನು 
ಉಳಿಸಿಕೊಂಡಿದೆ. 
| ಇನ್ನು ಕನ್ನಡದ ಅಬ್ಬೆಯ ನಿಚಾರೆ. ಹೆಳಗನ್ನ ಡದಲ್ಲಿ ಇದಕ್ಕೆ ತಾಯಿ ಎಂದರ್ಥ. 
ಈಗ ನಮಗೆ ತಿಳಿದಮಟ ಗೆ ದಕ್ಷಿಣ ಕರ್ಣಾಟಕದಲ್ಲಿ ಈ ಪದ ಇಲ್ಲ. ಮಧ್ಯೆ ಕರ್ನಾಟಕ 
ದಲ್ಲಿ, ಎಂದರೆ ದಾವಣಗೆರೆಯ ಸುತ್ತಮುತ್ತ ಇದು ಅಬೆ ಅಥನಾ ಬೇ ಆಗಿ ಸ್ವಲ್ಪ 
ಹೀನಾರ್ಥವನ್ನು ಪಡೆದುಕೊಂಡಿದೆ. (" ಏನಬೇ '_ಇದು ಲಂಬಾಣಿ ಸ್ತ್ರೀಯರನ್ನು 
ಸಂಬೋಧಿಸುವ ವಿಧಾನ). ಉತ್ತರ ಕರ್ಣಾಟಕದ ಬಿಜಾಪುರದ ಉಸಭಾಷೆಯೆಲ್ಲಿ 
1], ತುಳು ಭಾಷೆಯ ಹಲವು ಪ್ರಯೋಗಗಳನ್ನು ತನ್ಮು ಸ್ನೇಹಿತರಿಂದ ಒದಗಿಸಿಕೊಟ್ಟ 

ವರು ನಿದ್ಯಾರ್ಥಿಮಿತ್ರ ಶ್ರೀ ಕೆ. ಶಿನರಾಮ ಐತಾಳ ಎಂ. ಎ.,, ಅವರು, 

12. ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಹೆಸರುಗಳ ಕೊನೆಯಲ್ಲಿ ಬರುವ " ಪೈ” ಎಂಬುದು 
ಕೆಲವರು ಭಾವಿಸುವಂತೆ ಅಪ್ಪಯ್ಯದ ರೂಪಾಂತರವಲ್ಲ ಅದು ಪತಿ ಎಂಬುದರಿಂದೆ 
ಬಂದಿದೆಯೆಂದು ಶ್ರೀ ಗೋವಿಂದ ಸೈ ಅವರು ಅಭಿಪ್ರಾಯಪಡುನರೆಂದು ಪ್ರೊ 
ತೀ, ನಂ. ಶ್ರೀಕಂಠಯ್ಯನವರು ತಿಳಿಸುತ್ತಾರೆ. " ಪತಿ'ಯ ಪ್ರಾಕೃತರೂಪ "ಪಇ' 
(ಪಾಇಅ ಸದ್ದ ಮಹಣ್ಣವೊ ಪು. ೬೦೭). ಪತಿ > ಪಣ ಎ. ಪೈ. 


೫೬ ಸಂಶೋಧನ ತರಂಗ 


ಅಬ್ಬೆ ಎಂದರೆ ತಾಯಿ ಎಂಬ ಮೂಲಾರ್ಥ ಈಗಲೂ ಉಳಿದುಕೊಂಡಿದೆ. ಕೊಲಾಮಿ 
ಭಾಷೆಯೆಲ್ಲಿ ಬೇ ಎಂದರೆ ತಾಯಿ; ಇದು ಗೊಂಡಿಭಾಷೆಯಲ್ಲಿ (ಇವೆರೆಡೂ ದ್ರಾವಿಡ 
ಭಾಷೆಗಳೇ) ಹೆಂಡತಿಯ ತಮ್ಮನನ್ನು ಕರೆಯುವ ವಿಧಾನವನ್ನು ಸೂಚಿಸುತ್ತದೆ.18 
ತುಳುವಿನಲ್ಲಿ ಮಾತ್ರ ತಾಯಿ ಎಂಬ ಅರ್ಥದಲ್ಲಿ ಅಪ್ಲೆ ಅಥವಾ ಅಪ್ಪ ಎಂಬ ರೊಸಗಳಿನೆ. 
(ಹಿಂದೆ ಕೊಟ್ಟ ನಿದರ್ಶನಗಳನ್ನು ನೋಡಿ). ಪ್ರ ಅಫ್ಸೆಗೂ ಅಬ್ಬೆಗೂ ಇರುವ ರೂಪ 
ಸಾದೃಶ್ಯ ಎದ್ದು ಕಾಣುನಂತಹುದೆ. ದಕ್ಷಿಣಕನ್ನಡ ಜಿಲ್ಲೆಯ ಕೋಟ ಕನ್ನಡದಲ್ಲಿ 
ತಾಯಿಯನ್ನು " ಅಬಾ' ಎಂದು ಸಂಬೋಧಿಸುತ್ತಾರೆ. " ಅಬ್ಬಿ ' ಎಂಬ ರೊಪವೂ 
ಉಂಟು. 

ಈ ಎಲ್ಲ ಅಂಶಗಳನ್ನು ನೆನಪಿನಲ್ಲಿಟ್ಟು ಕೊಂಡು ವಿಚಾರಮಾಡಿದರೆ ಅನ್ಮು(ನ್‌) 
ಮತ್ತು ಅಬ್ಬೆ ಎಂಬ ರೊಪಗಳಿಗೆಲ್ಲ ಒಂದೇ ಮೂಲವಿರುವಂತಿದೆ. ಆ ಮೂಲ 
ಯಾವುದಿರಬಹುದು? ದ್ರಾವಿಡ ಭಾಷೆಗಳ ಅಮ್ಮ ಎಂಬುದು ಸಂಸ್ಕ ತದ “" ಅಂಬಾ *ದ 
ತದ್ಭವವೆಂದು ಹೆಲವರ ತಿಳಿವಳಿಕೆ. ಈ ಅಂಬಾ ಎಂಬುದು ಯಾವ ಭಾಷೆಯ ಪದ? 
ಸರ್‌ ಮೋನಿಯರ್‌ ವಿಲಿಯನಖ್ಸ್‌ ಅವರು ಇದು ಇಂಡೊ-ಯುರೊಪಿಯನ್‌ ಪದ 
ವೆಂದು ಭಾವಿಸುತ್ತಾರೆ. ಅವರು ತಮ್ಮ ಕೋಶದಲ್ಲಿ ಅಂಬಾ ಎಂಬ ರೂಪ ಖುಗ್ವೇದ 
ದಲ್ಲಿದೆ ಎಂದು ಹೇಳಿ, ಅದಕ್ಕೆ ಸಮಾನವೆಂದು ಅಮ್ಮೆ, 'ಅಮ್ಮ ( = nurse) ಎಂಬ 
ರೂಪಗಳನ್ನು ಹಳೆಯ ಜರ್ಮನ್‌ ಮತ್ತು ಜರ್ಮನ್‌ ಭಾಷೆಗಳಿಂದ ಉದ್ಭರಿಸಿ 
ಸಿಲೋನಿನ ಅಂಬಾ ಗಂಗಾ ಎಂಬ ನದಿಯ ಹೆಸರನ್ನು ಹೇಳಿ, ಈ ಅಂಬಾ ಎಂಬುದೇ 
ದಕ್ಷಿಣ ಭಾರತದ ಎಂದರೆ ದ್ರಾವಿಡ ಭಾಷೆಗಳಲ್ಲಿ ಅಮ್ಮ ಆಗುತ್ತದೆ ಎಂದು ಹೇಳು 
ತ್ತಾರೆ ಆದರೆ ಡಾ| ಬರೊ ಅವರು ಅಮ್ಮ ಎಂಬುದು ಅಚ್ಚದ್ರಾನಿಡ ಸದವೆಂದ್ಕೂ 
ಇದೇ ಸಂಸ್ಕೃತದಲ್ಲಿ ಅಂಬಾ ಎಂದಾಗುತ್ತದೆ ಎಂದೂ ಅಭಿಪ್ರಾಯಪಡುತ್ತಾರೆ. 
ಅಮ್ಮ ಎಂಬ ಪದ ದ್ರಾವಿಡವರ್ಗದ ಎಲ್ಲ ಭಾಷೆಗಳಲ್ಲಿಯೂ ಕಂಡುಬರುವುದು ಇದು 
ಮೂಲತಃ ದ್ರಾವಿಡ ಪದವಿರೆಬಹುದು ಎಂಬ ಸಂದೇಹವನ್ನು ದೃಢಪಡಿಸುತ್ತದೆ. 
ಸಂಸ್ಕೃತದ ಅಂಬಾದ ಮೂಲ ಯಾವುದೇ ಇರಲಿ, ಅದೆಕ್ಟೂ ಅಮ್ಮಾಕ್ಟೂ ಸಂಬಂಧ 
ಯಾವುದೇ ಇರಲಿ, ಕನ್ನಡದ ಅಬ್ಬೆ, ಅವ್ರೆ, ಅವ್ವಗಳಂತೂ ಸಂಸ್ಕೃತದ ಅಂಬಾದಿಂದೆ 
ಬಂದಿರುವುದರೆ ಸಾಧ್ಯತೆ ಬಹುವಾಗಿ ಇದೆ. ಇದನ್ನು ಹೀಗೆ ನಿರ್ದೇಶಿಸಬಹುದು. 


13. T. Burrow and M.B. Emeneau: A Dravidian Etymo- 
logical Dictionary, P. 293. 
14. A Sanskrit-English Dictionary, P. 83. 
140. T. Burrow: Dravidian Studies, VII (Bulletin of the 
School of Oriental and African Studies, XII, Part 2, P. 366). 


ಅಮ್ಮಿ; 6 ಅಬ್ಬೆ];  ಅಲ್ಲಮಗಿ 4 ಬಾದುಬ್ಬಿ? ೧೨೩ 


ಐಸಂಸ್ಕೃತ, ಅಂಬಾ 


ದ್ರಾನಿಡ. ಅಮ್ಮಾ 
(ತಾಯಿ) SSR ಹಳಗನ್ನಡ, ಅಮ್ಮೆನ್‌ (ಇತಂದೆ) 


V 
> ನೆಡುಗನ್ನಡ್ಯ ಹೊಸಗನ್ನಡ, ಅಮ್ಮ (ಇತಾಯಿ) 


ಐಾಕನ್ನಡೆ, ಅಬ್ಬಾ (ನೋಡಿ: ನಡ್ಡಾರಾಧನೆ, "ಪೋಗಬ್ಬಾ?) 


ಸಂಸ್ಕೃತ. ಅಂಬಾ 


> ಕನ್ನಡ. ಅಂಬೆ. ಅಬ್ಬೆ ಅನ್ನೆ. ಅವ್ವ 


| 
ತುಳು. ಅಸ್ರೆ, ಅಪ್ಪ 


ಸಂಸ್ಕೃತದ ಅಂಬಾ ಎಂಬುದು ಅಬ್ಬಾ, ಅಬ್ಬೆ ಆಗಿ, ಅಪ್ಪೆ ಅಥವಾ ಅಸ್ಸ ಆಗಿ (ತುಳು 
ನಿನ ರೂಪಗಳನ್ನು ನೋಡಿ), ಅದೇ ಅಪ್ಪನ್‌ (= ತಾಯಿಗೆ ಸಂಬಂಧಿಸಿದನನು, 
ತಂದೆ) ಎಂದಾಗಿರುವಂತೆ ಕಾಣುತ್ತದೆ. ತಮಿಳು ಮಲಯಾಳಗಳಲ್ಲಿ ಅಪ್ಸನ್‌ ಎಂಬ 
ರೂಪವಿದೆ. ಇದೇ ಕನ್ನಡದಲ್ಲಿ ಅಪ್ಪ (= ತಂದೆ) ಎಂದಾಗುತ್ತದೆ. ತೆಲುಗಿನಲ್ಲಿ ಅಸ್ಪ 
ಎಂಬುದಕ್ಕೆ ತಂದೆ, ತಾಯಿ, ಅಕ್ಕ ಎಂಬ ಅರ್ಥಗಳಿರುವುದು ಮೇಲಿನ ನಮ್ಮ ಊಹೆ 
ಯನ್ನು ದೃಢಪಡಿಸುತ್ತದೆ. ತೆಲುಗಿನಲ್ಲಿ ಅಬ್ಬ ಎಂದರೆ ತಂಡೆ ಎಂದರ್ಥ. ಇದನ್ನು 
ಅಬ್ಬೆ ಅಥವಾ ತಾಯಿಗೆ ಸಂಬಂಧಿಸಿದವನು ಎಂದು ವಿವರಿಸಲು ಸಾಧ್ಯವೇ ಎಂಬುದು 
ನಿಚಾರಣೀಯವಾದೆ ಸಂಗತಿ. 


ಎ 


ಹಳಗನ್ನಡದ ಅನ್ಮುನ್‌ ಎಂಬ ಪದ ಒಂದು ಕಾಲಕ್ಕೆ ತಂದೆ ಎಂಬ ಅರ್ಥವನ್ನು 
ಕಳೆದುಕೊಂಡು ಅಮ್ಮ ಎಂದಾಗಿ ತಾಯಿ ಎಂಬ ಅರ್ಥವನ್ನು ಪಡೆಯಿತು ಈ 
ಶಬ್ದಾರ್ಥ ವ್ಯತ್ಯಾಸವು (Semantic Change)® ಯಾವಾಗ ನಡೆಯಿತು? 
ಇದನ್ನು ಸ್ಫೂಲನಾಗಿ ನಿರ್ಧರಿಸಲು ಶಾಸನಗಳಲ್ಲಿ ಕಂಡುಬರುವ ಪುರುಷರ ಹೆಸರುಗಳ 


15. ಹಳಗನ್ನಡದೆ ಅಮ್ಮ (ನ್‌) ಮತ್ತು ನಡುಗನ್ನಡ ಹೊಸಗನ್ನ ಡಗಳ ಅನ್ಮು ಇನೆರಡೂ 
ಬೇರೆ ಬೇರೆ ಪದಗಳಾಗಿರಬಹುದೆಂದು ಪ್ರೊ|| ಬಿ. ಎಂ. ಶ್ರೀಕೆಂಠೆಯ್ಯನವರು ಸಂದೇಹಿಸಿದ್ದರೆಂದೆ 
ಪ್ರೊ| ತೀ. ನಂ. ಶ್ರೀಕಂಠಯ್ಯನವರು ತಿಳಿಸಿದ್ದಾರೆ. 

16. ©“ Innovations which change the lexical meaning rather 
‘than the Grammatical function of a form, are classed as change 
of meaning or Semantic Change ” (Bloomfield: Language, ೫. 425) 


ಗಿ೨೮ ಸಂಶೋಧನ ತರಂಗೆ' 


ಕೊನೆಯಲ್ಲಿ ಬರುವ ಪ್ರತ್ಯಯೆಗಳು (Endings of the Personal 
Names) ಸೆಹಾಯ ಮಾಡುತ್ತವೆ. ಹತ್ತನೇ ಶತಮಾನದಲ್ಲಿ ಅಮ್ಮನ್‌ ಮತ್ತು 
ಅಬ್ಬೆ ಎಂಬ ಪದಗಳು ಪ್ರಚಾರದಲ್ಲಿದ್ದುವು ಎಂಬುದನ್ನು ಹಿಂದೆಯೇ ನೋಡಿದ್ದೇವೆ. 
ಹನ್ನೆರಡನೇ ಶತಮಾನದ ವಚನಕಾರರಲ್ಲಿ (ಸು. ೧೧೬೦) ಯಾವ ಪುರುಷನ ಹೆಸರೂ 
ಅಮ್ಮನ್‌ ಎಂದು ಕೊನೆಯಾಗುವುದಿಲ್ಲ. ಆದ್ದರಿಂದ ಮೇಲೆ ನಾವು ಹೇಳಿದ ಶಬ್ದಾರ್ಥ 
ವ್ಯತ್ಯಾಸವು ಹತ್ತನೇ ಶತಮಾನದಿಂದ ಈಚೆಗೆ ಹನ್ನೆರಡನೇ ಶತಮಾನದಿಂದ ಆಜಿಗೆ 
ನಡೆದಿರಬೇಕು. ಇದನ್ನು ನಿರ್ಧರಿಸುವ ಮೊದಲು ಪ್ರಾಚೀನ ಶಾಸನಗಳಲ್ಲಿ ಕಂಡು 
ಬರುವ ಕೆಲವು ಪುರುಷರ ಮತ್ತು ಸ್ತ್ರೀಯರ ಹೆಸರುಗಳನ್ನು ಗಮನಿಸಬಹುದು. "ಶ್ರೀ 
ದಾಸಿ ಅಮ್ಮನ್‌ ೫,  ದಾಸಮ್ಮನ್‌ 1, " ಗಣರೆಮ್ಮನ್‌'1, " ಕೋಟಿಯನ್ಮು 
(ನ್‌) ೫, ಇವು ಕೆಲವು ಪುರುಷರ ಹೆಸರುಗಳು. * ಪೊನ್ನಜ್ಜೆ' ೫, " ಅಕ್ಕಣಬ್ಬೆ?ಖ, 
ಇನು ಕೆಲವು ಸ್ತ್ರೀಯರ ಹೆಸರುಗಳು. ಹತ್ತನೇ ಶತಕಕ್ಸಿಂತ ಹಿಂದಿನ ಹೆಸರುಗಳಲ್ಲಿ 
ಯಾವ ಸ್ರ್ರೀಯ ಹೆಸರೂ " ಅಮ್ಮ' ಎಂದು ಕೊನೆಯಾಗುವುದಿಲ್ಲ. ಆ ಕಾಲದ ಪುರು 
ಷರ ಹೆಸರುಗಳು ಬಹುಪಾಲು ಅಮ್ಮನ್‌ ಎಂದು ಕೊನೆಯಾಗುತ್ತವೆ. ಈ ಅಮ್ಮನ್‌ 
ಎನ್ನುವುದು " ಮ' ಎಂಬ ಸಮೆದ ರೂಪದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಉದಾ 
ಹರಣೆಗೆ " ಶ್ರೀ ಬಸಮಯ್ಯನ್‌ '೫ (ಶ್ರೀ ಬಸವ ಅಮ್ಮ ಅಯ್ಯನ್‌... ಬರಿಯೆ 
ಅಯ್ಯ ಎಂದು ಕೊನೆಯಾಗುವ ನೂರಾರು ಹೆಸೆರುಗಳೂ ನಮಗೆ ದೊರೆಯುತ್ತವೆ. 
ಉದಾಹರಣೆಗೆ " ದೇವರ ದಾಸಯ್ಯ”). ಈ "ಮ ' (ಅಮ್ಮನ್‌) ಎಂಬ 
ಸಂಕ್ಷಿಸಪ್ತರೂಪವು ಹನ್ನೊಂದನೆಯೆ ಶತಮಾನದಲ್ಲಿ ಹೆಚ್ಚು ಹೆಚ್ಚಾಗಿ ಕಾಣಿಸಿಕೊಳ್ಳ 
ಲಾರೆಂಭಿಸುತ್ತದೆ. ಉದಾಹರಣೆಗೆ " ಚಾವುಂಡಮಯ್ಯ' 2 " ಕಾಳಿಮಯ್ಯ'2 
(ಆದರೂ ಈ ಶತಮಾನದಲ್ಲಿಯೇ " ಅಮ್ಮ (ನ್‌) ' ಎಂದು ಕೊನೆಗೊಳ್ಳುವ ಹೆಸರು" 


17. MAR (1939), P. 121, C. 740A. D. 

18. EL, NL, ೫, 161, 7004. ತೊ. 

19. EL, XLT, P 109 888 A: D; 

20. ‘MAR (1929), P. 153, C. 964A. D. 

21. ಅದೇ. 

22. ಅದೇ, 

23.116, 71831, -8; 286, ಲ. 800 A.D. 

24, EC, XV. 18. 67, ೮. 950 ಡಿ. 2. ಈ ದೇನರದಾಸಯ್ಯ ಜೈನ 
ಧರ್ಮದ ಅನುಯಾಯಿ. ಸು. ೧೦೫೦ರೆಲ್ಲಿದ್ದ ದೇವರ ದಾಸಿಮಯ್ಯೆ (- ದಾಸಿ- ಅಮ್ಮ ಅಯ್ಕೆ) 
ಶಿನಭಕ್ಲ ಮತ್ತು ನಚನಕಾರ. 


05, 511, IX, i 165, 1094 A. 2. 
26 BKL, I, ii. 153, 1087 A. 2. 


4 ಅಮ್ಮ 4 ಅಬ್ಬಿ”; * ಅಲ್ಲಮ”; * ಬಾದುಬ್ಬೆ? ೧೨೪ 


ಗಳೂ ಇಲ್ಲದಿಲ್ಲ... ಉದಾಹರಣೆಗೆ " ಅರಸಮ್ಮನ್‌'೫, "ಸಿರಿಯನ್ಮ ಸೆ ಟ್ಟಿ'೫, 
ಹನ್ನೊಂದನೆಯ ಶತಮಾನದ ಕೊನೆಯಲ್ಲಿ, ಹನ್ನೆರಡನೆಯ ಶತಮಾನದ ಆರಂಭದಲ್ಲಿ 
" ಅಮ್ಮ' ಸದದ ಪ್ರಯೋಗದ ವಿಷಯದಲ್ಲಿ ಜನರಲ್ಲಿ ಕ್ಲೇಶಗಳು ತಲೆದೋರೆಲಾರಂಭ 
ವಾದಂತೆ ಕಾಣುತ್ತದೆ. ಹನ್ನೆರಡನೆಯ ಶತಮಾನದಲ್ಲೂ ಅಮ್ಮನ್‌ ಎಂದು ಕೊನೆಗೊ 
ಳ್ಳುವ ಹೆಸರುಗಳು ಇಲ್ಲದಿಲ್ಲ. ನೋಡಿ" ಮಾಣಿಯನ್ಮುನ್‌.'೫ ಆದರೆ ಅಮ್ಮನ್‌ 
ಎಂಬುದು ಪುರುಷರ ಹೆಸರಿನ ಕೊನೆಯಲ್ಲಿ ಕಾಣಿಸಿಕೊಳ್ಳುವುದು ಬಹುಮಟ್ಟಿಗೆ ನಿಂತು 
ಹೋಗಿತ್ತಲ್ಲದೆ ಅದರೆ ಸವೆದ ರೂಪವಾದ " ಮ ' ಎಂಬುದೂ ಕೂಡ ವಿರಳವಾಗುತ್ತ 
ಬಂದಿದ್ದಿತು. ತಾಯಿ ಎಂಬ ಅರ್ಥದಲ್ಲಿ ಅಬ್ಬೆ ಎಂಬ ಮಾತು ಇದ್ದರೂ, ತಂದೆ ಎಂಬ 
ಅರ್ಥದಲ್ಲಿ ಅಯ್ಯ ಎಂಬ ಮಾತು ಹೆಚ್ಚು ಹೆಚ್ಚಾಗಿ ಬೆಳಕಿಗೆ ಬಂದಂತೆ ತೋರುತ್ತದೆ. 
ನೋಡಿ__ ತಮ್ಮಯ್ಯಂ ತೀಕಿಮಯ್ಯ ನಾಯಕರ್ಗೆ ; ತನ್ಮು ಅಬ್ಬೆ ರನ್ನಿಕವ್ರೆಗೆ” 80 
ಕ್ರಿ. ಶ. ೧೧೧೨ರಲ್ಲಿ ಧರ್ಮಾಮೃತವನ್ನು ರಚಿಸಿದ ನಯಸೇನನೂ ಇದೇ ಮಾತುಗಳನ್ನು 
ಬಳಸುತ್ತಾನೆ“ ಎಂದು ಪೆರ್ಚಿ ತಮ್ಮಯ್ಯಂಗತಿ ಭಕ್ತನಪು )ದಟಂದಿದನೇಟೀಸಿರಲಾ 
ಗದೆಂದು ತಮ್ಮಬ್ಬೆಯಪ್ಸ ನಿಶಾಖೆಗಣಾಫಿ ?೫ ಹನ್ನೆರಡನೇ ಶತಮಾನದ ಆರಂಭದ 
ಶಾಸನವೊಂದರಲ್ಲಿ ಪುರುಷ ಮತ್ತು ಪ್ರೀಯರ ಹೆಸರುಗಳೆರಡೂ ಅಮ್ಮ ಎಂದೇ ಕೊನೆ 
ಯಾಗುತ್ತವೆ. ನೋಡಿ--ಹೋರಾಡಿದ ನೀರನ ಹೆಸರು ಎಜೆಯಮ್ಮ, ಅವನಿಗೆ 
ಕಲ್ಲನ್ನು ನಿಲ್ಲಿಸಿದವಳು ಬೀಯಮ್ಮ.88 ಹಿಂದೆ ಪುರುಷವಾಚಿಯಾಗಿದ್ದ ಅಮ್ಮ (ನ್‌) 
ಎಂಬುದು ಹೇಗೋ ಉಳಿದುಕೊಂಡು ಬಂದಿತ್ತು. ಅದರ ಜೊತೆಗೆ ಅದರೆ ರೂಪಾಂತರ 
ವಾದ ಅಮ್ಮ ಎಂಬುದಾಗಲೇ ಸ್ರೀ ವಾಚಿಯಾಗಿಯೂ ಬಳಕೆಗೆ ಬರುತ್ತಿದ್ದಿತು. ಕೆಲವು 
ಕಾಲ ಅಮ್ಮ ಎಂಬ ಶಬ್ದವು ಪುರುಷವಾಚಿ ಮತ್ತು ಸ್ತ್ರೀವಾಚಿಯಾಗಿದ್ದು, ಜನರಿಗೆ 
ಕ್ಲೇಶವನ್ನು ತಂದೊಡ್ಡಿ ದುದರಿಂದ ಜನರು ಆ ಶಬ್ದಕ್ಕಿದ್ದ ಪುಲ್ಲಿಂಗಾರ್ಥವನ್ನು ಬಿಟ್ಟು 
ಸ್ರ್ರೀಲಿಂಗಾರ್ಥವನ್ನುಳಿಸಿಕೊಂಡರು.3 ಇದು ಸು. ೧೧೧೦-೨೦ ರಲ್ಲಿ ನಡೆದಿರಬೇಕು. 


BUTERA EOL 1ಟಿ71.%.112 

28 BKI, I, ii. 148, 1099 A. D. 

29. EC, VIL, SK. 266, 1139A. D. 

30. BKI, 1, ii. 196, 1121 A’ D. 

31. ಧರ್ಮಾಮೃತ್ಯ 10. 147, ನ. 

32. EC,IV, ಟ್ರ. 11, ೦. 1115 A.D. ಈ ಶಾಸನದ ಆಂಗ್ಲೆಪಾಠ ಮತ್ತು 
ಕನ್ನಡ ಪಾಠಗಳಲ್ಲಿ ವ್ಯತ್ಯಾಸವಿದೆ, ನಾನು ಕನ್ನಡ ಪಾಠವನ್ನು ಅಂಗೀಕರಿಸಿದ್ದೇನೆ, 

33. ಶಬ್ದಾರ್ಥವ್ಯತ್ಯಾಸವು ನಡೆಯುವುದು ಹೀಗೆಯೇ, ಇಂಗ್ಲಿಷಿನಲ್ಲಿ ಒಮ್ಮೆ ಆಹಾರೆ 
ಎಂಬ ಅರ್ಥವಿದ್ದ "Meat " ಎಂಬ ಮಾತಿಗೆ ಸ್ವಲ್ಪಕಾಲ ಅಹಾರ ಮತ್ತು ತಿನ್ನಲು ಯೋಗ್ಯ 
ವಾದ ಮಾಂಸ ಎಂಬ ಎರಡು ಅರ್ಥಗಳಿದ್ದು, ಕ್ರಮೇಣ ತಿನ್ನಲು ಯೋಗ್ಯವಾದ ಮಾಂಸ ಎಂಬ 
ಅರ್ಥವು ಉಳಿದುಕೊಂಡಿತು. ಎಂದರೆ ಒಂದು ಸದವನ್ನು A ಎಂಬ ಸನ್ನಿವೇಶದಲ್ಲಿ ಬಳಸು 
ತ್ತಿದ್ದು, ಕ್ರಮೇಣ ಅದನ್ನು ಸಿ ಮತ್ತು ಔ ಎಂಬ ಎರಡು ಸನ್ನಿವೇಶಗಳಲ್ಲೂ ಬಳೆಸಲಾರಂಭವಾಗಿ 
ಬಳಿಕಔ ಎಂಬ ಸನ್ನಿವೇಶದಲ್ಲಿ ಮಾತ್ರ ಬಳಸಲಾರಂಭಿಸುತ್ತಾರೆ. ಶಬ್ದಾರ್ಥವನ್ಯತ್ಕಾಸನೆಂದರೆ ಇದೇ, 

9 


೧೩೦ | ಸಂಶೋಧನ ತರಂಗೆ 


ಮುಂಜೆ ಅಮ್ಮ ಎಂಬುದು ಪ್ರೀ ವಾಚಿಯಾಗಿ ಬಳಕೆಯಾಗಲು ಆರಂಭವಾಯಿತು. 


ವಾಹ್‌! ನಾಯಕ ಗಾಡನೆಂಬುವನೆ ಸೋದರಿಯೆರಾದ ಮೈಲಮ ಮತ್ತು ಹಾಲ 
ಮರೆ ಹೆಸರುಗಳನ್ನು ನೋಡಬಹುದು. 

ಆದರೊ ಹೆನ್ನೆ ರಡನೆಯೆ ಶತಮಾನದಿಂದೀಚೆಗೆ " ಮ? (ಅಮ್ಮನ್‌) ಎಂಬುದು 
ಪುರುಷರ ಹೆಸ ರುಗಳ. ಮಧ್ಯೆ ಮತ್ತು ಕೊನೆಯಲ್ಲಿ ಉಳಿದುಕೊಂಡಿತು. ಸು. ೧೧೫೦ 
ರಲ್ಲಿದ್ದ ಕರ್ಣಪಾರೈನಿಗೆ ಕಣ್ಣವ ಮ, ಕನ್ನಮಯ್ಯ ಎಂಬ ಹೆಸರುಗಳೂ ಇದ್ದವು. (೫ 
ಕಣ್ಣ ಮ, ಕನ್ನ ಮಯ್ಯ ಎಂಬುವೇ ನಿಜವಾದ ಹೆಸರುಗಳು. ಕೃಷ್ಣ ೨ ಕಣ್ಣ > 
ಕಣ್ಣ ಮ ಒನ್‌; ಕಣ್ಣನು. ಕಣ್ಣ ಎಂಬುದು "ಕರ್ಣ? ದಿಂದ ಬಂದಿದೆಯೆಂದು 
ಭಾವಿಸಿ ಅದನ್ನು  ಕರ್ಣಪಾರ್ಯ ಎಂದು ಸಂಸ್ಕೃತೀಕರಿಸಿರುವಂತೆ ಕಾಣುತ್ತದೆ. 
(ಇದನ್ನು ಭಾಷಾನಿಜ್ಞಾ ನದಲ್ಲಿ " back Lao ಎಂದು ಕರೆಯುತ್ತಾ ರೆ. ) 
ಕ್ರಿ. ಶ. ೧೨೦೯ರಲ್ಲಿದ್ದ. ಜನ್ನ ನಿಗೆ ಜನ್ನಮರಸ ಎಂಬ ಹೆಸರೂ ಉಂಟು. 38 ಆಧುನಿಕ 
ಕಾಲದಲ್ಲಿ ಕೃಷ್ಣಮಾಚಾರ್ಯ, ಕೃಷ್ಣ ಸ ಮುಂತಾದ ಕಡೆಗಳಲ್ಲಿಯೂ ಅದೇ 
"ಮ' ಇದೆ. ಶ್ರೀ ಶಿನರಾಮಕಾರೆಂತರ ಮರಳಿ ಮಣ್ಣಿಗೆಯ ನಾರಾಯಣಮಯ್ಯ? 
ಎಂಬುದು ನಾರಾಯಣ-- ಅಮ್ಮ .- ಅಯ್ಯ ಎಂಬುದೇ ಆಗಿದೆ. ಮಯ್ಯ ಮಯ್ಯ ಭೇ 
ಎಂಬುದೇ ಪ್ರತ್ಯೇಕವಾಗಿ ಸಿಡಿದು ನಿಂತು ವ್ಯಕ್ತಿಸೂಚಕವಾಗಬಲ್ಲುದು. 'ಅಳೀಮಯ್ಯ 
(= ಅಳಿಯ) ಎಂಬ ಮಾತು ದಾವಣಗೆರೆಯ ಉಪಭಾಷೆಯಲ್ಲಿ ಸ್ವಲ್ಪ ವ್ಯಂಗ್ಯಾರ್ಥ 
ದೊಡನೆ ಸಿಗುತ್ತದೆ. ಇದು ಅಳಿಯ 4 ಅಮ್ಮ -- ಅಯ್ಕೆ ಎಂಬುದು ಸ್ಪಷ್ಟ. 

ಬ್ರಹ್ಮಶಿವನ ಸಮಯ. ಪರೀಕ್ಷೆಯಲ್ಲಿ ಅಯ್ಯ ಎಂಬುದೂ ಅಮ್ಮನ್‌ ಎಂಬುದೂ 
ತಂದೆ ಎಂಬ ಅರ್ಥದಲ್ಲಿ ಬಳಕೆಯಾಗಿವೆ.ಜ ಈ ಗ್ರಂಥದ ಕಾಲವು ಅನಿಶ್ಚಿತ. ಇದರೆ 
ಕಾಲ ಹನ್ನೆರಡನೆಯ ಶತಮಾನದ ಉತ್ತರಾರ್ಥವೆಂದು ಶ್ರೀ ಎಚ್‌. ಜೇವೀರೆಪ್ಪ ನವರು 


94. ಇಲ್ಲಿ ಏಳುವ ಸಮಸ್ಯೆಗಳು ಹಲವು, " ಅಮ್ಮನ್‌ "ಎಂಬುದು. "ಅಮ್ಮ 


(= ತಾಯಿ) ದಿಂದ ಬಂದಿತೆಂದು ಭಾನಿಸಿದರೆ ಹಳಗನ್ನಡದಲ್ಲಿ ತಾಯಿಯೆಂಬ ಅರ್ಥದಲ್ಲಿ ಅಮ್ಮ 


ಎಂಬ ಪದವು ಇರದಿರಲು ಕಾರಣನೇನು ? ಹನ್ನೆರಡನೆಯ ಶತಮಾನದಿಂದ ಈಚೆಗೆ ಬಳಕೆಗೆ 
ಬಂದ ಅಮ್ಮ ಎಂಬ ಪದವು «ಅಮ್ಮನ್‌? ಪದದ ಸಮೆದ ರೂಪವೇ? ಹಳಗನ್ನಡದಲ್ಲಿ ನಕಾರಾಂತ 
ವಾಗಿದ್ದ ಹಲವು ಪದಗಳು ನಡುಗನ್ನಡದಲ್ಲಿ ನಕಾರವನ್ನು ಕಳೆದುಕೊಂಡವು. ಅಮ್ಮನ್‌ 
ಅಮ್ಮ ಆದಾಗ, ಅಮ್ಮ ಪದಕ್ಕೆ ತಾಯಿ ಎಂಬ ಅರ್ಥವು ಹೇಗೆ ಬಂದಿತು? ಆದರೂ ಇಷ್ಟು 
ಮಾತ್ರ ಖಚಿತ--« ಹ ಒನ್‌? ಎಂಬ ಪದ ತಂದೆ ಎಂಬ ಅರ್ಥದಲ್ಲಿ ಮರೆಯಾದೆದ್ದು, ತಾಯಿ 
ಎಂಬ ) ಅರ್ಥದಲ್ಲಿ ಕಾಣಿಸಿಕೊಂಡದ್ದು ೧೧೨೦ ರ ಸರಿ ಸುಮಾರಿನಲ್ಲಿ, 

95, 511, 1%, 1. 249, 1147 A. D. 

35 (a). ಕರ್ಣಾಟಕ ಕವಿಚರಿತೆ, 7 (೧೯೬೧), ಪು. ೧೫೦. 

36. ಅದೇ, ಪು. ೩೭೭. 

97. ಮರಳಿ ಮಣ್ಣಿಗೆ, ಪು. ೧, 

38. ಸಮಯ ಪರೀಕ್ಷೆ (ಸಂ: ಬಿ. ಎಸ್‌. ಕುಲಕರ್ಣಿ), ೫. ೫೨, 


NN das a 


4 ಅಮ್ಮ?; * ಅಬ್ಬೆ”; “ ಅಲ್ಲನು?; * ಬಾದುಬ್ಬೆ? ೧೩೧ 


ಪ್ರತಿಪಾದಿಸಿದ್ದಾರೆ.೫ ಅವನ ಗ್ರಂಥದಲ್ಲಿ ಅನೇಕ ಶೈವ ಶಾಖೆಗಳ ಕಟು ವಿಡಂಬನೆ 
ಯಿದ್ದರೂ ಸು. ೧೧೬೦ ರಲ್ಲಿ ತಲೆಯೆತ್ತಿದ ನೀರಶೈವ ಧರ್ಮದ ಸ್ಪಷ್ಟ ಉಲ್ಲೇಖ 
ವಾಗಲಿ ವಿಡಂಬನೆಯಾಗಲಿ ಕಾಣದಿರುವುದರಿಂದ ಮತ್ತು ತಂದೆ ಎಂಬ ಅರ್ಥದ 
" ಅಮ್ಮನ್‌ ' ಪದ ಪ್ರಯೋಗದಿಂದ ಅವನು ಹನ್ನೆರಡನೆಯ ಶತಮಾನದ ಪೂರ್ವಾರ್ಥ 
ದವನೇ?- ಎಂಬುದು ಒಂದು ಊಹೆ. ಆದರೆ ಅವನು ಆ ಪದವನ್ನು ತನಗಿಂತ. 
ಹಿಂದಿನ ಕಾವ್ಯಗಳಿಂದ ಆರಿಸಿಕೊಂಡಿರಲೂ ಸಾಧ್ಯ. ಶ್ರೀ ಎಚ್‌. ನೇವೀರೆನ ನೃ ನವರ 
ನಿರ್ಣಯವು ಹಲವು ಭದ್ರ ಆಧಾರಗಳ ಮೇಲೆ ನಿಂತಿರುವುದರಿಂದ ಅವರು 'ಕೊಟ್ಟ 
ಕಾಲವನ್ನು ಶಂಕಿಸುವುದು ಕಷ್ಟ. 


ತ್ತಿ 


ಅಲ್ಲಮ : ಇಲ್ಲಿಯವರೆಗೆ ನಡೆದ ಚರ್ಚೆಯಿಂದ ಈ ಹೆಸರಿನ ಕೊನೆಯ "ಮ' 
ಎಂಬುದು "ಅಮ್ಮ' ದ ಸವೆದ ರೂಸ ಎಂಬುದು ತಕ್ಷಣವೇ ಹೊಳೆಯುತ್ತದೆ. ಶ್ರೀ 
ಬ್ರೌನ್‌ ಅವರು ತಮ್ಮ ತೆಲುಗು- -ಇಂಗ್ಲಿಷ್‌ ಕೋಶದಲ್ಲಿ ಅಲ್ಲಮ ಎಂಬುದು ಕನ್ನಡ 
ಸ್‌ ಅದು ಕೊರಾನಿನ ಅಲಮ್‌ (ಅಲ್ಲ) ಆಗಿರಬೇಕು, ಅದು ಕನ್ನಡ ಸದವಾದರೆ 
ಕೊನೆಯ ಅಕ್ಷರ " ಮ' ಕೈ ವಿವರಣೆ ಕೊಡುವುದು ಕಷ್ಟ ಎಂದಿದ್ದಾರೆ. ಆದರೆ 
ಅದು ಕಷ್ಟವೇನೂ ಅಲ್ಲ ತ್‌ ನಮ್ಮ ಹಿಂದಿನ ವಿವರಣೆಗಳಿಂದ ಸ್ಪಷ್ಟ. 

ಸುಮಾರು ಹದಿನೈದು ವರ್ಷಗಳ ಹಿಂದೆ ಅಲ್ಲನು ಪ್ರಭುದೇವರ (ಸು. ೧೧೬೦) 
ನಿಜವಾದ ಹೆಸರು ಅಲ್ಲಮನೊ ಅಲ್ಲಯ್ಯೆನೊ ಎಂಬ ವಿಷಯದಲ್ಲಿ ಸ್ವಲ್ಪ ಚರ್ಚೆ ನಡೆ 
ಯಿತು. ಅಲ್ಲಯ್ಯ ಎಂಬುದೇ ನಿಜವಾದ ಹೆಸರು ಎಂಬ ತೀರ್ಮಾನಕ್ಕೆ ಶ್ರೀ ನಿಡು 
ಮಾಮಿಡಿ ಜಗದ್ಗು ಹು ಬಂದರು. ಈ ಅಭಿಪ್ರಾ ಯವನ್ನೊಸ್ಗ ಪೃದ ಶ್ರೀ ಎಂ. ಆರ್‌. 
ಶ್ರೀನಿವಾಸ ತೋ ಯು ಅಲ್ಲಮ ಎಂಬ ಪ್ರಸಿದ್ಧ ಹೊ ಪ್ರಾಚೀನವಾದುದು 
ಎಂದು ವಚನಗಳ ಮತ್ತು ಕಾವ್ಯ ಗಳ ಟ್‌ PT ಸ್ರತಿಪಾದಿಸಿದರು.ಟ 
ಆದರೆ ಇದೇ ವಿದ್ವಾಂಸರು ಮತಂ ಅಲ್ಲಮನ ಇಹ 01001 ಸುಜ್ಞಾನಿ ಮತ್ತು 
ನಿರಹಂಕಾರ ಎಂಬ ಸಾಂಕೇತಿಕ ಹೆಸರುಗಳಿರುವುದರಿಂದಲೂ, ಅಲ್ಲಮನಿಗೆ ನಿರ್ಮಾಯ 
ನೆಂಬ ಮತ್ತೊಂದು ಹೆಸರಿರುನಂತೆ ಕಾವ್ಯಗಳಿಂದ ತಿಳಿದು ಬರುವುದರಿಂದಲೂ (“ನಾಮ 
ಕರಣಂ ಜಗಕ್ಕಲ್ಲಯ್ಯ ನೆಂದಾಗೆ! ಭೂಮಿಯೊಳು ನಿರ್ಮಾಯನೆಂಬ ಂತಾ ಪೆಸರಗೆ?. 
ಹರಿಹೆರ), ಅಲ್ಲಮ ಎಂಬುದು ನಿರ್ಮಾಯನೆಂಬುದರ ಕನ್ನಡವೆಂದು ಇಟ್ಟು ಕೊಳ್ಳ ಬಹು 


ಡೆ ಬ್ರಹ್ಮಶಿವನ ಕಾಲನಿಚಾರ ' (ಪ್ರಬುದ್ಧ ಕರ್ಣಾಟಕ, ೫೫1೪. ೪). 
40, ಶರಣಸಾಹಿತ್ಯ (ಡಿಸೆಂಬರ್‌, ೧೯೫೧). 
4]. ಅದೇ (ಜನನರ, ೧೯೫೨). 


೧೩೨ | ಸಂಶೋಧನ ತರಂಗ 


ದೆಂದು ಸೂಚಿಸುತ್ತಾರೆ.ಆ ಅಲ್ಲಮು ಎಂಬುದೇ ಪ್ರಾಚೀನ ಎಂಬ ಅವರ ಅಭಿಪ್ರಾ 

ವನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಆದರೆ ಅದು ನಿರ್ಮಾಯನೆಂಬುದರೆ ಕನ್ನಡ ಬ 
ವೆಂಬುದನ್ನು ಮಾತ್ರ ಒಪ್ಪುವುದಿಲ್ಲ. ಏಕೆಂದರೆ ಅಲ್ಲಮನಿಗಿಂತಲೂ ಅವನ ಹೆಸರು 
ಪ್ರಾಚೀನವಾದುದು ಎಂಬುದನ್ನು ಮುಂದೆ ತೋರಿಸುತ್ತೇವೆ. 

ಅಲ್ಲಮ ಎಂಬ ಹೆಸರಿನ ತ ವ್ಯಕ್ತಿಗಳು ಶಾಸನಗಳಲ್ಲಿಯೂ ಇತರೆಡೆಗಳ 
ಲಿಯೊ ಉಕ್ತ ರಾಗಿದ್ದಾರೆ. 

೧೫೫೫. ಶ. ೯೬೪ ರ ಶಾಸನದಲ್ಲಿ ಅಲ್ಲಮ್ಮನ್‌ ಎಂಬ ಪುರುಷನ ಹೆಸರಿದೆ.ಆ 
(ಅಲ್ಲ-ಅನ್ಮನ್‌) 

೨. ಕ್ರೈ. ಶ. ೧೦೯೧ ರೆ ಶಾಸನದಲ್ಲಿ " ಅಲ್ಲಮೇಶ್ವರ ದೇವ'ರೆ ಹೆಸರಿದೆ.4 
ಬಹುಶಃ ಇದು ಅಲ್ಲಮ ಎಂಬ ಯಾವನೋ ವ್ಯಕ್ತಿ ಸ ಸ್ಥಾಪಿಸಿದ ಈಶ್ವರ ಲಿಂಗವೆಂಬುದು 
ಸ ಸ್ಪಷ್ಟ. 

೩. ಸು. ೧೧೪೯ರೆ ಶಾಸನದಲ್ಲಿ " ಅಲ್ಲಮರಸನ್‌ ' ಎಂಬ ವ್ಯಕ್ತಿಯ ಹೆಸ 
ರಿದೆ. ಇಲ್ಲೆಲ್ಲಾ ಅಲ್ಲಮ್ಮನ್‌ ಎಂಬುದು ಅಲ್ಲಮ ಆಗಿರುವುದು ಸ್ಪಷ್ಟ 

ಅಲ್ಲಮ ಎಂಬ ಹೆಸರಿನ ಮೊದೆಲ ಭಾಗವಾದ ಅಲ್ಲ ಎಂಬುದು ಇನ್ನೂ ಕೆಲವು 
ಹೆಸರುಗಳಲ್ಲಿ ಕಾಣಿಸಿಕೊಳ್ಳು ತ್ತದೆ. 

ಲ್ಲ ಕಶ. ಸ ಶಾಸನದಲ್ಲಿ " ಅಲ್ಲಗುಂದನ್‌ ' ಎಂಬ ವ್ಯಕ್ತಿಯ 
ಹೆಸರಿದೆ.4 

೫. ಸಕ್ರೆ. ಶ. ೧೧೦೬ರ ಶಾಸನದಲ್ಲಿ " ಅಲ್ಲಾಲೇಶ್ವರ' ಎಂಬ ದೇವರೆ ಹೆಸ 

ರಿದ. ಬಹುಶಃ ಅಲ್ಲಾಲ ಎಂಬಾತ ಸ್ಥಾಪಿಸಿದ ಈಶ್ವ ಕೆಲಿಂಗವಿರಬೇಕು ಇದು. ಈ 
ಹೆಸರಿನ ಒಬ್ಬ ವಿದ್ವಾಂಸ -ಚೇರಿಯ ಅಲ್ಲಾಳಬುಧೆ "ಎಂಬಾತ. ಚಿಕ್ಕಮಗಳೂರಿನ 
೨೦ ನೇ ಶಾಸನವನ್ನು ಬರೆದಿದ್ದಾನೆ. ಆಂಧ್ರದ ರಾಜಮಹೇಂದ್ರಿಯೆನ್ನು ಹೆದಿ 


42. ಪ್ರಭುಲಿಂಗಲೀಲೆಯ ಸಂಗ್ರಹ (೧೯೩೪), ಪೀಠಿಕೆ ಪು. ೫೯, 

ಇದೇ ರೀತಿಯ ವಿವರಣೆಯನ್ನು ಹಿಂದೆ ಕೆಲವರು ಸೂಚಿಸಿರುವುದುಂಟು. ಉದಾಹರಣೆಗೆ 
ಹಲಗೆಯದೇವರ ಶೂನ್ಯಸಂಪಾದನೆಯಲ್ಲಿ (ಮೈಸೂರು ಓರಿಯಂಟಿಲ್‌ ರಿಸರ್ವ್‌ ಇನ್‌ಸ್ಟಿ ್ಯೊಟನ 
ಹಸ್ತಪ್ರತಿ) ಹೀಗೆ ಹೇಳಿದೆ.“ಸಕಲ ಪುಣ್ಯಪಾಪಂಗಳಿಗೆ ವೊಳಗಲ್ಲನೆಂಬುಡಂ ಜಗಕ್ಕೆತೋರ್ಪಂತೆ 
ಅಲ್ಲನುನೆಂಬ ನಾಮಂ ತಳೆದು.” 

ಸೈ. -EO XT, HK.30. 

44. ೫1೩1, 1, 11. 136° 

HEN 51112 Al 

46, ೫1, 2೭1, P. 6. 

47, MAR (1939), P. 88. 

48. ಕರ್ಣಾಟಕ ಕವಿಚರಿತೆ, 1 (1961), ಪು. 431, 


ಆ ಅಮ್ಮಿ; “ ಅಬ್ಬಿ ಶ್ಶಿ [3 ಅಲ್ಲಮ»; “ ಬಾದುಬ್ಬಿ? ೧೩೩ 


ನೈದನೇ ಶತಮಾನದ ಆದಿಯಲ್ಲಿ ಅಲ್ಲಾಡರೆಡ್ಡಿ ಎಂಬಾತ ಆಳುತ್ತಿದ್ದಂತೆ ತಿಳಿದು 
ಬಂದಿದೆ. ಅಲ್ಲಸಾನಿಸೆದ್ದನ ಎಂಬಾತ ತೆಲುಗಿನ ಪ್ರಸಿದ್ಧ ಕನಿಗಳಲ್ಲೊಬ್ಬ. 

೬, ಕ್ರಿ.ಶ. ೧೧೧೨ರ ಶಾಸನದಲ್ಲಿ " ಅಲ್ಲಹುಲಿದೇವನ್‌' ಎಂಬುವನಳ 
ಹೆಸರಿದೆ. 

೭. ಅಲ್ಲಮನ ಕಾಲದಲ್ಲೇ ಇದ್ದಿರಬಹುದಾದ ಅಲ್ಲಾಳಿಯಕ್ಕ ಎಂಬ ಹೆಸರಿನ 
ಶಿನಶರಣೆಯ ಹೆಸರನ್ನು ಆದಯ್ಯೆ ತನ್ನ ವಚನಗಳಲ್ಲಿ ಹೆಸರಿಸಿದ್ದಾನೆ.೫ 

೮, ಅಲ್ಲಯ ಎಂಬ ಹೆಸರಿನ ನಿಖ್ಯಾತ ಜೈನಮುನಿ ಮತ್ತು ಗ್ರಂಥಕರ್ತೃ 
ಹಿಂದೆ ಇದ್ದಂತೆ ಪ್ರಾಕೃತಶಬ್ದ ಮಹಾರ್ಣವವು ಸೂಚಿಸುತ್ತದೆ. ಇಲ್ಲಿಯ " ಅಲ್ಲ'ದ 
ಸಮಾಚಾರ ಹೇಗೊ! 

" ಅಲ್ಲ? ಪದದ ನಿಪ್ಪತ್ತಿ ಇಂದಿಗೂ ದೊಡ್ಡ ಸಮಸ್ಯೆ. ಈ ಪದಕ್ಕೂ ಮಹಮ್ಮ 
ದೀಯರ ದೇವರಿಗೂ ಸಂಬಂಧೆ ಕಲ್ಪಿಸುವುದು ಕಷ್ಟ. ಅಲ್ಲಾ ಅಥವಾ ಅಲ್ಲಾಹ್‌ 
ಎಂಬುದು ಆಲ್‌-ಇಲಾಹ್‌ (=the Gಂd) ಎಂಬುದರ ಸಂಕ್ಷಿಸ್ತರೂಪವಾಗಿದ್ದು 
ಇಸ್ಲಾಂ ಧರ್ಮಸ್ಥಾ ಸಕನಾದ ಮಹೆನ್ಮುದನಿಗಿಂತ (ಕ್ರಿ.ಶ. ೭ನೇ ಶತಮಾನ) ಪ್ರಾಚೀನ 
ವಾದುದು.೫ ಭಾರತಕ್ಕೆ ಇಸ್ಲಾಂ ಧರ್ಮದ ಪ್ರವೇಶ ಎಂಟಿನೇ ಶತಮಾನದಲ್ಲಾದರೂ 
ಆದರ ಪ್ರಭಾವವು ಭಾರತದಲ್ಲಿ ಹರಡಿದ್ದು ಮೂರು ಶತಮಾನಗಳ ಬಳಿಕ; ದಕ್ಷಿಣ 
ಭಾರತದಲ್ಲಂತೂ ಇನ್ನೂ ಈಚೆಗೆ. ಅಲ್ಲಮ್ಮನ್‌' ಎಂಬ ಪದವೂ ಅಲ್ಲ- ಎಂಬ ಪದವೂ 
ಇದಕ್ಕಿಂತ ಬಹು ಹಿಂದಿಯೇ ನಮಗೆ ದೊರಕುವುದರಿಂದ ಅಲ್ಲ-ಕ್ಟೂ ಇಸ್ಲಾಮಿನ 
" ಅಲ್ಲಾ'ಕ್ಕೂ ಏನೇನೂ ಸಂಬಂಧವಿಲ್ಲವೆಂದು ಕಾಣುತ್ತದೆ. ಆಪ್ಟೆಯನರ ಸಂಸ್ಕೃತ- 
ಇಂಗ್ಲಿಷ್‌ ಕೋಶದಲ್ಲಿ " ಅಲ್ಲಾ' ಪದವನ್ನು ಕೊಟ್ಟು ಅದರೆ ನಿಷ್ಪತ್ತಿಯ ವಿಷಯದಲ್ಲಿ 
ಸಂದೇಹವನ್ನು ವ್ಯಕ್ತಪಡಿಸಿ ತಾಯಿ, ದೇವತೆ ಎಂಬ ಅರ್ಥಗಳನ್ನು ಕೊಟ್ಟಿದೆ. 
ಅಥರ್ವಣವೇದದಲ್ಲಿ ಈ ಪದವು ಉಂಟು ಎಂದು ಶಬ್ದಕಲ್ಪದ್ರುಮ ಮತ್ತು ವಾಚಸ್ಪತ್ಯ 
ಗಳಲ್ಲಿ ಹೇಳಿದೆ. ಈ ಸದಕ್ಕೆ ಅಮ್ಮನ್‌ ಎಂಬ ಉತ್ತರ ಪದವು ಸೇರಿ ಅಲ್ಲಾಮ್ಮನ್‌ 


49, SIL, IX, i. 187. 

50.  ಅದಯ್ಯನ ವಚನಗಳು (ಸಂ. ಉತ್ತಂಗಿ ಚನ್ನಪ್ಪ), ನಚನ. 287-8. 

51, ಪಾಇಅ ಸದ್ದ ಮಹಣ್ಣವ್ರೊ ಪು. 93. 

ಅಲ್ಲ-ಎಂಬ ಹೆಸರಿನ ಇನ್ನೂ ಹಲವು ವ್ಯಕ್ತಿಗಳ ಉಲ್ಲೇಖನಿರುನ ಶಾಸನಗಳು ಇವು: 
ಅಲ್ಲಗ (EC, XII, 08. 12) ; ಅಜಲ್ಲಗೌಡ (EC, IX, Kn. 97); ಅಲ್ಲಾ ಳಭಟ್ಟ 
(EC, V. Hn. 133); ಅಲ್ಲಯ್ಯ (EC, VII. SK. 24.); ಅಲ್ಲಪ್ಪ (EC, IV, 
Ch. 99); ಅಲ್ಲಯ್ಯ (EC, IX, Bn. 24); ಅಲ್ಲಿಗನ್‌ (EC, XI, Dg. 119). 
ಕ್ರಿ.ಶ, ೧೦೧೦ರ ಒಂದು ಶಾಸನದಲ್ಲಿ ' ಅಲ್ಲೇಶ್ವರ? ಎಂಬ ದೇವರ ಹೆಸರಿದೆ. ಶಾಸನ ಸಾಹಿತ್ಯ 
ಸಂಚಯ [ಸಂ, ಎ, ಎಮ್‌. ಅಣ್ಣಿಗೇರಿ ಮತ್ತು ಮೇವುಂಡಿ ನುಲ್ಲಾರಿ], ಪು, ೩೦. 

52, Encyclopaedia of Religion and Ethics, 1, ಐ. 326. 


೧೩೪ ಸಂಶೋಧನ ತರಂಗೆ 


(ಅಲ್ಲಮ್ಮನ್‌, ಅಲ್ಲಮ) ಎಂದು ಆಗಿರಬೇಕು. ಇದು ಕೇವಲ ಊಹೆ. ಅಂತೂ 
ಅಲ್ಲಮ ಪದದ ಪೂರ್ವಾರ್ಧದ ಮೂಲ ಇನ್ನೂ ಅಜ್ಞಾ ತವಾಗಿಯೇ ಉಳಿದಿದೆ.3 


೪ 
ಜಾದುಬ್ಬೆ : ಪ್ರಾಚೀನ ಕರ್ಣಾಟಕದ ಈ ಪ್ರೀದೇವತೆಯ ವಿಚಾರವಾಗಿ 


ಸ್ವಲ್ಪ ಚರ್ಚೆ ನಡೆದಿದೆ. ಆ ಚರ್ಚೆಯಲ್ಲಿ ಭಾಗವಹಿಸಿದ ವಿದ್ವಾಂಸರು ತಮ್ಮ 


ಭಿ 
ಲೇಖನಗಳಲ್ಲಿ ಗಮನಿಸಿರದ ಮತ್ತು ಈ ದೇವತೆಯ ಹೆಸರಿರುವ ಇನ್ನೂ ಕೆಲವು ಆಕರ 


ಗಳನ್ನು ನಿರ್ದೆಶಿಸಬಹುದು. 

೧... ಪ್ರೊ! ಡಿ. ಎಲ್‌. ನರಸಿಂಹಾಚಾರ್‌ ಅವರ ಪ್ರಕಾರ ಹೆತ್ತ ನೆಯ ಶತಮಾ 
ನದ ಪೂರ್ವಾರ್ಧದಲ್ಲಿ ರಚಿತವಾಗಿರಬಹುದಾದ ವಣ್ಡಾರಾಧನೆಯಲ್ಲಿ " ಬಾದುಬ್ಸೆಯ 
ಪರ್ವ 'ದ (ಪಾಠಾಂತರ, ಬಾದುಂಬೆ) ಹೆಸರಿದೆ.» ತನ್ನ ಅಣ್ಣನನ್ನು ಕಳೆದುಕೊಂಡ 
ವೀರಶ್ರೀ ಎಂಬ ರಾಣಿ ಅತಿಯಾಗಿ ಪ್ರಲಾನಿಸುತ್ತಿರಲು ಅವಳ ಅಳುವನ್ನು ನಿಲ್ಲಿಸು 
ವವನಿಗೆ ಐಶ್ವರ್ಯವನ್ನು ಕೊಡುವುದಾಗಿ ಅವಳ ಗಂಡ ಸಾರಿಸುತ್ತಾನೆ. ಯಾರಿಂದಲೂ 
ಸಾಧ್ಯವಾಗಲ್ಲ. ಕೊನೆಗೆ ಒಬ್ಬನು ಕರಿಯ ಕಚ್ಚೆ ಹಾಕಿ, ಮೈಗೆ ಮಸಿ ಬಳಿದು 
ಕೊಂಡು ಬೋಳನಾಗಿ ಬಾಯಲ್ಲಿ ಕವಡೆಗಳನ್ನು ಹಲ್ಲಿನಂತೆ ಕಟ್ಟಿ ಕೊಂಡು ಕುಂಚ 
ಕಮಂಡಲುಗಳನ್ನು ಹಿಡಿದು ಬರಲು, ನಿನ್ನ ಅಣ್ಣ ಭಟಾ ರರು ಬಂದರು ಎಂದು ರಾಜ 
ಪರಿಹಾಸಮಾಡಿದಾಗ್ಯ ಎಲ್ಲಿ ಎಂದು ನೋಡಲು ಆ ವೇಷದವನು (" ಪಗರಣಿಗ') 
ಕಾಣಿಸಿಕೊಳ್ಳು ತ್ತಾನೆ. ಅವಳಿಗೆ ನಗು ಬರುತ್ತಿದೆ. ರಾಜನಿಗೆ ಸಂತೋಷವಾಗಿ 
ಆ ಹೆಗರಣಿಗನಿಗೆ ಬೇಕಾದಷ್ಟು ಐಶ್ವರ್ಯ ಕೊಡುತ್ತಾನೆ. ಅಂದಿನಿಂದ ಬಾದುಬ್ಬೆಯ 


ಚ 
ಡ್‌ e ಸ್ಸ (69 2ಎ ಇ್‌ 
ಹಬ್ಬವೂ ವೇಷ ಕಟ್ಟುವ ನಿನೋದಗಳೂ ಆರಂಭವಾದುವು ( ಾದುಬ್ಬೆಯ ಪರ್ವಮುಂ 


ಪಗರಣದಾಟಿ ಪಾಟಿಮುಮಾದುನು”). ಹಲವು ಜೈನೇತರ ದೇವತೆಗಳೂ ಹೆಬ್ಬಗಳೂ | 


ಮೂಲತಃ ಜೈನಧರ್ಮಕ್ಕೆ ಸಂಬಂಧಸಟ್ಟುವು ಎಂದು ಸಾಧಿಸುವ ಒಂದು ಪ್ರವೃತ್ತಿ 
ಹಿಂದೆ ಇದ್ದಿತು. ಇದಕ್ಕೆ ಬ್ರಹ್ಮಶಿವನ ಸಮಯ ಪರೀಕ್ಷೆಯಲ್ಲಿ ಬೇಕಾದಷ್ಟು ನಿದರ್ಶನ 


53, ಅಥರ್ವಣನೇದದಲ್ಲಿ € ಅರ್ಯಮಾ* ಎಂಬ ಸೃಷ್ಟಿದೇವತೆಯ ಹೆಸರಿದೆ. ಪಾಣಿಸಿ 
4 ಅರ್ಯಮಾ? ಎಂಬ ಯಕ್ಷನ ಹೆಸರನ್ನು ಹೇಳುತ್ತಾನೆ. ಅರ್ಯಮದತ್ತ ಎಂಬುದು ಅರ್ಯಮ 
ದೇವತೆಯ ವರದಿಂದ ಹುಟ್ಟದ ವ್ಯಕ್ತಿಯ ಹೆಸರು [1], 8, Agarwala: 1761೬ 25 
known to Panini, P. 188, 358, 364]. ಈ ದೇವತೆಗೂ ಅಲ್ಲಮ ಎಂಬ ಹೆಸರಿಗೂ 
ಯಾನ ಸಂಬಂಧವೂ ಇಲ್ಲ. 
54, ಹಿ. ಬಿ, ವ ದವನದ ಹುಣ್ಣಿಮೆ (ಪ್ರ ಪ್ರಬುದ್ಧ ಕರ್ಣಾಟಕ, 32,4) 
ಪಿ ಬಿ, ದೇಸಾಯಿ: ಭಾಸಾನಿಹಾರ (ಕನ್ನ ಡನುಡಿ, ಮಾರ್ಚ್‌ ಪ್ರಿ ಲ್‌, 1952) 
ನ ಕೃಷ್ಣಶರ್ಮ: ಬಾದುನೆ (ಅದೇ) 
ಡಿ. ಎಲ್‌. ಸ ಶಬ್ದನಿಹಾರ, ಪು. 48-73, 
55, ನಡ್ಡಾರಾಧನೆ (ಸಂ, ಡಿ, ಎಲ್‌, ನರಸಿಂಹಾಚಾರ್‌, 1949), ಪು. 113, 


pS hs EN 


pe 


ಅಮ್ಮ”; 4 ಅಬ್ಬೆ * ಅಲ್ಲಮ; 4 ಬಾದುಬ್ಬಿ? ೧೩೫ 


ಗಳಿವೆ. ಮೇಲೆ ಬಾದುಬ್ಬೆಯ ಹಬ್ಬವು ಮೂಲತಃ ಜೈನರ ಹೆಬ್ಬ ಎಂದು ಸಾಧಿಸುವ 
ಪ್ರಯತ್ನನಿಜೆ. ಆದರೆ ನಮಗೆ ಮುಖ್ಯವಾದದ್ದು ಈಗಿನ ರಂಜಾನ್‌ ಹಬ್ಬದ್ದಲ್ಲಿನಂತೆ 
ಬಾದುಬ್ಬೆಯ ಹೆಬ್ಬದಲ್ಲಿಯೂ ವೇಷಗಳನ್ನು ಕಟ್ಟುತ್ತಿದ್ದರು ಎಂಬುದು, 

೨. ಸಾಗರ ತಾಲ್ಲೂಕಿನ ಶಾಸನವೊಂದರಲ್ಲಿ 8 " ಬಾಳುಬೆಯೇರಿ' ಎಂದಿದೆ. 
ಈ " ಬಾಳುಬೆ' ಎಂಬುದು ಬಹುಶಃ " ಬಾದುಬೆ ' ಎಂದಿರಬೇಕು. 

೩. . ಹನ್ನೆರಡನೆಯ ಶತಮಾನದ ಬ್ರಹ್ಮಶಿವನ " ತ್ರೈಲೋಕ್ಯ ಚೂಡಾಮಣಿ 
ಸ್ತೋತ್ರ ' ದಲ್ಲಿ ಜನರು ಪೂಜಿಸುತ್ತಿದ್ದ ದೇವತೆಗಳ ಸಾಲಲ್ಲಿ " ಬಾದುಂಬೆ' ಯ 
ಹೆಸರೂ ಇದೆ. 

ಕೆಅಕಯಂ ಸಂಜೆಯನಿಂದ್ರನಂ ಗಣಪನಂ ಗೌರೀಶನಂ ಭಾನುವಂ 
ಸೆಜಕೆಯಂ NT ಗಿರಿಪ್ರಕರಮಂ ಬಾದುಂಬೆಯೆಂ ಕಾಂತಿಯೆಂ 

ತೊಣಕೆಯಂ ವಾರ್ಥಿಯನಯ್ದು CARS ದೈನಂಗಳೆಂದಿಂತು ಕೂ 

ರ್ತೆಜಗುತ್ತಿರ್ಸನರೆಂತು ಮುಕ್ತಿವಡೆನರ್‌ ತ್ರೈಲೋಕ್ಯ ಚೂಡಾಮಣಿ ॥ 

೪. ರಾಘವಾಂಕನ (ಸು. ೧೨೩೦) ಸಿದ್ಧರಾಮಚಾರಿತ್ರದಲ್ಲಿ ಬಾದುಮೆಯ 
ಹೆಸರಿದೆ. 

ಪರಿವಿಡಿಯ ಕೇಳಿ ಪ್ರಸಾದವಸುಗೆಯನಿತ್ತು 

MSE ಗಗನ ಸ್ವ ಪೂಜೆಯ ಕೊಟ್ಟು 

ಪರಿಸೂತ ತ್ರದೊಳಗಿದ್ದ ¥ "ಬಡು * ಯ ಕಟ್ಟ ತನಗೊಡನರ್ಪ ಗುಡ್ಡರುಗಳ | 

ಇರ ಹೇಳ್ದು ಮಧ್ಯರಾತ್ರಿಯೊಳು ಕ್ಲೇತ್ರನನು ಬಲ 

ವರುತ ಕೈಲಾಸಕ್ಕೆ ಹೋಗಿ ಶಿನಗೆಣಗಿ ಶ್ರೀ 

ಗುರು ನಾಳೆ ವೈಶಾಖ ಪೌರ್ಣವಿಯ ಪೂಜೆಗೆಂದಿರಡೆ ಬಹ ಸಮಯದೊಳಗೆ ॥ 

(** ಪಾಠಾಂತರಗಳು, . ಬಾಡುವೈ ಬಾಧುಮೆ, ಬಾದುಮಿ) 

ಸೊನ್ನ ಲಿಗೆಯ ಮಲ್ಲಿಕಾರ್ಜುನ ದೇವಸ್ಥಾ ನನದ ಒಳನಲಯದಲ್ಲಿ (“ ಸರಿಸೂತ ಗ) 
ಬಾದುಮೆ ದೇವತೆ ಇದ್ದಳೆಂಬುದು ಇದರಿಂದ ತಿಳಿಯಬರುತ್ತ ಜಿ ಅದನ್ನು 
ರಾಮನು " ಕಟ್ಟಿ' ದ ನಿಷಯವನ್ನು ವಿವರಿಸುವುದು ಕಷ್ಟ. 

೫. ಹರಿಹರನ (ಸು. ೧೨೩೦) ಶಂಕರದಾಸಿಮಯ್ಯನ ರೆಗಳೆಯಲ್ಲಿ೫ ಈ 
ಮಾತುಗಳು ಬರುತ್ತವೆ“ ಬಾದುಮಯ್ಯನಂ ಬಜಸಿಡಿಲ್‌. ಪೊಡೆದಂತಾಗಿ ನೃಸಿಂಹ 
ಪ್ರತಿಮೆ ಧರೆಯಮೇಲುದಿರೆ?, ಬಾದುಮೆ ದೇವತೆಯ ಹೆಸರನ್ನು ಇಟ್ಟಿರುವ ಒಬ್ಬ 


56. EGC, VIIl. Sa. 109, 1042 A. 0. 

57,. ಕರ್ಣಾಟಕ ಕನಿಚರಿತೆ, 1 (1961), ಪು, 134. 

58, ಸಿದ್ಧರಾಮಚಾರಿತ್ರ (ಸಂ, ಟಿ, ಎಸ್‌, ನೆಂಕಣ್ಣಯ್ಯ ಮತ್ತು ಡಿ. ಎಲ್‌, ನರಸಿಂಹಾ 
ಚಾರ್‌), 8. ol. 

59. ಹೆರಿಹರನ ಮೂರು ರಗಳೆಗಳು (ಸಂ. ಎಸ್‌, ಎಸ್‌, ಮಾಳವಾಡ) 


೧೩೬ ಸಂಶೋಧನಸ್ಸಿತರಂಗ 


ಪುರುಷ ದೇವತೆಯನ್ನು ಇದು ಸೂಚಿಸುತ್ತದೆ. ಭೈರನೇಶ್ವರ ಕಾವ್ಯದ ಕಥಾವಣಿ 
ಸೂತ್ರರತ್ನಾಕರದಲ್ಲಿ (ಧಾರವಾಡ, ಪು. ೨೦೪) ಮಾರಿ, ಮೈಲಾರರ ಜೊತೆ ಈ 
ದೇವತೆಯ ಹೆಸರಿದೆ. 

೬, ಕ್ರಿ.ಶ. ೧೨೦೩ ರೆ ಶಾಸನದಲ್ಲಿ " ಬಾದುವೆಯ ನಾಯಕ' ಎಂಬ 
ವ್ಯಕ್ತಿಯ ಹೆಸರಿದೆ. ಇದು " ಇದುವಯ್ಯೆ ನಾಯಕ ಎಂಬುದರ ರೊಪಾಂತರ. 
ಇಲ್ಲಿ ಬಾದುವೆ ದೇವತೆಯ ಹೆಸರನ್ನು ಕಾಣಬಹುದು. 

ಪ್ರಾಚೀನ ಕರ್ಣಾಟಕದ ಬಹು ಪ್ರಸಿದ್ಧ ದೇವತೆಯಾಗಿದ್ದ ಬಾದುಬ್ಬೆಯೆ ವಿಷ 
ಯೆವು ನಮ್ಮ ವಿದ್ವಾಂಸರ ಗಮನವನ್ನು ಸೆಳೆದಿರುವುದು ಸಹಜವೇ. ಈ ದೇವತೆ 
ವಸಂತಾಂಬೆ ಇತ ಎಂದು ಡಾ| ಫಿ. ಬಿ. ದೇಸಾಯಿಯವರು ಶಂಕಿಸಿದರ್ಕೆ6& 
ಅವಳು ದುರ್ಗಿಯ ನಾಮಾಂತರಗಳಲ್ಲೊಂದಾದ ಭದ್ರಾಂಬಾ ಇರಬಹುದು ಎಂದು 
ಪ್ರೊ ಡಿ. ಎಲ್‌. ನರಸಿಂಹಾಚಾರ್ಯರು ಊಹಿಸುತ್ತಾರೆ. ಈ ಇಬ್ಬರು ಹಿರಿಯ 
ನಿದ್ದಾ ಸರ ಊಹೆಗಳಿಗೆ ನಮ್ಮದೊಂದು ಸಣ್ಣ ಊಹೆಯನ್ನು ಸೇರಿಸುತ್ತೇವೆ. ಆ 
¢ ನೀವತೆ ಯಾರಿರಬಹುದು ಎಂಬ ವಿವರಣೆಗೆ "ಹೆಚ್ಚು ದೂರ ಹೋಗಬೇಕಾಗಿಲ್ಲವೆಂದು 
ನಮಗನ್ರಿಸುತ್ತದೆ. ಬಾದಾಮಿಯ ಬಳಿ ಈಗಲೂ” ಪ್ರಸಿದ್ಧವಾಗಿರುವ ಬನಶಂಕರಿಗೆ 
ಬನದಬ್ಬಿ' ಎಂಬುದು ಮತ್ತೊಂದು ಹೆಸರು. ಶಾಸನಗಳಲ್ಲಿ " ಬನದೆಡೇವಿ' ಎಂದು 
ಕರೆದಿದೆ. ಬಾದಾಮಿ ಅಮಾವಾಸೆ ಯಲ್ಲಿ ಅಲ್ಲಿ ನಿಶೇಷ ಪೂಜೆ ಉಂಟು, ಆಕೆ ಒಂದು 
ರೀತಿಯಲ್ಲಿ ಬಾದಾಮಿಯ ಭತ ತಮ್ಮ ಹೊಲಗಳು ಹೆಚ್ಚು ಬೆಳೆಯಲಿ ಎಂದು 
ರೈತರು " ಬಾಡುಬ್ಬೆ' ಗೆ (ಇದರ ಸರಿಯಾದ ಪಾಠ i ಇದುಬ್ಬೆ' ಇರಬೇಕು) ಹರಸಿ 
ಕೊಳ್ಳು ತ್ರಿ ತ್ರಿದ್ದ ಸ ಸಂಪ ರ್ರದಾಯವೊಂದನ್ನು ಹನ್ನೆ ರಡನೇ ಶತಮಾನದ ಬ್ರಹ್ಮಶಿವನು ಹೆಸ 
ಜಾ ಈ ಸಸ್ಯಾಧಿದೇವತೆಯಾದ ಬಾದುಬ್ಛೆಯೂ ವನದೇವತೆ ಬನದಬ್ಬೆಯೂ 


=ಬನಶಂಕರಿ) ಒಂದೇ ಆಗಿರುವಂತೆ ಕಾಣುತ್ತದೆ. ಈಗಲೂ ಬನದನ್ಮ (ಬಂದೆಮ್ಮ), 


ಬಂದಜ್ಜಿ ಎಂಬ ಹೆಸರನ್ನು ಸ್ತ್ರೀಯರು ಇಟ್ಟು ಕೊಳು ವುದು ಬನದ ಪೂಜೆ ಕರ್ಣಾಟಕ 
ದಲ್ಲಿ ಬಹುವಾಗಿ ಪ ಕ್ರಚಲಿತವಾಗಿದಿ _ತೆಂಬುದಕ್ಕೆ ಸ ಸಾಕ್ಷಿಯಾಗಿದೆ. ಬಹುಶಃ ಬಾದಾಮಿ 
ಸಮಾಪದ ಕ ಅಥವಾ ಬನದಬ್ಬೆ ಯಿಂದಲೇ « ಆ ಊರಿಗೆ ಆ ಹೆಸರು ಬಂದಿರಲು 


60. EC, VI. Kd. 36. 
ಅಂಗ್ಲ ಪಾಠದಲ್ಲಿ « ಬಾದುವೆಯ ನಾಯಕ  * ಎಂದಿದೆ. ಕನ್ನಡ ಪಾಠದಲ್ಲಿ « ಬಂದು 
ನೆಯ ನಾಯಕ * ಎಂದಿದೆ. "ಬಾದುವೆಯ? ಎಂಬಲ್ಲಿನ ಯೆ? ಎಂಬುದು 


4 ಅಯ್ಯ? ಎಂಬುದರ ಸಮೆದ ರೂಪವೆಂಬುದು ಅಲ್ಲಿ ಬರುವ ಉಳಿದ ಹೆಸರು 


ಗನನ್ನು ನೋಡಿದರೆ ಸ್ಪಷ್ಟವಾಗುತ್ತದೆ. 
61. ಪ್ರಬುದ್ಧ ಕರ್ಣಾಟಕ, 32. 4, ಪು. 81-2. 
62. ಶಬ್ದನಿಹಾರ್ಕ ಪು. 48-53. 
63, ಸನುಯಶರೀಕ್ಷೆ (ಸಂ. ಬಿ, ಎಸ್‌, ಕುಲಕರ್ಣಿ), 9. 42, 


ಬಾ ಹಮ ಜಟ! 


6 ಉ. 6 ed. 6 ಎ೫. 4 ೫ 
ಅಮ್ಮು”; * ಅಬ್ಬೆ”; * ಅಲ್ಲಮ; ಬಾದುಬ್ಬೆ ೧೩೭ 


ಸಾಧ್ಯೆಃ,. ವಾತಾಪಿ ಎಂಬ ಹೆಸರೇನೋ ಕ್ರಿ. ಶೆ. ೬೧೦ ರೆ. ಶಾಸನದಲ್ಲಿ ಕಾಣಬರು 
ತದೇಕ. ಅದೇ ಶತಮಾನದ ಶಾಸನವೊಂದರ ಹಾಳಾಗಿರುವ ಕೊನೆಯ ಐದು ಸಾಲು 
ಗಳಲ್ಲಿ (ಈ ಭಾಗ " ಪ್ರಾಕೃತ' ಎಂದರೆ ಕನ್ನಡದಲ್ಲಿದೆ) " ಬಾದಾನಿ' ಎಂಬ ರೂಪವು 
ಸಿಗುವುದರಿಂದ " ಬಾದಾವಿ' ಎಂಬ ರೂಪವು " ವಾತಾಪಿ' ಯಷ್ಟೇ ಪ್ರಾಚೀನ 
ವಾದುದು. ವಾತಾನಿ ಎಂಬುದು ಬಾದಾಮಿಯ ಸಂಸ್ಕೃತೀಕರಣವಾಗಿದ್ದು , ವಾತಾಪಿ 
ಇಲ್ವಲರ ಕಥೆಯನ್ನು " ವಾತಾಪಿ” ಎಂಬ ರೂಸದ ವಿನರಣೆಗಾಗಿ ಸೃಷ್ಟಿಸಿ ಅನ್ವಯಿಸಿ 
ಕೊಂಡಿರಬಹುದು. 
ಬನದಬ್ಬೆ ಯೇ ಬಾದುಬ್ಬೆ ಆಗಿರೆಬಹುದು ಎಂಬುದಕ್ಕೆ ಒಂದು ಪ್ರಬಲವಾದ 

ಆಧಾರವನ್ನು ಚಯ ಬಾದುಜೆ ನೈಯನ್ನು ಹೆಸರಿಸುವ ಬಸವಣ್ಣ ನಾಕ ವಚನ 
ಈ ರೀತಿ ಇದೆ: ೫ 

4 ಗೀಜಗನ ಗೂಡ್ಕು ಕೋಡಗದಣಲ ಸಂಚ್ಕ 

ಬಾದುಮೆಯ ಮದುನೆ, ಬಾವುಲ ಬಿದ್ದಿನಂತೆ 

ಜೂಜುಗಾರನ ಮಾತು, ಬೀದಿಯ ಗುಂಡನ ಸೊಬಗು 

ಓಡಿನೊಳಗಗೆಯ ಹೊಯ್ದಂತೆ ಕಾಣಿರೋ! 

ಶಿವನಾದಿಯಂತವನಜಿಯದವನ ಭಕ್ತಿ 

ಸುಖಶೋಧನೆಗೆ ಮದ್ದಕೊಂಡಂತೆ 

ಕೂಡಲ ಸಂಗಮದೇವಾ ! » 
ಇಲ್ಲಿ ಅನೇಕ ವ್ಯರ್ಥವಸ್ತುಗಳನ್ನು ತಿಳಿಸಿ ಅವೆಲ್ಲವೂ ಮಡಕೆಯ ಚೂರಿನ ಮೇಲೆ 
ಹುಟ್ಟು ಹಾಕಿದ ಸಸಿಯೆಂತೆ ನಿಷ್ಟಲನೆಂದೂ, ಶಿವನ ಆದಿ ಮತ್ತು ಅಂತ್ಯಗಳನ್ನು ಅರಿ 
ಯದನನ ಭಕ್ತಿಯೂ ವ್ಯರ್ಥ ಮತ್ತು ನಿಷ್ಟಲನೆಂದೂ ಬಸವಣ್ಣನವರ ಅಭಿಪ್ರಾಯ. 
ಇಲ್ಲಿಯ " ಬಾದುಮೆಯ ಮದುವೆ ' ಎಂದರೇನು? ಶಿನಮೊಗ್ಗ ಜಿಲ್ಲೆಯ ಉತ್ತರದ 
ಶಿಕಾರಿಪುರದ ತಾಲ್ಲೂಕಿನಲ್ಲಿ ಬನಶಂಕರಿಯ ಆರಾಧಕರು ಬಹುಮಂದಿ ಇದ್ದಾ ಕೆ. - ಅಲ್ಲಿ 
ಬನಶಂಕರಿಗೆ ನಾಸಲಾದ ಹಲವು ದೇವಸ್ಥಾನಗಳಿವೆ. ಅಂತಹ ಜೀವಸ್ಸಾ ನ ನವೊಂದ 
ರಲ್ಲಿ ಬನಶಂಕರಿಯ ಸುಂದರ ನಿಗ ಗ್ರಹವೊಂದು. ಇದ್ದಿ ತೆಂದೂ, ಅದರೆ ಹೆಗಲ ಮೇಲೆ 
ಚಾಟಯಿದ್ದು, ಆ ದೇವತೆಯು ಕಾಡಿನಲ್ಲಿ ಮೇಯುವ ಹೆಸುಗಳ ಅಧಿದೇವತೆಯೆಂದು 
ಜನರು ನಂಬಿದ್ದ ರೆಂದೂ, ಆ ವಿಗ್ರ ಹ ಒಡೆದು ಹೋಗಿ ಅದರ ಸ್ಥಾನದಲ್ಲಿ ಬೇರೊಂದು 
ಮೂರ್ತಿಯನ್ನು ನಲಿಸಿರುವುದಾಗಿಯೊ ತಿಳಿದುಬಂದಿದೆ. ' ಬನಶಂಕರಿಯು ಹರಿಹರ 


64. ಇದೇ ಊಹೆಯನ್ನು ಡಾ| ಪಿ, ಬಿ, ದೇಸಾಯಿಯನರು ಪ್ರಬುದ್ಧ ಕರ್ಣಾಬಕದ 
ತನ್ಮು ಲೇಖನದಲ್ಲಿ ಮಾಡಿದ್ದಾರೆ (ಪು. 82). 

65. KI, 1, No. 1. 610 4. 1), 

66. IA,X, 0, 60. 
ತ್ಕ 4, ಬಸನಣ್ಣನನರ ಸಟ್ಟಳದ ನಚನಗಳು (ಸಂ: ಶಿ, ಶಿ ಬಸನನಾಳ್ಕ 1954), 


೧೮ ಸಂಶೋಧನ ತರಂಗ 


ಬ್ರಹ್ಮಾದಿಗಳಿಗೂ ಮೂಲಳಾದ ಆದಿಶಕ್ತಿಯೆಂದು ಅವಳ ಭಕ್ತರು ಈಗಲೂ ಭಕ್ತಿ 
ಯಿಂದ ಅವಳ ಮಾಹಾತ್ಮೆ ಇರುವ ದೇನೀಮಾಹಾತ್ಮೆಯನ್ನು ಓಡುತ್ತಾರೆ, ಓದಿಸಿ 
ಕೇಳುತ್ತಾರೆ. ಅವರ ಪ್ರಕಾರ ಆದಿಶಕ್ತಿಯು ಹೆಸರಲ್ಲಿ ಪ್ರೀಯಾದರೂ ಅವಳು 
ಗಂಡಸೂ ಅಲ್ಲ, ಹೆಂಗಸೂ ಅಲ್ಲ, ನಪ್ರೆಂಸಕವೂ ಅಲ್ಲ. ಎಲ್ಲಕ್ಕೂ ಮೂಲಳಾದ ಅನ 
ಳಿಗೆ ಮದುವೆಯಾಗುವ ಸಾಧ್ಯತೆ ಹೇಗೆ? ಆದ್ದರಿಂದ ಅವಳಿಗೆ ಮದುವೆ ಇಲ್ಲ. 
" ಬಾದುಮೆಯ ಮದುನೆ? ಎಂಬುದು ಗಣಪತಿಯ ಮದುವೆ' ಎಂಬ ಉಕ್ತಿಗೆ 
ಸಮಾನವಾದುದು. ಹನ್ನೆರಡನೇ ಶತಮಾನದ ಜನೆರ ದೇವತಾರಾಧನೆ, ನಂಬಿಕೆ 
ಗಳನ್ನು ಆ ವಚನದಲ್ಲಿ ಬಸವಣ್ಣ 9 ನವರು ಹಾಸ್ಯ ಮಾಡುತ್ತಿರುವಂತೆ ಕಾಣುತ್ತದೆ. ಬನ 
ದಬ್ಬೆ (= ಬನಶಂಕರಿ) ವಯಟಿ ಬಾಡುಮೆ(ಟೆ ನ) ಎಂಬ ನಮ್ಮ ಊಹೆಯನ್ನು 
ಮೇಲಿನ ನಿವರಣೆ ಸಮರ್ಥಿಸುತ್ತದೆ. 

ಈ ದೇವತೆಯ ಹೆಸರಲ್ಲಿ ಒಂದು ಹಬ್ಬವೇ ನಡೆಯುತ್ತಿದ್ದಿತು. . ವಡ್ಡಾರಾಧ 
ನೆಯು ಅದನ್ನು ಸೂಚಿಸಿ ಆ ಸಮಯದಲ್ಲಿ ವೇಷವಿನೋದಗಳು ನಡೆಯುತ್ತಿದ್ದುದನ್ನು 
ನಿರೂಪಿಸುತ್ತದೆ ಎಂಬ ಅಂಶವು ಹಿಂದೆಯೇ ಬಂದಿದೆ. ಈ ಹೆಬ್ಬವು ಮೇ ತಿಂಗಳಿನಲ್ಲಿ 
ನಡೆಯುತ್ತಿದ್ದಿತು ಎಂಬುದಕ್ಕೆ ಒಂದು ಶಾಸನಾಧಾರನಿದೆ. ಬಾದುಬ್ಬೆಯಮಾವಾಸ್ಯೆಯ 
ದಿನವೆಂದು ಹೇಳಿ ಅದು ಕೊಡುನ ತಾರೀಕು ಕ್ರಿ. ಶ. ೧ಂ೫೪ ರ ಮೇ ಹತ್ತಕ್ಕೆ ಸರಿ 
ಹೋಗುತ್ತದೆ. ಈಗಲೂ ವೈಶಾಖದ ಅಮಾವಾಸ್ಯೆಯೆಂದು ಒಂದು ಹಬ್ಬದ ಆಚರಣೆ 
ಇದೆ. ಅದರ ವಿನರೆಗಳು ಈ ರೀತಿ ಇವೆ." ದೇವರೆ ಮನೆಯಲ್ಲಿ ಅಥವಾ ಅನುಕೂಲ 
೫ ಸ ಳದಲ್ಲಿ ಗೋಡೆಗೆ ಚಿಕ್ಚದಾದ ಒಂದು ಹಂದರೆ (ಮಂಟಪ ಸ)ವನ್ನು ಕಟ್ಟುವರು. ಅದನ್ನು 
ಬೇವಿನ ಸೆ ಸೊಪ್ಪಿನಿಂದ ಹೊ ಬ್ರಿ ಅಲ ಲಂಕರಿಸುವರು. ನದಿಯಿಂದಲಾಗಲಿ ಹೊಲದಿಂದಲಾಗಲಿ 
ಐದು ಬಿಕ್ಕ ಕಲ್ಲುಗಳನ್ನು ಪಂ ಯ್ದ ತಂದ್ಳು ಆವುಗಳನ್ನು ತೊಳೆದು ಒರಸಿ, ಅವುಗಳಿಗೆ 
ಸುತ್ತಲೂ ಸುಣ್ಣದ ಸಟ್ಟಿಯೆನ್ನು “ಹಚ್ಚಿ, ಹೆಂದರದೊಳಕ್ಕೆ ಇರಿಸಿದ ಪೀಠದ ಮೇಲೆ 
ಸಾಲಾಗಿ ಇಡುವರು. ಯಥಾಕ್ರಮ ಮನೆಯ ಯಜಮಾನ ಅವುಗಳನ್ನು ಪೂಜಿಸಿ 
ಹೊರಣದ ಹೋಳಿಗೆಯ ನೈವೇದ್ಯ ಮಾಡುವನು. ನೈವೇದ್ಯ ಮಾಡಿದ ಹೋಳಿಗೆ 
ಯನ್ನು ಆ ಬೇವಿನ ಹಂದರದ ಮೇಲೆ ಅಗಲವಾಗಿ ಬಿಚ್ಚಿ ಹೊದಿಸುವನು. ಪ್ರತ್ಯೇಕ 
ವಾದ ಎಡೆಯಲ್ಲಿ ಬಡಿಸುವ ಈ ನೈವೇದ್ಯವನ್ನು " ಬಾದಮೀ ನೈವೇದ್ಯ' ಎಂದು ಹೇಳು 
ವರು. ಪೂಜೆಯಾದ ಮೇಲೆ ಎಲ್ಲರಿಗೂ ಹಬ್ಬದ ಊಟವಾಗುವುದು. ಇದಿಷ್ಟೇ 
ಹಬ್ಬದ ಆಚರಣೆ. ಮತ್ತಾವ ವ್ರತನಿಲ್ಲ; ಕತೆಯಿಲ್ಲ ?79, 

8. ಈ ನ್ಯಾರಾದ ಅನೇಕ ನಿಷಯಗಳನ್ನು ವಿದ್ಯಾರ್ಥಿಮಿತ್ರ ಶ್ರೀ ಸಿ. ಓಂಕಾರಪ್ಪ, 
ಎಂ, ಎ. ಅನರು ಒದಗಿಸಿಕೊಟ್ಟಿ ರು, 


69. ೫೩1, 1, 1. 92, 1054A. D. 
70. ಜಿಟಗೇರಿ ಕೃಷ್ಣಶರ್ಮ: ಬಾಡುಮೆ (ಕನ್ನಡ ನುಡ್ಕಿ ಮಾರ್ಚಿ. ಏಪ್ರಿಲ್‌ 1902), 
ಸು, ೯೪-೫, 


6 ಅಮ್ಮ”, ಆ ಅಬ್ಬಿ”; [<3 ಅಲ್ಲನು ಖ್ಯ 4 ಬಾದುಚ್ಚಿ? ೧೩೯ 


ವೈಶಾಖದ ಅಮಾವಾಸೆ ಯ ದಿನ ಬಾದಾಮಿಯ ಬನಶಂಕರಿಗೆ ವಿಶೇಷ 
ಪೂಜೋತ್ಸವ ನಡೆಯುವುದರ | ಈ ಅಮಾವಾಸ್ಯೆಗೆ "ಬಾದಮಿನಾ ಅಮಾವಾಸ್ಯೆ' 
ಎಂಬ ಹೆಸರು ಬಂದಿದೆಯೆಂಬ ಸಾಮಾನ್ಯ ಜನರೆ ನಂಬಿಕೆಯನ್ನು ಡಾ| ಫಿ. ಬಿ 
ದೇಸಾಯಿಯವರು ಒನ್ಸಿ ಕೊಳು ವುದಿಲ್ಲ. ಆದರೆ ಆ ಜನರ ವಿವರಣೆಯಲ್ಲಿ ಸತ್ಯವಿರು 
ವಂತಿದೆ. ವೈಶಾಖ ಕಸು ಸ್ಕೆಯೆ ದಿನ ಜಸ ಪೂಜೆ ಹಿಂದೆ ನಡೆಯು 
ತ್ರಿದ್ದುದು ಈಗಲೂ ಆ ಚ ಯನ್ನು " ಬಾದಮಾ ಅಮಾವಾಸ್ಯೆ ' ನಿಂದು 
ಕರೆಯುತ್ತಿರುವುದು, ಆದಿನ BR ನಾ ಪೂಜೆ ನಡೆಯುವುದು-ಇನೆಲ್ಲಾ 
ಬನಶಂಕರಿ (= ಬನದಬ್ಬೆ) ಮತ್ತು ಬಾದುಬ್ಬಿ ಒಂದೇ ಎಂಬುದನ್ನು ಸೂಚಿಸುವುದಿ 
ಲ್ಲವೇ? ಆದರೆ ಬನದಬ್ಬೆ ಮತ್ತು ಬಾದುಬ್ಬೆಯರು ಒಂದೇ ಎಂದು ಹೇಳಲು ಇರುವ 
ಎರಡು ತೊಂದರೆಗಳನ್ನು ಇಲ್ಲಿ ಸೂಚಿಸಬಹುದು. ಒಂದು. - ಹದಿಮೂರನೇ ಶತ 
ಮಾನದ ಕನ್ನಡ ಟೀಕೆಯೊಂದರಲ್ಲಿ ಬನದಬ್ಬೆ ಮತ್ತು ಬಾದುಬ್ಬಿಯರೆ ಹೆಸರುಗಳು 
ಪ ನ್ರತ್ಯ (ಕವಾಗಿ ಬಂದಿವೆ. ಮತ್ತೊಂದು. ಭಾಷಾಶಾಸ್ರ್ರೀಯವಾಗಿ ಬನದಬ್ಬೆ ೨ 
ಬಾದುಬ್ಬೆ ಎಂಬುದನ್ನು ಸಮರ್ಸಕವಾಗಿ ತೋರಿಸುವುದು ಶೆಸಾಧ್ಯವಲ್ಲವಾದರೂ ಕಷ್ಟ. 

ಹಳಗನ ಡದಲ್ಲಿ ಬನದಬ್ಬೆ ಪ್ರೀವಾಚಕವಾ ದರೆ " ಬನದ ರಮ್ಮುನ್‌ ಪುರುಷ 


pS ದಇಳ ~~) 


ವಾಚಕವಾಗಬೇಕು. “ ಬಾದನ್ಮುನ್‌ ಸ್ಸ್‌ ಎಂಬ ಒಂದು ಹೆಸರು ಶಾಸನದಲ್ಲಿ ಸಿಕ್ಳು 
ತ್ಮದೆ.1 ಬಹುಶಃ ಇದು ಬನಪಮ್ಮ ನ್‌ ಎಂಬುದರ ರೂಪಾಂತರನಿರಬೇಕೆಂದು ಊಹಿಸ 
ಬಹುದು. “" ಬಾದುವೋಜ ' ಎಂಬ ಒಂದು ಪ್ರರುಷವಾಚಿಯಾದ ಹೆಸರು? 3) 
ಬಾದುಬ್ಬೆಗೆ ಸಂಬಂಧಿಸಿದುದು. 

ಭಾರತದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕಾಡು ಅಥವಾ ಶೋಪು 
ಅತ್ಯ ಂತ ಪವಿತ್ರವಾದ ಸ್ಹ ದೈವದ ನಿವಾಸಸ್ಥಾ ನವೆಂದೂ ಪರಿಗಣಿತವಾಗಿದೆ. 
| ಸ್ಯ ನದಿ, ತೈಲ, ನಿರ್ಮುರಗಳ ಸಮಾಸದಲ್ಲಿ, ಉದ್ಯಾ ನಗಳಿರುವ ಪಟ್ಟಿ ಗಳಲ್ಲಿ 
ದೇವತೆಗಳು ಥಿತ್ಯವೂ ರಮಿಸುವರು ಎಂದು ಬೃಹತ್ಸ ಹಿತೆ: ಮತ್ತ ಸ್ರ ಭವಿಷ್ಯ. ಪುರಾಣ 
ಗಳಲ್ಲಿ ಹೇಳಿದೆ. ದ್ರಾವಿಡ ದೇಶದಲ್ಲಂತೂ 3 ಕಸೂಜೆಯೇ ಅತ್ಯಂತ ಪ್ರಾಚೀನ 
"ವಾದುದು ಎಂದು ಡಾ|| ವೆಂಕಟಿರನುಣಯ ನವರ ಅಭಿಪ್ರಾಯ.7: ಬನದೇನಿಯ 
ಉಪಾಸನೆ (೦೬1೧ ಉತ್ತರೆ ಕರ್ಣಾಟಕದಲ್ಲಿ ಹಹನ ಪ್ರಬಲವಾಗಿದ್ದು ಈಗಲೂ ತಕ್ಕ 
ಮಟ್ಟಿಗೆ ಉಳಿದುಕೊಂಡು ಬಂದಿದೆ. ಉತ್ತರ ಕನ್ನಡ ಜಲೆಯಲಿ ಬೇಡಿತಿ (ಬೇಡ) 
ಎಂಬುವಳು ಕಾಡಿನ ದೇವತೆ. ಅವಳಿಗಾಗಿ ನಡೆಯುವ ಬೇಡಿತಿ ಹಬ್ಬದಲ್ಲಿ ಪ್ರಾಣಿ 
ಗಳನ್ನು ಬಲಿಯಾಗಿ ಕೊಡುವ ಸಂಪ್ರದಾಯನಿದೆ. ಮಧ್ಯ ಕರ್ಣಾಟಕದಲ್ಲಿ, ಎಂದರೆ 


MOONSET AE DO ೫1 932ಕಡಿ, ಟಿ. 

71 (a). Ec. ೫7111, 80. 9, 0, 800 A.D. 

72, N. Venkataramanayya: An Essay on the Origin of the 
South Indian Temple, P. 76, 


೧೪೦ ಸಂಶೋಧನ ತರಂಗ 


ದಾವಣಗೆರೆಯ ಸುತ್ತಮುತ್ತ ಈ ಆರಾಧನೆ ಇಲ್ಲದಿದ್ದರೂ ಅದು ಒಮ್ಮೆ ಇದ್ದಿತು 
ಎಂಬುದಕ್ಕೆ ಈಗಿನ ಬನದನ್ಮು (ಬಂದಮ್ಮ), ಅಡನವೆಸ್ಸ, ಕಾಡಪ್ಪ ಮುಂತಾದ 
ಹೆಸರುಗಳು ಸಾಕ್ಷಿಯಾಗಿ ನಿಂತಿವೆ. ದಕ್ಷಿಣ ಕರ್ಣಾಟಕದಲ್ಲಿ ಈ ಉಪಾಸನೆ ಈಗಲೂ 
ಜೀವಂತವಾಗಿದೆ. ಅರಕಲಗೂಡು ತಾಲ್ಲೂಕಿನ ಊರ ಹೊರಗಿನ ತೋಪಿನಲ್ಲಿ ಒಂದು 
ಮರದ ಕೆಳಗೆ ಕಲ್ಲಸ್ಸಿಟ್ಟು ಅದನ್ನು ಬನದಮ್ಮ ಎಂಬ ಹೆಸರಿನಲ್ಲಿ ಪೂಜಿಸುವ ಸಂಸ 
ದಾಯನಿದೆ. ವರ್ಷಕ್ಕೊಮ್ಮೆ ಆ ದೇವಿಗೆ ಪೂಜೆ ಬಲಿಗಳು ನಡೆಯುತ್ತವೆ. ಕೃಷ್ಣ 
ರಾಜಪೇಟಿ ತಾಲ್ಲೂಕಿನಲ್ಲಿ ಬನೆದವ್ರ (ಬಂದನ್ಮ) ಅಥವಾ ತೋಟದನ್ಮುನ ಪೊಜೆ 
ಪ್ರಚಲಿತವಾಗಿದೆಯೆಂದು ತಿಳಿದುಬಂದಿದೆ. ಕೋಲಾರದ ಕಡೆ ಊರ ಹೊರಗೆ ಕಾಡಿ 
ನಲ್ಲಿ ಕಾಟಿಪ್ಸರಾಯ ( ಆ ಕಾಡು) ಎಂಬ ಪುರುಷ ದೇವತೆಯ ಆರಾಧನೆ ಇದೆಯೆಂಬು 
ದಾಗಿ ತಿಳಿದು ಬರುತ್ತದೆ. ಇದಕ್ಕೆ ಬ್ಯಾಟಿರಾಯಸ್ವಾಮಿ ಎಂಬ ಹೆಸರೂ ಉಂಟು. 
(ಹೋಲಿಸಿ-ಮೇಲಿನ " ಬೇಡಿತಿ'). ಹೀಗೆ ಕರ್ಣಾಟಕದಲ್ಲಿ ಬಹು ಪ್ರಾಚೀನ ಕಾಲ 
ದಿಂದಲೂ ಉಳಿದುಕೊಂಡು ಬಂದಿರುವ ಬನದ ಆರಾಧನೆ ಈಗಲೂ ಪ್ರಚಲಿತವಾಗಿರುವ 
ಜೀವಂತ ಸಂಪ್ರದಾಯವಾಗಿದೆ. 


ಕ 


ಸಂಕೇತಗಳು 
NTE South Indian Inscriptions. 
ಟಟ 08ತೆ ತಂದ Bombay Karnatak Inscriptions: 
He MAR ಇಂ Mysore Archaeological Report. 
4. EI 2 Epigraphia Indica. 
MLA ವ Indian Antiquary. 
6. EC ಹ Epigraphia Carnatica. 
ತ | ಪಥ್ಯ Karnatak Inscriptions» 


ಇ ತಟ ಜೆ. 


ಉಂಬಳಿ ಅಥವಾ ಉಂಬ) 


ಉಂಬಳಿ ಎಂಬುದು ಈಗಲೂ ಆಡುಮಾತಿನಲ್ಲಿ ಜೀವಂತವಾಗಿರುವ ಹದ. 
ಅದರೆ ಅರ್ಥವೂ ಸ್ಪಷ್ಟವಾಗಿಯೇ ಇದೆ. ಉಂಬಳಿ ಜಮಾನುಗಳಿಗೆ ಮೊದಲನೆಯೆ 
ದಾಗಿ ಕಂದಾಯೆನಿಲ್ಲ ಎರಡನೆಯೆದಾಗಿಅವು ನಂಶಸಾರೆಂಸ ಸರ್ಯವಾಗಿ ತಂದೆಯಿಂದ 
ಮಗನಿಗೆ ಬರುವ ದತ್ತಿಭೂಮಿಗಳು. ನಮಗೆ ಪ್ರಸಕ್ತವಾದ ವಿಷಯವೆಂದರೆ... 
ಉಂಬಳಿ ಸದದೆ ಪ್ರಾಚೀನ ರೂಪ ಯಾವುದು, ಕನ್ನ ಡದಲ್ಲಿ ? ಉಂಬಳಿಯೇ ಅಥವಾ 
ಉಂಬಟಿಯೇ? 

ಸು. ೧೨೬೦ ರೆಲ್ಲಿದ್ದೆ ಕೇಶಿರಾಜನ ಶಬ್ದಮಣಿದರ್ಪಣವು ಹಳಗನ್ನಡ ವ್ಯಾಕರಣ 
ವನ್ನು ಕುರಿತ ಉದ್ದ )ಂಥ. ಅವನಿಗಿಂತ ಹಿಂದಿದ್ದ ಎರೆಡನೆಯ ನಾಗವರ್ಮನು 
ಕನ್ನಡದಲ್ಲಿ ಮತ್ತು ಸಂಸ್ಕೃತದಲ್ಲಿ ಕನ್ನಡ ವ್ಯಾಕರಣವನ್ನು ಕುರಿಶ ಎರೆಡು ಗ್ರಂಥಗಳನ್ನು 
ರಚಿಸಿದ್ದರೂ ಕೇಶಿರಾಜನ ಶಬ್ದಮಣಿದರ್ಪಣವೇ ಹಳಗನ್ನಡದ ವ್ಯಾಕರಣಕ್ಕೆ ಆಧಾರ 
ಗ್ರಂಥ... ಅವನ ಸೂಕ್ಷ್ಮಮತಿ, ವಿಸ್ತಾರವಾದ ಅಭ್ಯಾಸ, ವಿಶ್ಲೇಷಣಾತ್ಮಕ ಬುದ್ದಿ 
ಮತ್ತು ರಸಿಕತೆಗಳಿಂದ ಕನ್ನಡವು ಹೆಮ್ಮೆಸಟ್ಟು ಕೊಳ್ಳ ಬಹುದಾದ ಒಂದು ವ್ಯಾಕರಣವು 
ಲಭಿಸಿತು. ಹಳಗನ್ನಡದ ನಿಷಯದಲ್ಲಿ ಏನು ಹೇಳಲು ಹೊರಟರೂ ಕೇಶಿರಾಜನನ್ನು 
ಒಮ್ಮೆ ನೆನೆಯಲೇಬೇಕಾಗುತ್ತದೆ. ಅನನ ಕಾಲಕ್ಕಾಗಲೇ " ಅ” ಎಂಬ ಧ್ವನಿಯು 
ಜನರೆ ಉಚ್ಚಾರಣೆಯಲ್ಲಿ ನಿಂತುಹೋಗಿ, ಬೇರೆ ಬೇರೆ ಪರಿಸರಣಗಳಲ್ಲಿ ಬೇಕೆ ಬೇಕೆ 
ಧ್ವನಿಗಳಾಗಿ ಮಾರ್ಪಾಟು ಹೊಂದಿತ್ತು. ಅದು ವ ್ಯೈಂಜನೆ ಸಂಯುಕ್ತವಾಗಿ 
ಬಂದಾಗ ರೇಫೆಯಾಗಿಯೂ, ಸ್ವತಂತ್ರವಾಗಿ ಬಂದಾಗ ವ ಗಿಯೂ ಪರಿವರ್ತನೆ 
ಯನ್ನು ಹೊಂದಿದ್ದಿತು (ಉದಾ: ಗಟಕ್ತಿ ೨ ಗರ್ಜೆ; ಮಲೆ ಮಳಿ). ಈ ಪರಿನರ್ತ 
ನೆಯು ಕೇಶಿರಾಜನಿಗೆ ಸಮ್ಮತವಾದುದಲ್ಲ. ಎಲ್ಲಿ ರಳ, ಎಲ್ಲಿ ಕುಳ ಎಂಬ ಸಂದೇಹವು 
ಅಂತಹ ವೈಯಾಕರಣಿಗೆ ಬಂದಿದೆಯೆಂದ ಮೇಲೆ, ಈ ಪರಿನರ್ತನೆಯು ಅನನ ಕಾಲಕ್ಸೆ 
ಸಂಪೂರ್ಣವಾಗಿ ನಡೆದಿದ್ದಿತ್ತೆಂಬುದು ಸ್ಪಷ್ಟವಾಗುತ್ತದೆ. 

ಅವನು ತನ್ನ " ಸಂಧಿಪ್ರಕರಣ ' ದಲ್ಲಿ ರಳ ಸಮೇತವಾದೆ ಸದೆಗಳ ಸಟ್ಟಿಯನ್ನು 
ಕೊಡುತ್ತಾನೆ“ ಒಂದರ್ಥಮಂ ಎರಡರ್ಥಮಂ ಮೂಅರ್ಥಮಂ ನಾಲ್ಕರ್ಥನುಂ 
ಅಯ್ದರ್ಥಮಂ ಪೇಟ್ರ ಸಹಜ ಅಟಂಗಳಂ ಕನಿಮಾರ್ಗದೊಳ್‌ ಪ್ರಮಾಣ 
ಪುರುಸರಿಂ ಕಂಡಲುದನಂ ನೆಜಕ ಸೆ ಪೇಲ್ದಿ ಸೆ. ಅವಾವುವೆಂದೊಡೆ? ಎಂದು ಹೇಳಿ ಆ 
ಸಟ್ಟಿಯಲ್ಲಿ “ ಉಂಬಟಾಯೆಂದು ಕೊಡಗೆ 1 ಎಂದು ಉಂಬಟೀಃ ಎಂಬ ರೂಸನನೂ 


CR 
ಅದರ ಅರ್ಥನನ್ನೂ ಕೊಡುತ್ತಾನೆ. ಆದ್ದರಿಂದ ಅನನ ಪ್ರಕಾರೆ " ಉಂಬಟಾ' ಎಂಬ 


|... ಶಬ್ದಮಣಿದರ್ಪಣ (ಸಂ, ಡಿ, ಎಲ್‌, ನರಸಿಂಹಾಚಾರ್‌), ಪು. 19, 


೧೪೨ | ಸಂಶೋಧನ ತರಂಗ 


ಪದದಲ್ಲಿ "ಸಹಜ ಅಲ 'ವಿದೆಯೆಂದೂ ಅದನ್ನು " ಕವಿಗಳೂ' "ಪ್ರಮಾಣ ಪುರುಷ'ರೂ 
ps ಅರ್ಥವಾಗುತ್ತದೆ. ರಳದ ಉಚ್ಚಾರಣೆ ಮತ್ತು ಪ್ರಯೋಗಗಳ 
ಸಯದಲ್ಲಿ ಅವನ ಕಾಲಕ್ಕಾಗಲೇ ಸಾಕಷ್ಟು ಅವ್ಯವಸ್ಥೆ ಯಿದ್ದುದರಿಂದ ಅವನೆ ಹೇಳಿಕೆ 
ಸಕ ಎಚ್ಚೆ ರಿಕೆಯಿಂದ ನರಶೀಲಿಸಬೇಕಾಗುತ್ತ ದೆ. 
ಅವನು ಯಾವ ಗ್ರಂಥಗಳಲ್ಲಿ " ಉಂಬಲಟಿಃ : ಪದವನ್ನು ಕಂಡಿದ್ದ ನೋ ತಿಳಿ 
ಯದು.* ನಮಗೆ ಹೊರಕಿರುವ ಪ್ರಾಚೀನ ಮತ್ತು ಅರ್ವಾಚೀನ ಶಾಸನಗಳಲ್ಲೆಲ್ಲ 
ಕುಳಸಮೇತವಾದ " ಉಂಬಳಿ ' ಎಂಬ ರೂಪವು ಮಾತ್ರ ದೊರೆಯುತ್ತದೆ... ಅವು 
ಗಳಲ್ಲಿ ಕೆಲನನ್ನು ಮಾತ್ರ ಕೆಳಗೆ ಕೊಡಲಾಗಿದೆ : 
(1) “ ಬಲ್ಲಹನುಂಬಳಿಯಂ ದ್ವಿಗುಣೋಲ್ಲಸಿತಂಗರ್ಫ್ಯಮೆಂತು ಕೊಟ್ಟ ನ್‌” 
(11) “ಮೂಜು ಸರಿಯ ಪೋಗತೊಟ್ಟುಣುತಮಿರ್ಪುದಂ ಕೊಡು” 
(111) “ ಮಂಡಲಿಗಾವ ಪ್ರಚಂಡ ಬೀವ್ವಿಗಂ ಜಯಗೊಂಡೇಶ್ವ ರಕ್ಕೆ 
ಬಿಟ್ಟು ಗ 4 
(V3 ತಳಜಭೋಗದ ಣ್ಬಿ ಳಿಯ ಪೊಂಗೆರೆಡುವಕಿ ವೀಸಮಂ 1 
(Ye ಚಿತ್ತಾರಿ ಜಕ್ಕನುಣ್ಣಳ ೫6 
(vi) ಯಿ ಯುಂಬಳಿಯ ಆರುಂಬವರುಂ ಸಲಿಸುವರು ? ? 
(೪11) ಅಲ್ಲಿಯ ಗೌಡನುಂಬಳಿ ?8 
` ಇತ್ತೀಚಿನ ಶಾಸನಗಳಲ್ಲಿಯೂ " ಉಂಬಳಿ ' ಎಂಬ ರೂಪವೇ ಇದೆ. 
ಈ ಎಲ್ಲ' ಉದಾಹರಣೆಗಳನ್ನು ಪರಿಶೀಲಿಸಿದರೆ ಉಂಬಳಿ ' ಎಂಬುದೇ 
ಸರಿಯಾದ ರೂಪವೆಂದು ಗೊತ್ತಾಗುತ್ತದೆ. ಇದಕ್ಕೆ ಇನ್ನೊ ಂದು ಪ್ರಬಲವಾದ 
ಆಧಾರನಿದೆ.- ಅಶೋಕನ ಲುಂಬಿನೀ ಸ್ಥಂಭ ಶಾಸ ಸನದರಿ ಸ ಕ ಉಬರ್‌ ಎಂಬ 


* ಪ್ರಾ )ಚೀನವೆನ್ನಿ ಸಿಕೊಳ್ಳು ವಯಾವನ ಕನ್ನ ಡ ಕಾವ್ಯದಲ್ಲೂ " ಉಂಬಳಿ ಪದದ ಪ ಸ್ರಯೋಗ 
ವಿಲ್ಲ... ಇದ್ದರೂ ಹ NT ಕಸ ಅಸ ಕ ಪೆ. ಏಕೆಂದರೆ ಯಾನ 'ಹಸ್ತಪ್ರತಿ 
ಯಲ್ಲಿಯೂ "ಆ ವನ್ನು ಬಳಸಿರುವುದಿಲ್ಲ. ನಮಗೆ AT ಕೇಶಿರಾಜನು ಸ 
ಆಡುಮಾತಿನಿಂದ ದ ಶಾಸನಗಳಿಂದ ಈ ಪದವನ್ನು ತೆಗೆದುಕೊಂಡಿರುವಂತೆ ಕಾಣುತ್ತದೆ, 
211, J, i 45, 980A. D. 

SII, IX, i. 123, 1059-60 A. D. 

Ec, 2೩1, Cd. 47, 1067 ಡಿ. D. 

781, 1,1. 117, 1076 A.D. 

Ec, ೫11, Sk. 50, 1076 A. D. 

SIT TX TI SLL TAL 

Ec, 711, Sk. 183, 1158A. ಐ. 

Ec, VI, Kd, 126, 1532 A. 0; 80. XL, Tm. 66, c 
1508 A.D. ಇತ್ಯಾದಿ 


ಹ ಲು ಬು 


ena 


ಉಂಬಳಿ ಅಥನಾ ಉಂಬಟಃ೨ ೧೪೩೩ 


ಸದದ ವಿಷಯದಲ್ಲಿ ಸಾಕಷ್ಟು ಚರ್ಚೆ ನಡೆದು, ಅದು " ಉದ್‌-೬ಬಲಿ' 
“se Free from taxes. ಬಲಿ ತೆರಿಗೆ) ಎಂಬುದರೆ ರೊಪಾಂತರೆನೆಂದು ಬಹು 
ಜನ ವಿದ್ವಾಂಸರು ಸಮ್ಮತಿಸಿದ್ದಾರೆ. ಇದಕ್ಕೆ ಸಂವಾದಿಯಾಗಿ, ಅದೇ ಅರ್ಥದಲ್ಲಿ 
ಕೌಟಲ್ಯನ ಅರ್ಥಶಾಸ್ತ್ರದಲ್ಲಿ ಬಳಕೆಯಾಗಿರುವ " ಉಚ್ಛುಲ್ಪ ' (ಎಉತ್‌-- ಶುಲ್ಕ; 
ಶುಲ್ಕ. ಸುಂಕವ ತೆರಿಗೆ) ಎಂಬುದರತ್ತ ವಿದ್ವಾಂಸರ ಗಮನನನ್ನು ಸೆಳೆದಿದ್ದಾರೆ.॥ 
ಅಶೋಕನ ಶಾಸನದ * ಉಬಲಿಕೆ'ಗೂ ಕನ್ನಡದೆ  ಉಂಬಳಿ'ಗೂ ಇರುವ 
ಸಂಬಂಧವನ್ನು ಶ್ರೀ ಫೆ, ಎ. ನೀಲಕಂಠಶಾಸ್ತ್ರಿಗಳು ತಮ್ಮ ಲೇಖನದಲ್ಲಿ ಗುರುತಿಸಿ 
ದ್ದಾರೆ. ಕನ್ನಡವಲ್ಲದೆ ಕೆಲವು ದ್ರಾನಿಡ ಭಾಷೆಗಳಲ್ಲಿಯೂ " ಉಂಬಳಿ'ಯ ಜ್ಞ್ಞಾತಿಸದ 
ಗಳಿವೆ. ತಮಿಳು : ಉಂಬಳಂ, ಉಂಬಳಿಕ್ಸೈ  ; ತುಳು: ಉಂಬೊಳಿ ; ತೆಲುಗು : 
ಉಂಬಳಮು, ಉಂಬಳಿ, ಉಂಬಳಿಕ.: ಈ ಯಾವ ಪದದಲ್ಲಿಯೂ ರಳವಿಲ್ಲದಿರುವುದು 
ಗಮನಾರ್ಹ ಸಂಗತಿ. ಅಷ್ಟೇ ಅಲ್ಲ, ತಮಿಳು ಮತ್ತು ತೆಲುಗಿನ ರೂಪಗಳು ಅಶೋಕನ 
ಸ್ಮಂಭಶಾಸೆನದ " ಉಬಲಿಕೆ'ಯೆನ್ನು ಹೋಲುವುದನ್ನೂ ಗಮನಿಸಬಹುದು. ಆದ್ದೆ 
ರಿಂದ ಸಂಸ್ಕೃತದ " ಉದ್ಬಲಿ' ಎಂಬುದೇ ಪ್ರಾಕೃತದಲ್ಲಿ " ಉಬ್ಬಲಿ' ಎಂದಾಗಿ 
ದ್ರಾವಿಡ ಭಾಷೆಗಳಲ್ಲಿ " ಉಂಬಲಿ (೪ಿ)'18 ಎಂದಾಗಿರುನಂತೆ ಕಾಣುತ್ತದೆ. 

ಉದ್ಭಲ>- ಉಬ್ಬಲಿ>-ಉಂಬಲಿ>. ಉಂಬಳಿ. 

ದ್ರಾನಿಡ ಭಾಷೆಯ ರೂಪಗಳಲ್ಲಿ ಅನುನಾಸಿಕವಿರುವುದಕ್ಕೆ ಹೀಗೆ ವಿವರಣೆಯನ್ನು 
ಕೊಡಬಹುದು. ಸಂಸ್ಕೃತದ ಅನೇಕ ದ್ವಿತ್ಚಗಳು ಕನ್ನಡಕ್ಕೆ ಬರುವಾ; 
ಪಡೆದುಕೊಳ್ಳುತ್ತವೆ. 
ಲಾಮಜ್ಞಂ > ಲಾಮಂಚಂ.34 
ಮರ್ಕಟಿಂ,- ಮಕ್ಕಡ್ಕ ಮಂಕಡ.೫ 
ವಕ್ರ: ವಂಕ. (ಬಹುಶಃ ವಕ್ರ *ವಕ್ಕಾವಂಕ) ಈ“ 
ಶುಲ್ವ > ಸುಂಕ (ಬಹುಶಃ ಶುಲ್ಕ. *ಸುಕ್ಕ ಎ ಸುಂಕ) ನ ಕ 
ಸಂಸ್ಕೃತದ ನಿಜಾತೀಯ ದ್ರಿತ್ವಗಳು ಸಜಾತೀಯವಾಗಿ ಪರಿಣಮಿಸಿ ಇ” 


10. K.A. Nilakantha Shastry: “ Ubalike, Umbali, Unbali.” 

(Indian Historical Quarterly, XX, ಐ. 283). 

11. ಅದೇ. 

12. T. Burrow and M. B. Emeneau: A Dravidian Etymo- 

ogical Dictionary, p: 48. 

13. " ಉಂಬಳಿ ಯಲ್ಲಿನ "ಳ' ಕಾರವನ್ನು ಹಿಂದೆ ನಾವು ಕುಳವೆಂದು ಕರೆದಿದ್ದೇನೆ: 
ಅದು ಸಂಸ್ಕೃತದ "ಲ? ಕಾರದಿಂದ ಬಂದಿದೆಯೆಂಬುದನ್ನು ನೆನೆದರೆ, ಅದನ್ನು 
ಕೇಶಿರಾಜನ ಪ್ರಕಾರ " ಕಳ ವೆಂದು ಕರೆಯಬೇಕಾಗುತ್ತದೆ, 

14. ಶಬ್ದಮಣಿದರ್ಪಣ, ಪು, ೨೫೮, 

15, ಅದೇ. 


೧೪೪ | ಸಂಶೋಧನ ತರಂಗ 


ನಡೆದುಕೊಳ್ಳುವಂತೆ ಕಾಣಿಸುತ್ತದೆ. ಪ್ರಾಕೃತದಲ್ಲಿಯೇ ಲಾಮಂಜಯ, ವಂಕ್ಕ 
ಸುಂಕ ಎಂಬ ರೂಪಗಳು ದೊರೆಯುವುದರಿಂದ ಉದ್ಭಲಿ ಎಂಬುದು ಪ್ರಾಕೃತದಲ್ಲಿ 
ಉಬ್ಬಲಿ, ಉಂಬಲಿ ಎಂದಾಗಿ, ಉಂಬಲಿ ಎಂಬ ರೂಪವನ್ನು ದ್ರಾವಿಡ ಭಾಷೆಗಳು 
ಸ್ವೀಕರಿಸಿರಬಹುದು, 

ಹಾಗಾದರೆ ಕೇಶಿರಾಜನು " ಉಂಬಟಿ ' ಎಂಬ ರಳಸಮೇತವಾದ ರೊಸ 
ವನ್ನು ಏಕೆ ಕೊಟ್ಟಿರಬಹುದು ? ಬಹುಶಃ ಅದೆರೆ ಮೂಲ ಯಾವುದೆಂಬುದು ಅವನಿಗೆ 
ಅಜ್ಞಾತವಾಗಿ ಉಳಿದದ್ದರ ಫಲನಿರಬಹುದು. ಆ ರೊಪದ ಪೂರ್ವಭಾಗವು " ಉಣ್‌ i 
ಎಂಬುದಿರೆಬೇಕೆಂದು ಕೇಶಿರಾಜನಿಗಿಂತ ಹಿಂದಿನ ಹಲವರು ಭಾವಿಸಿದ್ದಿರಬಹುದು- 
(ನೋಡಿ- ಆರಂಭದಲ್ಲಿ ಉದಾಹರಿಸಿರುವ 11, iv, ೪ ನೇ ಶಾಸನಗಳು. ಅದರಲ್ಲೂ 1] 
ನೇ ಶಾಸನ.) ಉಂಬಳಿ ಭೂಮಿಯನ್ನು ಜೀವನೋಪಾಯಕ್ಕಾಗಿ ದತ್ತಿಯಾಗಿ ಬಿಟ್ಟು 
ಕೊಡುತ್ತಿದ್ದುದರಿಂದ ಆ ಭಾವನೆ ಬಂದಿರಲೂ ಸಾಧ್ಯ. ಮುಂದಿನ ಪದ "ಬಳಿ'ಯೇ 
"ಬಟ್‌'ಯೇ? ಎಂದು ಸೇಶಿರಾಜನಂಥವರು ಆಲೋಚಿಸಿರಬೇಕು. ಹಳಗನ್ನಡದಲ್ಲಿ 
"ಬಳಿ? ಎಂಬ ಪದವಿಲ್ಲ; "ಬಟಾ ಎಂಬ ಪದವಿದೆ. ಅದಕ್ಕೆ ಮಾರ್ಗ ಮತ್ತು ವಂಶ 
ಎಂಬ ಅರ್ಥಗಳಿವೆ.1? ಉಂಬಳಿಯಾಗಿ ಕೊಟ್ಟಿ ಭೂಮಿಯು ವಂಶಪಾರಂಪರ್ಯವಾಗಿ 
ಬರುತ್ತಿದ್ದುದರಿಂದ ಉತ್ತರೆ ಪದವು ಬಟಾ? ( ಎ ವಂಶ) ಎಂಬುದಿರಬೇಕೆಂದು ಕೇಶಿ 
ರಾಜ ಮುಂತಾದವರು ಭಾವಿಸಿರಬೇಕು. :" ಉಂಬಲಃ ' ಯೆಂದರೆ ಕೊಡುಗೆ ' ಎಂಬ 
ಅರ್ಥವನ್ನು ಕೇಶಿರಾಜನು ಕೊಟ್ಟಿದ್ದರೂ " ಉಣ್ಣುವುದಕ್ಕಾಗಿ, ಎಂದರೆ ಜೀನನೋ 
ಪಾಯಕ್ಕಾಗಿ, ವಂಶಪಾರಂಪರ್ಯವಾಗಿ ಬರುವಂತೆ ಕೊಟ್ಟಿ ಕೊಡುಗೆ ' ಎಂಬುದು 
ಅವನೆ ವಿವರಣೆಯಿರುವಂತೆ ಕಾಣುತ್ತದೆ. ಇದು ನಿಜವಾದರೆ ಭಾಷಾ ವಿಜ್ಞಾ ನದಲ್ಲಿ 
" folk etymology ' ಅಥವಾ " popular etymology '38 ಎಂದು 
ಕರೆಯುವ ತತ್ವಕ್ಕೆ ಮೇಲಿನದು ಒಳ್ಳೆಯ ಉದಾಹೆರಣೆಯಾಗಿ ಪರಿಣಮಿಸುತ್ತದೆ. 

ಕಿಟ್ಟಲ್‌ ಅವರೆ ಕೋಶದಲ್ಲಿ ಕೇಶಿರಾಜನನ್ನನುಸರಿಸಿ " ಉಂಬಟಾ' ಎಂಬ : 
ರೂಪವನ್ನೇ ಕೊಟ್ಟಿದೆ. ಬರೋ ಮತ್ತು ಎಮೆನೋ ಅವರ ಕೋಶದಲ್ಲಿ ಅಚ್ಚ 


16 ಈ ಧ್ವನಿನ್ಯತ್ಯಾಸ ಆಡುಮಾತಿನ ಅಚ್ಚಗನ್ನಡ ಪದಗಳಲ್ಲಿಯೂ ನಡೆಯುವುದನ್ನು 
ಗಮನಿಸಬಹುದು. ಚುರ್ಚು>. ಚುಚ್ಚು, ಇದು ದಾವಣಗೆರೆಯ ಉಪಭಾಷೆಯಲ್ಲಿ « ಚುಂಚು' 
« ಸುಂಚು? ಎಂದಾಗುತ್ತದೆ. ಮೈಸೂರಿನ ಉಪಭಾಸೆಯಾಡುನ ಕೆಲವರ ಬಾಯಲ್ಲಿ « ಮತ್ತೆ 3 
ಎಂಬುದು €« ಮಂತೆ' ಎಂದಾಗುವುದನ್ನು ಇಲ್ಲಿ ನೆನೆಯಬಹುದು. 

17 ಕೇಶಿರಾಜ ಐದು ಅರ್ಥಗಳನ್ನು ಹೇಳುತ್ತಾನೆ *ಬಲಆಯೆಂದು ಬಟ್ಟೆಯುಂ 
ವಂಶಮುಂ ಕರೆನನು ಲೇಸಿಸುವುದುಂ ಪಿಂಗಲಿಯ ಬಟಗೊರಲುಮುಕ್ತುಂ; ಮತ್ತೆಂಬ 
ಪೂರಕೆದ ಬಃ ಅವ್ಯಯನರಾಗಿ ಜಿಂ? (ಶಬ್ದಮಣಿದರ್ಪಣ, ಪು. ೨೩). - 

18. Folk etymology : Any change in the written form or 
pronunciation of words, in order to make them look or sound 


ಉಂಬಳಿ ಅಥವಾ ಉಂಬಂಿ ೧೪೫ 


ದ್ರಾವಿಡ ಪದಗಳಿಗೆ ಮಾತ್ರ ಸ್ಥಾನವುಂಟು, ತದ್ಭವಗಳಿಗೆ ಸ್ಥಾನವಿಲ್ಲ. ೫೪೯ನೇ 
ಸಂಖ್ಯೆಯ ಕೆಳಗೆ ಕೊಟ್ಟಿರುವ " ಉಂಬಳಂ' ಮುಂತಾದ ಪದಗಳನ್ನು ಆ ಕೋಶದಿಂದ 
ತೆಗೆದುಹಾಕಬೇಕು. ಮುಂದೆ ಬರಲಿರುವ ಕನ್ನಡ-ಕನ್ನಡ ಮಹಾಕೋಶದಲ್ಲಿ 
" ಉಂಬಳಿ? ಎಂಬ ಳಕಾರ ಸಮೇತನಾದ ರೂಪವನ್ನು ನಾವು ನಿರೀಕ್ಷಿಸಬಹುದು. 


- more similar to familiar words, with little or no regard to 
similarity in meaning or derivation (Pei and Gaynor : Dictionary 
of Linguistics): 

10 


«ಗೊರವರ ಡುಂಡುಚಿ '' 


ಮಧುರಕನಿಯ (ಸು. ೧೩೮೫) ಧರ್ಮನಾಥಪುರಾಣದ ಈ ಪದ್ಯ ಹೆಲವು 
ಕಾರಣಗಳಿಗಾಗಿ ಪ್ರಸಿದ್ಧವಾಗಿದೆ. 
ಪಂಡಿತರುಂ ವಿವಿಧ ಕಳಾ 
ಮಂಡಿತರುಂ ಕೇಳತಕ್ಕೆ ಕೃತಿಯಂ ಕ್ಷಿತಿಯೊಳ್‌ | 
ಕಂಡರ್‌ ಕೇಳ್ಪೊಡೆ ಗೊರನರ 
ಡುಂಡುಚಿಯೇ ಬೀದಿವಜಿಕೆಯೆ ಬೀರನ ಕತೆಯೇ ॥ 

(ಧರ್ಮನಾಥಪುರಾಣ್ಕ ೧.೫೭) 
ಹಳಗನ್ನಡದ ಈ ಕಂದವನ್ನು ಹೀಗೆ ಸರಳಾನುವಾದ ಮಾಡಬಹುದು“ ಪಂಡಿತರೊ 
ಅನೇಕ ಕಲೆಗಳಲ್ಲಿ ನಿಷ್ಣಾತರೂ ಆದವರು ಕೇಳತಕ್ಕ ಈ ಕೃತಿಯನ್ನು ಯಾರು ಬೇಕಾ 
ದರೂ ಕೇಳಲು ಇದೇನು ಗೊರವರ ಡುಂಡುಚಿಯೇ? ಬೀದಿಯಲ್ಲಿ ಬಡಿಯುನ 
ತಮ್ಮಟೆಯೇ? ಯಾವನೋ ಅಲ್ಪನೊಬ್ಬನ ಕತೆಯೇ?” 

ಇಲ್ಲಿಯೆ " ಡುಂಡುಚಿ' ಎಂಬ ಪದಕ್ಕೆ, ಬಹುಶಃ "ಸಪಣ್‌? (ಹಕ್ಕಿ 
ತಮ್ಮಟಿ) ಯ ಸಾನ್ನಿಧ್ಯದ ಸರಿಣಾಮದಿಂದಲೋ ಏನೋ, ಒಂದು ರೀತಿಯ ವಾದ್ಯ 
ವಿಶೇಷನಿರಬೇಕು ಎಂದು ಅರ್ಥಮಾಡುವ ಮನಸ್ಸಾಗುತ್ತದೆ. ಆದರೆ ಅದು ವಾದ್ಯವೇ 
ಆಗಬೇಕಿಲ್ಲ; ಏಕೆಂದರೆ ಮುಂದೆ ಬರುವ " ಬೀರನ ಕತೆಯೇ ಎಂಬುದನ್ನು ಗಮನಿಸಿ. 

ಜೈನನಾದ ಮಧುರೆಕನಿ " ಗೊರವ ' ಎಂಬ ಪದವನ್ನು ಸ್ವಲ್ಪ ಹೀನಾರ್ಥದಲ್ಲಿಯೇ 
ಬಳಸಿದ್ದಾನೆ. ಇಲ್ಲಿ ಬಡ ಬೈರಾಗಿ, ಕ್ಷುದ್ರ ಸೆನ್ಯಾಸಿ ಎಂದರ್ಥ. ಕನ್ನಡ ಶಾಸನ 
ಗಳಲ್ಲಿ ಗೊರವ ಎಂಬುದು ಕ್ಷುದ್ರ ಸನ್ಯಾಸಿಗಳನ್ನಲ್ಲ, ರಾಜ ಮಹಾರಾಜರಿಂದ ಪೂಜಿತ 
ರಾಗಿದ್ದ ಲಕುಲೀಶ-ಪಾಶುಸತ ಸಂಪ್ರದಾಯದ ಶೈವ ಗುರುಗಳನ್ನು ಸೂಚಿಸುತ್ತದೆ. 
(ಜೈನ ಗುರುಗಳನ್ನೂ ಬಹೆಳ ವಿರೆಳವಾಗಿ ಗೊರನ ಎಂದು ಕರೆದಿರುವುದುಂಟು,)» ಈ 


1. Indian Antiquary, XI, ೧, 126, 803-4. A.D.—“ಶಿನಧಾರಿ ಎಂಬ 
ಗೊರವರ್ಗ್ಗೆ? ; South Indian Inscriptions, IX.i. 19, ೦. 850 A.D.— 
« ಇ ಶಾಸನದುಳ್ಬರೆದ ಸ್ಥಿತಿಯಂ ಪಾಲಿಪ್ಪೊರನಂತಶಿವರುಂ ಲಗುಳೀಶ್ವರರುಂ ಕಮಲಪ್ರಭ 
ಗೊರವರುಂ ದನನಸೋನ ಗೊರವರುಂ? ; Karnatak Inscriptions, I, 13, 
865 AD.—* ಈ ಸ್ಥಾನಮನಾಳ್ವ ಗೊರನರ್‌ ಅಖಂಡ ಬ್ರಹ್ಮಚಾರಿಯಪುದು. ? ; 
Bombay Karnatak Inscriptions, 8. ii. 191, 1112 ಡಿ.2. 4ಗೊರವಂ 
ಚೊಲ” , * ಗೊರವಗೇರಿ”, | 

2. Epigraphia Carnatica, 11, 5, 6, 7, 8, c. 700 A.D. ಜೈನ 
ನಾದ ಬ್ರಹ್ಮಶಿವನಂತೂ ಶೈವಗುರುಗಳನ್ನು ಲೇವಡಿಮಾಡಲು ಗೊರವ ಎಂಬ ಮಾತನ್ನು ಮತ್ತೆ 
ಮತ್ತೆ ತರುತ್ತಾನೆ. (ಸಮುಯಪರೀಕ್ಷೆ, ೧೪.೫೦ ; ೧೪.೫೨ ; ೧೪.೭೩ ಇತ್ಯಾದಿ). 


4 ಗೊರವರ ಡುಂಡುಚಿ” ೧೪೬ 


ಶೈವರಿಗೆ ಕಾಳಾಮುಖರೆಂದೂ ಹೆಸರು. ಗೊರನ ಎಂಬ ಪದವನ್ನು ಅಚ್ಚ ಗನ್ನಡ ಸದ 
ವೆಂದು ರೆ. ಕಿಟ್ಟಿ ಲ್‌ ಅವರು ಭಾವಿಸಿ ಕಪ್ಪ ಕ್ಷರೆಗಳಲ್ಲಿ ಅಚ್ಚು ಮಾಡಿದ್ದಾ ಕ 8 ಆದರೆ 
ಇದು ಸಂಸ್ಕೃತದ " ಗುರು? ಎಂಬ ಪದದ ಬಹುವಚನ ಟಃ ಗುರವಃ? ಎಂಬು 
ದರ ತದ್ಭವವೆನ್ನುವುದರಲ್ಲಿ ಸಂದೇಹವಿಲ್ಲ. ಬಹುವಚನದ ರೂಪವನ್ನು ಗೌರವಾರ್ಥ 
ದೆಲ್ಲಿ ಬಳಸಲಾಗಿದೆ. ಶ್ರವಣಬೆಳಗೊಳದ ಶಾಸನಗಳಲ್ಲಿ (ನಂ. ೭, ೮) " ಗುರೆವಡಿಗಳ್‌,' 
" ಗುರವರ್‌' ಎಂಬ ರೂಪಗಳೂ, ಇನ್ನು ಕೆಲವೆಡೆ ( ನಂ. ೫, ೬) " ಗೊರನಡಿಗಳ್‌' 
ಎಂಬ ರೂಪವೂ ಸಿಕ್ಕುತ್ತದೆ. (ಇಲ್ಲಿಯ " ಅಡಿಗಳ್‌ ' ಎಂಬುದು ವೈದಿಕರ "ಶ್ರೀಪಾದ' 
ಎಂಬುದಕ್ಕೆ ಸಮಾನ,) 

ಸಂ. ಗುರವಃ >. ಗೊರವ. (ಮುಖ > ಮೊಗ ಆದ ಹಾಗೆ.) 

ಈ ಪಾಶುಸತ ಸನ್ಯಾಸಿಗಳಿಗೆ (ಅಥವಾ ಗೊರವರಿಗೆ) ಕೆಲವು ವಿಧಿಗಳನ್ನು ಅವರೆ 
ಸಾಧನೆಯ ಅಂಗವಾಗಿ ವಿಧಿಸಲಾಗಿದೆ. ಉದಾಹರಣೆಗೆ ಅವರು ಹುಚ್ಚರಲ್ಲದಿದ್ದರೂ 
ಜನಗಳ ಮುಂದೆ ಹುಚ್ಚರಂತೆ ನಟಸಬೇಕು. ನಿದ್ದೆ ಬಾರದಿದ್ದರೂ ನಿದ್ದೆ ಬಂದವ 
ರಂತೆ ನಟಿಸುವುದು (" ಕ್ರಾಥನ?), ಲಕ್ವಾ ಹೊಡೆದವರಂತೆ ಕಾಲನ್ನು ಅಲುಗಿಸುವುದು 
( ಸ್ಪಂದನ”), ಕುಂಟಿನಂತೆ ಕುಂಟುವುದು (ಮಂದನ), ಸುಂದರಿಯರನ್ನು ಕಂಡು 
ಶೃಂಗಾರಜೇಷ್ಟೆಗಳಲ್ಲಿ ತೊಡಗುವುದು (“ ಶೃಂಗಾರಣ?), ಅರ್ಥವಿಲ್ಲದ ಮಾತುಗಳ 
ನ್ನಾಡುವುದು (“ ಅಪಿತದ್‌ ಭಾಷಣ ”)--ಇನುಗಳ ಫಲವಾಗಿ ಜನರಿಂದ ಅವರಿಗೆ 
" ಅಸಮಾನ' ಆಗುತ್ತದೆ, ನಿಜ ಆದರೆ ಅಷ್ಟನ್ನೂ ತಾಳ್ಮೆಯಿಂದ ಸಹಿಸಿಕೊಂಡು 
ನಿನಯವನ್ನು ದೈನ್ಯಭಾವವನ್ನು ಸಾಧಿಸಬೇಕು.. ಈ ಬಾಹ್ಯವ್ರತಗಳಷ್ಟೇ ನಿಚಿತ್ರ 
ವಾದುವು ರಹಸ್ಯವಾಗಿ ದೇವಸ್ಥಾನಗಳಲ್ಲಿ ಮಾಡಬೇಕಾದ ವ್ರತಗಳು. "ಮೈತುಂಬ 
ಬೂದಿಯನ್ನು ಬಳಿದುಕೊಳ್ಳು ವುದು ಬೂದಿಯ ಮೇಲೆ ನ ನಗುವುದು, 
ಹಾಡುವುದು, ಕುಣಿಯುವುದು, " ಡುಂಡುಂಕಾರ ' ವನ್ನು ಮಾಡುವುದು, ನಮಸ್ಕರಿಸು 
ವುದು, ಜಪಿಸುವುದು. ಇವು ಆ ವ್ರತಗಳಲ್ಲಿ ಕೆಲವು. ಇಲ್ಲಿಯ " ಡುಂಡುಂಕಾರೆ? 
ಎಂಬುದು' ಗಮನಾರ್ಹವಾದುದು. ನಾಲಗೆಯ ತುದಿಯನ್ನು ಬಾಯಿಯ ಮೇಲಾ 
ಜೊ ಎಂದರೆ ತಾಲುವಿಗೆ ಒತ್ತಿ ಹೊರಡಿಸುವ ಧ್ವನಿಗೆ " ಡುಂಡುಂಕಾರೆ'ನೆಂದು 
ಹೆಸರು. ಇದು ಗೂಳಿಯ ಗುಟುಕನ್ನು ಹೋಲುತ್ತದೆ. ಈ " ಡುಂಡುಂಕಾರ' ವೇ 


3. A Kannada-English Dictionary, p. 200. 

4, Handiqui: Yashastilaka and Indian Culture, p. 200. 

ರಿ. ಪಾಶುಪತ ಸೂತ್ರಂ (ತಿರುವಾಂಕೂರು ವಿಶ್ವವಿದ್ಯಾನಿಲಯದ ಪ್ರಕಟಣೆ)- ಹಸಿತ 
ಗೀತ ನೃತ್ತ ಡುಂಡುಂಕಾರ ನಮಸ್ಕಾರ ಜಪ್ಕೋಪಹಾರೇಣೋಪತಿಷ್ಮೇತ್‌(೧.೮) 

6. ಮೇಲಿನ ಸೂತ್ರದಲ್ಲಿನ " ಡುಂಡುಂಕಾರ ಎಂಬುದಕ್ಕೆ ಕೌಂಡಿನ್ಯನ ಭಾಷ್ಕ- 
4 ಡುಂಡುಂಕಾರೋ ನಾನು ಯ ಏಷ ಜಿಹ್ವಾಗ್ರ ತಾಲಸಂಯೋಗಾಸ್ನಿ ಸ್ಪದ್ಯತೇ ಪುಣ್ನೋ 
ವೃಷನಾಮಸದೃಶಃ ಸಃ 


೧೪೪ ಸಂಶೋಧನ ತರಂಗ 


ಮಧುರನ " ಡುಂಡುಚಿ.' ರಹಸ್ಯವಾಗಿ ಆಚರಿಸಬೇಕಾದ ಈ ವಿಧಿಯನ್ನು ಪ್ರದರ್ಶನ 
ಬುದ್ದಿಯಿಂದ Anes ದೃರೋ ಏನೋ!  "ಗೊರವರೆ ಡುಂಡುಚಿ' 
ಎಂದರೆ " ಕ್ಷುದ್ರ ಸನ್ಯಾಸಿಗಳ ಅರ್ಥವಿಲ್ಲ ಲದ ಆರ್ಭಟ' ಎಂದರ್ಥ. ತನ್ನ ಕಾವ್ಯ ಅರ್ಥ 
ವಿಲ್ಲದ ಆರ್ಭಟವಲ್ಲ, ಉತ್ತಮವಾದ ಅರ್ಥದಿಂದ ಕೂಡಿರುವ ಕಾವ್ಯ; ತಾಲ ಲಯಾದಿ 
ಗಳನ್ನು ಕೈ ಬಿಟ್ಟಿ ರುವ ಬೀದಿಯ ತಮ್ಮಟಿಯಲ್ಲ ಛಂದೋಬದ್ಧ ವಾದುದು ; ಅಲ 
ನೊಬ್ಬ ನ ಸಲ. ಉದಾತ್ತ ವ್ಯಕ್ತಿಯ ಜೀವನ ನಿರೊಪಣೆ-_ಇದು ಮಧುರನ 
ಅಭಿಪ್ರಾಯ. 

ಹಂದೆ ಅಡಿಟಸ್ಸಣಿಯಲ್ಲಿ (ನಂ. ೫) ಉದ್ದರಿಸಿರುವ ಸೂತ್ರದಲ್ಲಿ " ಡುಂಡುಂ 
ಕಾರ' ಎಂಬುದಕ್ಕೆ " ಹುಡುಕ್ಕಾರ' ಎಂಬ ಪಾಠಾಂತರನಿಡೆ. ಕೌಂಡಿನ್ಯ ಭಾಷ್ಯದಲ್ಲಿ 
" ಡುಂಡುಂಕಾರೆ? ಎಂಬ ಪಾಠನನ್ನೇ ಇಟ್ಟು ಕೊಂಡು ಅದನ್ನು ನಿವರಿಸಿದೆ. ಪಾಶು 
ಪತ ಸೂತ್ರಗಳ ಕಾಲಕ್ರಿ. ಶ. ಸುಮಾರು ೧೦೦-೨೦೦ ಎಂದೂ, ಕೌಂಡಿನ್ಯ ಭಾಷ್ಯದ 
ಕಾಲ ಕ್ರಿ. ೪೦೦-೬೦೦ ಎಂದೊ ಪಾಶುಸತ ಸೊತ್ರಗಳ ಸಂಪಾದಕರು 
ಅಭಿಪ್ರಾ ಬ್ರಯಸಟ್ಟ ರುವುದರಿಂದ? ಡುಂಡುಂಕಾರ ಎಂಬ ರೂಪ ಸಾಕಷ್ಟು ಪ್ರಾಚೀನ 
ವಾದುದು. ಸಾಯಣ ಮಾಧವರು (೧೪ನೇ ಶತಮಾನ) ತಮ್ಮ ಸರ್ವದರ್ಶನ ಸಂಗ್ರಹೆ 
ದಲ್ಲಿ ಪಾಶುಸತ ಸೊತ್ರಗೆಳಿಂದೆ ಹಿಂಜಿ ನಾವು ಉದ್ಧರಿಸಿದ ಸೂತ್ರವನ್ನೇ ಉದ್ಬೆರಿಸಿ 
ದ್ದಾರೆ. ಅದರಲ್ಲಿ ಹುಡುಕ್ಳಾರ ಎಂಬ ಪಾಠ ಕಂಡುಬಂದರೊ 6 ಡುಂಡುಂಕಾರೆ' ಕ್ರೈ 
ಕೌಂಡಿನ್ಯ ಕೊಟ್ಟಿ ರುವ ವಿವರಣೆಯನ್ನೆೇ | ಹುಡುಕ್ಳಾರ ಕ್ಟೂ ಕೊಟ ರುವುದು ಗಮ 
ನಾರ್ಹ.8 ಸಾಯಣಮಾಧವರ ಪ್ರ ಕಾರ " ಹುಡುಕ್ಕಾರ' ವೆಂದರೆ "ಜಿಹ್ವಾ ತಾಲು 
ಸಂಯೋಗದಿಂದ ಜನಿಸುವ, ವ ಷನಾದವನ್ನು ಹೋಲುವ ಒಂದು ರೀತಿಯ ಶಬ್ದ. 

ಸರ್ವದರ್ಶನ ಸಂಗ್ರ ಕು ಪ್ರಕಾರ ಲಕುಲೀಕ._.ಪಾಶುಸತದ ಜು ಆರು 
ರೀತಿಯ ನಿಯಮಗಳನ್ನು a ಜೇಜ 9 «ಷಡಂಗೋಪಹಾರ' ವೆಂದು ಅದಕ್ಕೆ 


7. ಪಾಶುಪತಸೂತ್ರಂ (ಸಂ. ಆರ್‌. ಅನಂತಕೃಷ್ಣ ಶಾಸ್ತ್ರೀ), ಮುನ್ನು ಡಿ ಪು. ೧೫. : 

8, *ತದುಕ್ತಂ ಬಸವಾ ನಕುಲೀಶೇನ_ಭಸ್ಮನಾ 3, ತಿಸನಣಂ ಸ್ಟಾ ಯೀತ ಭಸ್ಮನಿ ಶಯೀ 
ತೇತಿ | ಅತ್ರೊ ೇಪಹಾರೋ ನಿಯಮಃ | ಸ ಚ ಷಡಂಗಃ | ತದುಕ್ತಂ "ಸೂತ್ರ ಕಾರೇಣ._ ಹಸಿತ 
ಗೀತ ನೃತ್ಯ 'ಹುಡುಳ್ಣಾ ರ ನಮಸ್ಕಾ ರ ಜಪ್ಯ ಷಡಂಗೋಪಹಾರೇಣ ತಿಷ್ಕೆ ತ! ತತ್ರ ಹಸಿತಂ 
ನಾಮ ಕಂಠೋಷ ಸ್ಮಪುಟನಿಸ್ಪೂ ಹ: ರಃಸರಮಹಹಹೇತ್ಯ ಟ್ರಹಾಸಃ | ಗೀತಂ ಸ! 
ಶಾಸ್ತ್ರಸಮಯಾನುಸಾರೇಣ ಮಹೇಶ್ವರಸಂಬಂಧಿಗುಡಥರ್ಮಾದಿಸಿಮಿತ್ತಾನಾರಿ ಚಿಂತನೆಂ | ನೃತ್ಯ 
ಮಹಿ ನಾಟ್ಯಶಾಸ್ತ್ರಾನುಸಾರೇಣ ಹಸ್ತಪಾದಾದೀನಾಮುತ್ಸೇಪಣಾದಿಕಮಂಗಪ್ರತೃಂಗೋ- 
ಪಾಂಗ ಸಹಿತಂ ಭಾವಾಭಾನಸಮೇತಂ ಚ ಪ್ರಯೋಕ್ತವ್ಯಂ | ಹುಡುಕ್ಕಾರೋ ನಾನು ಜಿಹ್ವಾ. 
ತಾಲುಸಂಯೋಗಾಸ್ನಿ ಷ್ಪಾದ್ಯಮಾನಃ ಸ್ರಣ್ಕೋ ವೃಷನಾದಸದೃ ಶೋ ನಾದಃ | ಹುಡುಗಿತಿ 
ಶಬ್ದಾನುಕಾರೋ ನಸಡಿತಿವಹ್‌ 1 ಬ ಎಸ ಸುಬ) » (ಸರ್ವದರ್ಶನಸಂಗ್ರ ಹ-ಭಂಡಾರ್ಕರ್‌ 
ಓರಿಯೆಂಟಲ್‌ ರಿಸರ್ಚ್‌ ಇನ್‌ಸ್ಟಿಟ್ಯೂಟ್‌, ಪೂನಾ .೧೯೨೪, ಪು. ೧೬೯). 

9, ಅದೇ, 


೬ ಗೊರನರೆ ಡುಂಡುಚಿ” ೧೪೯ 


ಹೆಸರು.39 . " ಉಸಹಾರ' ವೆಂದರೆ ನಿಯಮ. ಅದು ಹಸಿತ್ಕ ಗೀತ್ಕ ನೃತ್ಯ, ಹುಡು 
ಕ್ಭಾರ, ನಮಸ್ಕಾರ, ಜಸ್ಯವೆಂಬ ಆರು ಅಂಗಗಳುಳ್ಳುದು. (ಜನ್ಯ = ಮೆಲುದನಿಯಲ್ಲಿ 
ಮಾಡುವ ಪ್ರಾರ್ಥನೆ.) " ಷಡಂಗೋಸಹಾರ' ವೆಂಬುದು ಪಾಶುಪತ ಧರ್ಮದ 
ಪಾರಿಭಾಷಿಕ ನದ. ಕನ ಡ ಶಾಸನಗಳಲ್ಲಿ ಶೈವ ಗುರುಗಳನ್ನು ಕೀರ್ತಿಸುವಾಗ ಈ 
ಪಾರಿಭಾಷಿಕ ಸದನವನ್ನು ಬಡು ಕಡೆ ಬಳಸಲಾಗಿದೆ. ತ್ರಿಲೋಚನ ಸಂಡಿತರೆಂಬು 
ನವರನ್ನು “ ಸ್ವಸ್ತಿ ನ ನಿಯಮ ಸ್ವಾಧ್ಯಾಯ ಧ್ಯಾನ ಧಾರಣ ಜಸ ಸಮಾಧಿ 
ದ ಸಂಪನ್ಸರ್‌? ಎಂದು ಶಾಸನವೊಂದು ಹೊಗಳಿದೆ.» ಮತೊ ದಿಬ್ಬ 
ಗುರುಗಳನ್ನು “ ಸ್ವಸ್ತಿ ನ ನಿಯೆಮ ಸ್ವಾಧ್ಯಾಯ ಧ್ಯಾನ ಧಾರಣ ಮೋನಾನು 
ಷ್ಟಾಣ ಜನ ಷಡಂಗೋಪಹಾರಾದಿ ಸಂಪನ್ನರ್‌? ಹ ಹೊಗಳಿದೆ.» ಕನ್ನಡ 
ನಾಡಿನ ಪಾಶುಸತ ಗುರುಗಳು ಅಥವಾ 6 ಗೊರವ `'ರು  ಡುಂಡುಂಕಾರ' ಗ 
" ಹುಡುಕ್ಳಾರ ಎಂಬ ಹೆಸರಿನ ಶಬ್ದವನ್ನು ಮಾಡುತ್ತಿದ್ದರೆಂಬುದಕ್ಕೆ ಮೇಲಿನ 
ನಿದರ್ಶನಗಳು ಪೋಷಕಗಳು. 

ಆದರೆ " ಡುಂಡುಂಕಾರ' ಮತ್ತು " ಹುಡುಕ್ನಾರ' ಗಳಿಗೆ ಕೋಶಗಳು ಸ್ವಲ್ಪ 
ಭಿನ್ನವಾದ ಅರ್ಥವನ್ನು ಕೊಡುತ್ತವೆ. ಆಸ್ಟೆ ಯವರ ಸಂಸ್ಕೃತ ಕೋಶದಲ್ಲಿ "ಹುಡುಕ್ಸ' 
ಎಂದರೆ ದುಂಡಗಿರುವ ವಾದ್ಯವಿಶೇಷನೆಂದಿದೆ. 33 ಅಲ್ಲಿಯೇ ಹುಡುತ್‌ ಎಂದರೆ 
ಗೂಳಿಯ ಕೂಗು ಎಂಬ ಅರ್ಥವನ್ನು ಕೊಟ್ಟಿ ದೆ.34 " ಗೂಳಿಯ ಕೂಗಿನಂತಹ 
ಕೂಗು ' ಎಂಬುದೇ ಸರಿಯಾದ ಅರ್ಥ. ಪ್ರಾಕೃತ ಶಬ್ದಮಹಾರ್ಣವದಲ್ಲಿ ಡುಂಡುಕ್ಕಾ 
ಮತ್ತು ಹೆಡುಕ್ತಾಗಳಿಗೆ ವಾದ್ಯವಿಶೇಷವೆಂಬ ಅರ್ಥವನ್ನು ಹೇಳಿದೆ.15 ನಿಜಗುಣರ 
ವಿವೇಕಚಿಂತಾಮಣಿಯಲ್ಲಿ " ಘೋಷಣವೆಂಬ ಹುಡುಕ್ತಾ '1 ಎಂದು ಹುಡುಕ್ಟಾ ಒಂದು 
ವಾದ್ಯನಿಶೇಷನೆಂದು ವಿವರಿಸಿದೆ. ಕನ್ನಡದ ಚಂದ್ರಪ್ರಭ ಪುರಾಣದಲ್ಲಿ ಈ ಸದ ಇದೇ 
ಅರ್ಥದಲ್ಲಿ ಬಂದಿದೆಯೆಂದು ಕಿಟ್ಟ ಲ್‌ ಹೇಳುತ್ತಾರೆ? ಆದರೆ ಅಚ್ಚಾಗಿರುವ ಪ್ರತಿ 
ಯಲ್ಲಿ " ಢೆಕ್ಟಾ' ಎಂದಿದೆ. 


10, ಅದೇ. 

11. Ec, VIL, 5೬, 19, 1066 A.D. 

BRETT 11. ೬15, 1124 &.ಔ. 

13, The Practical Sanskrit-English Dictionary, p. 1761, 

14. ಅದೇ, 

15 ಪಂಡಿತ ಹೆರಗೋನಿಂದದಾಸ್‌" ಓಟ, ಶೇಠ್‌ ಅನರ ಪಾಣಅಸದ್ದನಮುಹಣ ವೋ 
ಪು, ೪೬೪ ಮತ್ತು ೧೧೯೬, 

16. ನಿನೇಕಚಿಂತಾನುಣಿ (ಸಂ. ವೇ, ತೋಟಿಪ್ಪಯ್ಯಶಾಸ್ತ್ರಿ), ಪು. ೨೨4, 

17. A Kannada-English Dictionary, p. 1667, 


೧೫೦ ಸಂಶೋಧನ ತರಂಗ 


ಡುಂಡುಂ ಮತ್ತು ಹುಡುಕ್‌ಗಳು ಅನುಕರಣ ಶಬ್ದಗಳಾದುದರಿಂದ ಒಂದು 
ವಿಶಿಷ್ಟ ಧ್ವನಿ ಎಂಬ ಅರ್ಥ ಹೋಗಿ ವಾದ್ಯನಿಶೇಷನೆಂಬ ಅರ್ಥ ಮುಂದೆ ಬಂದಿದ್ದರೂ 
ಇರಬಹುದು. ಆದರೆ " ಗೊರವರೆ ಡುಂಡುಚಿ' ಎಂಬಲ್ಲಿ ಗೊರೆವರು ನಾಲಗೆಯಿಂದ 
ಒಂದು ರೀತಿಯ ಶಬ್ದವನ್ನು ಹೊರಡಿಸುತ್ತಿದ್ದರು ಎಂಬುದಕ್ಕೆ ನಮಗೆ ಪ್ರಬಲವಾದ 
ಆಧಾರೆಗಳಿರುವುದೆರಿಂದ " ಡುಂಡುಚಿ' ಎಂದರೆ " ಡುಂಡುಂಕಾರೆ'ವೇ ಎಂದು: ನಾವು 
ಇಟ್ಟು ಕೊಳ್ಳ ಬಹುದು. ಗೊರವರು ಯಾವುದೇ ರೀತಿಯ ವಾದ್ಯವನ್ನು ಬಾರಿಸುತ್ತಿದ್ದ 
ರೆಂಬುದಕ್ಕೆ ನಮಗೆ ಆಧಾರವಿಲ್ಲ. ಈಗಲೂ ಕೆಲವು ವರ್ಗದ ಸನ್ಯಾಸಿಗಳು ಡುಂಡುಂಕಾರೆ 
ವನ್ನು ಹೋಲುನ ಶಬ್ದವನ್ನು ಮಾಡುತ್ತಾರೆಂದು ತಿಳಿದುಬಂದಿದೆ. 


« ಇತ್‌'' ಧಾತುವನ್ನು ಕುರಿತು 


1 
ಕನ್ನಡ ನುಡಿಯ ಪ್ರಾಚೀನ ಅವಸ್ಥಾ ಂತರೆಗಳನ್ನ ರಿಯಲು ಹೆಚ್ಚು ವಿಶ್ವಸನೀಯ 

ವಾದ ಸಾಮಗ್ರಿ ಯನ್ನೊ ದಗಿಸುತ್ತವೆ 1 ಸಿ ಸಾ ಚೀನ ಶಾಸನಗಳಲ್ಲಿ 
ಕೆಲವು ಕಡೆ " ಇಟಸ್ಲೊನ್‌' » " ಇಬ್ದ್ಬಳ್‌', "ಇಟ್ಟುದು' " ಇಟ್ಟು ' ಮುಂತಾದ 
ವಿಲಕ್ಷಣ ರೂಪಗಳು ಕಾಣಿಸಿಕೊಳ್ಳುತ್ತವೆ. ಕೆಲವು ನಿದರ್ಶನಗಳು. 

ys ಸುರಲೋಕಸೌಖ್ಯದೆಡೆಯಾನ್‌ ತಾಮೆಯ್ದಿ ಇಯ್ಲಾಳ್‌ ಮನಂ ?! 

4 ಉರಿವುತ್ತಿಟ್ಲುದಂ ಕಂಡು ೫೩ 

4 ತೆಂಕಣ್ಣಿದಿರಂ ಬಂದಿಬ್ದುದು 73 

4 ಪ್ರತಿಪಾಲಿಸುತ್ತೊ ಸದಿ ಟ್ವಳ್‌ ?& 

“ ರಾಜಾಭಿಮುಖನಾಗಿಲ್ಲು 8 

« ನರಪತಿ ಬೆನ್ನೊಳಿಲಸ್ಟೊನ್‌ 36 

4 ನಾನಾದೇಶಿಗಳುನಿಟ್ಟು ಕೊಟ್ಟ ರ್‌? 
ಮೇಲಿನ ಸದಗಳ ಅರ್ಥವನ್ನು ನಿಶ್ಚಯಿಸುವುದು ಕಷ್ಟವೇನೂ ಅಲ್ಲ, ಕ್ರಮವಾಗಿ ಇವು 
ಗಳಿಗೆ ಇದ್ದನು, ಇದ್ದಳು ಇದುದು, ಇದ್ದು ನಮ್ಮ ಆಸಕ್ತಿಯನ್ನು 
ಕೆರಳಿಸುವುದು ಈ ಪದಗಳ ರೂಪವೇ ಹೊರತು ಅರ್ಥವಲ್ಲ. 


I1 

ಮೇಲಿನ ರೂಪಗಳು " ಇಟ್‌ ' ಧಾತುವಿನಿಂದ ಬಂದಂತಿವೆ. ದ್ರಾವಿಡ ಭಾಷೆ 
ಗಳಲ್ಲಿ ಇಟ (ಹೊಸಗನ್ನಡ-ಇಳಿ) ಎಂಬ ಧಾತುನಿದೆ. ಇದಕ್ಕೂ ಈ ನಮ್ಮ ಇಟು 
ಧಾತುನಿಗೂ ನಿನೂ ನಲ! ತಮಿಳಿನಲ್ಲಿ ಇಟು (= ಎಳೆ) ಎಂಬ ಧಾತುನಿದೆ. 
ಇದಕ್ಕೆ ಸಮಾನವಾಗಿ ಮಲಯಾಳದಲ್ಲಿ ಇಟುಕ್ಳ, ಕೋತದಲ್ಲಿ ಇಳ್ವ್‌-, ಕನ್ನಡದಲ್ಲಿ 
ಎಲೈ, ಕೊಡಗಿನಲ್ಲಿ ಈಳ್‌, ತುಳುವಿನಲ್ಲಿ ಇಗು ) ನಿ, ತೆಲುಗಿನಲ್ಲಿ ಈಡುಚು, ಗೋಂಡಿ 
ಯಲ್ಲಿ ಈಸಾನಾ, ಕುರುಖ್‌ನಲ್ಲಿ ಈಚ್ಚಾ ಸ ಣ್ಲೀದಲ್ಲಿ ಇಚೆ ಎಂಬ ರೂಪಗಳಿವೆ. 
ಡಾ. ಬರೊ ಮತ್ತು ಡಾ. ಎಮೆನೋ ಅವರ ಕೋಶದಲ್ಲಿ ಕನ್ನಡದ ಎಲಟಕೆಯ ಜೊತೆ 
ಯಲ್ಲಿ ಇಟ್‌, ಎಟ ಎಂಬ ರೂಪಗಳನ್ನು ಕೊಡಲಾಗಿದೆ.» ಇವರಿಗೆ ಆಧಾರ ಬಹುಶಃ 
PEER 1೪೫ 1ಗ್ಚ.06, ೮: 700671: ಇ. ೫೫%/1/1111/1065 AD: 
3. EC, X, Mb. 38, ೦. 890 A.D. 4. EC, Vil, Sk. 219, 918 A.D. 
‘5. BKI,1.1.36, 942A.D. 6. 81, 11, Atkur inscription, 950 A.D. 
7. 511, 12೭. 1. 172, 1106 A.D. 8. T. Burrow and M, B. Emeneau: 
A Dravidian Etymological Dictionary; p, 38, 


೧೫೨ ಸಂಶೋಧನ ಶರೆಂಗ 


ಕಿಟ್ಟಿಲ್‌ ಅವರ ಕೋಶ, ಕಿಟ್ಟಲ್‌ ಅವರು ಇಟ್‌, ಈಟ್‌, ಎಲಲಿ ಈರ್‌ ಎಂಬ 
ರೂಸಗಳನ್ನು ಕೊಟ್ಟು ಇಟ್ಟುಳಿಗೊಳ್‌, ಎಟಿಕುಳಿಗೊಳ್‌ ಎಂಬ ನಿದರ್ಶನಗಳನ್ನು 
ಕೊಟ್ಟಿದ್ದಾರೆ. ದ್ರಾವಿಡ ಭಾಷೆಗಳಲ್ಲಿ ಎಟಕೆ ಧಾತುವಿಗೆ ಸಮಾನವಾಗಿರುವ ರೂಪ 
ಗಳನ್ನು ನೋಡಿದರೆ ಕನ್ನಡದಲ್ಲಿ ಮಾತ್ರ ಆದಿಯಲ್ಲಿ ಎ ಇದ್ದು, ಉಳಿದ ಭಾಷೆಗಳಲ್ಲೆಲ್ಲಾ 
ಇ (ಈ) ಇರುವುದು ಕಂಡುಬರುತ್ತದೆ. ಮೂಲದ್ರಾವಿಡದಲ್ಲಿ ಎ ಇತ್ತೇ ಅಥವಾ ಇ 
ಇತ್ತೇ ಎಂಬುದು ವಿಚಾರಾರ್ಹವಾದ ವಿಷಯ, ಮೂಲದ್ರಾವಿಡ ಭಾಷೆಯ ಧಾತುಗ 
ಳೆಲ್ಲ ಏಕಾಕ್ಷರಿಗಳು (mon೦$y1labics) ಎಂಬುದನ್ನು ವಿದ್ವಾಂಸರು ಒಪ್ಪಿ ಕೊಂಡಿ 
ದ್ಹಾರೆ. ಆದ್ದರಿಂದ ಈ ಧಾತು ಮೂಲದಲ್ಲಿ ಇಲ್ಲವೆ ಇ(ಈ)ಟು್‌ ಆಗಿರಬೇಕು ಇಲ್ಲವೆ 
ಎಲ್‌ ಆಗಿರಬೇಕು. ಇ, ಉ, ಎ, ಒಗಳಿರುವ ಮೂಲದ್ರಾವಿಡದ ಧಾತುವಿನ ಮುಂದೆ 
ಇ ಅಥವಾ ಉ ಗಳಿಂದ ಆರಂಭವಾಗುವ ನಿಷ್ಟನ್ನಾತ್ಮಕ ಪ್ರತ್ಯಯ (derivative 
suffix) ಬಂದರೆ ಆಗ ಎಲ್ಲ ಭಾಷೆಗಳಲ್ಲೂ ಇ ಉ ಎ, ಒಗಳೇ ಇರುತ್ತವೆ. 
ತಮಿಳಿನ ಇಟುಪ್ಪು (= ಎಳೆತ) ಎಂಬ ಉದಾಹೆರೆಣೆಯನ್ನು ತೆಗೆದುಕೊಂಡರೆ ಇಟರ್‌- 
ಧಾತುನಿಗೆ-ಉಪು |) ನಂಬ ನಿಪ್ಪನ್ಹಾತ್ಮಕಪ್ರತ್ಯಯ ಹೆತ್ತಿದಾಗಲೂ ಮೂಲದ್ರಾನಿಡದ 
ಇ ಎಂಬ ಸ್ವರವೇ ಉಳಿದಿದೆ. ದ್ರಾವಿಡ ಭಾಷೆಗಳಲ್ಲಿ ಇ ಎ ಗಳೆರಡೂ ಬಂದಾಗ ಅವು 
ಗಳಲ್ಲಿ ಮೂಲ ಯಾವುದು ಎಂಬ ತೀರ್ಮಾನದಲ್ಲಿ ಗೋಂಡಿ ಭಾಷೆಯನ್ಶ್ಳು ಬಳಸಿಕೊಳ್ಳ 
ಬಹುದು. ಮೂಲದ್ರಾವಿಡದ *ಇ. ಧ್ವನಿ ಗೋಂಡಿಯಲ್ಲಿ ಇ ಆಗಿಯೂ, *ಎ- 
ಧ್ವನಿಯು ಅ- ಧ್ವನಿಯಾಗಿಯೂ ಕಾಣಿಸಿಕೊಳ್ಳು ತ್ತದೆ.1 ಎಳೆ ಎಂಬರ್ಥದಲ್ಲಿ ಗೋಂಡಿ 
ಯೆಲ್ಲಿ ಈಸಾನಾ ಎಂದಿದೆ. ಎಂದರೆ ಮೂಲದ್ರಾವಿಡದ *ಇಟ್‌ (ಈಟ್‌) ಎಂಬ 
ಧಾತು ಉಳಿದೆಲ್ಲ ಭಾಷೆಗಳಲ್ಲಿ ಇ ಕಾರವನ್ನು ಉಳಿಸಿಕೊಂಡಿತು ; ಕನ್ನಡದಲ್ಲಿ ಮಾತ್ರ 
ಎಟಕೆ ಆಯಿತು. 

ಸಂಪನಲ್ಲಿ ಒಂದೇ ಮೂಲದ ಇಟ್‌, ಎಟಕೆ ಎಂಬ ಎರಡು ಧಾತುಗಳಿಂದಲೂ 
ನಿಷ್ಟ ನ್ನವಾದ ರೂಪಗಳು ದೊರೆಯುತ್ತವೆ. ಉದಾಹರೆಣೆಗೆ - - " ಎಟಕೆದು', 
x ಈಟಕ್ಕೊಳುತುಂ 3, "ಇಟ್ಟುಳಿಗೊಂಡಂ '13, "ಇಟ್ಟು ಳಿಗೊಳಿಸಿ'1, ಆದಿಪುರಾಣದ. 
« ಇರ್ಕುಳಿಗೊಳ್‌ ' (8:25) ಎಂಬುದು ಈಚಿನರೂಸ. (ಶಬ್ದಾನುಶಾಸನದಲ್ಲಿ 
 ಇರ್ಕುಲಾಗೊಂಡಂ' ಎಂಬ ರೊಸನಿದೆ)5 " ಇಟ್ಟುಳಿಗೊಳ್‌ ' ಎಂದೇ ಪಂಪನ 


9. Kittel: 4 Kannada English Dictionary, p. 202. 

10. Bh. Krishnamurti : Alternations i/e and u/o in South 
Dravidian (Language, XXXIV, p: 462). 11. ಆದಿಪುರಾಣಂ, 3. 4; 
ಪಂಪಭಾರತ್ಯ 8.109. 12. ಆದಿಪುರಾಣಂ, 1.84--“ ಖಚರೀಜನಾನನ  ನವಾಂ 
ಭೋಜಂಗಳೊಳ್‌  ಕಂಪನೀಟಕ್ಕೊಳುತುಂ” 13. ಪಂಪಭಾರತ್ಯ' 2.8; 7.68. 
14. ed 211, ನ 15, Kittel: .4 Grammar of the Kannada 


4 ಣೇ? ಧಾತುವನ್ನು ಕುರಿತು "೧೫೩ 


ಕಾಲಕ್ಕೆ ಇತ್ತೋ ನಿನೋ! ನಾಗವರ್ಮನ ಕಾದಂಬರಿ, ಶಾಂತಿನಾಥನ ಸುಕುಮಾರ 
ಚರಿತೆ, ರುದ್ರಭಟ್ಟನ ಜಗನ್ನಾಥನಿಜಯಚಗಳಲ್ಲೂ ಇಲ್‌ ಅಥವಾ ಈಟು” ಧಾತುನಿ 
ನಿಂದ ಹೊರಟಿ ರೂಸಗಳನ್ನು ಕಾಣಬಹುದು. ಕಿಟ್ಟಲ್‌ ಕೋಶದಲ್ಲಿ ಕೊಟ್ಟಿರುವ 
ಎಟಕುಳಿಗೊಳ್‌ ಎಂಬ ರೂಪಕ್ಕೆ ಆಕರ ಗೊತ್ತಿಲ್ಲ. ಶಬ್ದಮಣಿದರ್ಪಣದಲ್ಲಿ "ಈಟರ್‌' 
ಮತ್ತು " ಎಟ” ಎಂಬ ಎರಡು ಧಾತುಗಳನ್ನು ಕೊಟ್ಟಿದೆ. ಅವೆರಡಕ್ಕೂ ಒಂದೇ 
ಅರ್ಥವಿದ್ದರೂ ಅವು ಎರಡೂ ಬೇರೆ ಬೇರೆ ಧಾತುಗಳೆಂಬ ಭಾವನೆ ಅವನಿಗಿರುನಂತಿದೆ. 
ಒಂದನ್ನು ಧಾತು ಪ್ರಕರಣದಲ್ಲೂ (" ಎಟಕೆ. -ಗಾಢಾಕರ್ಷಣೇ ತೆಂತುಮಾತ್ರೇ ಚ] 
ಪು. 232) ಮತ್ತೊಂದನ್ನು ಟ ಸಮೇತವಾದ ಪದಗಳನ್ನು ಹೇಳುವ ಸಂದರ್ಭದಲ್ಲಿಯೂ 
(" ಈಟ್ಜನೆಂದು ಸೆಳೆದಂ', ಪು. 19) ಹೇಳಿದ್ದಾನೆ. ಈಗ ನಮ್ಮ ಮುಂದಿರುವ 
ಸಮಸ್ಯೆ" ಇಬ್ಬುಳಿಗೊಳ್‌ ' ಎಂಬ ರೂಪವನ್ನು ಹೇಗೆ ನಿನರಿಸುವುದು? 

" ಇಟ್ಟುಳಿಗೊಳ್‌” ಎಂಬುದು ಮೂಲತಃ "ಇಟ್ಟುಳಿ' ಎಂದಿದ್ದು ಅದಕ್ಕೆ 
ಕೊಳ್‌ ಎಂಬುದು ಬಳಿಕ ಹತ್ತಿದಂತೆ ಕಾಣುತ್ತದೆ. ಇಟ್ಟುಳಿ ಎಂಬುದಕ್ಕೆ ಕೇಶಿರಾಜನು 
ಕೊಡುವ ಪೋರ್ಕುಳಿ, ಓಡುಕುಳಿ ಮುಂತಾದ ರೂಪಗಳು ಸಮಾನ. -ಕುಳಿ 
ಎಂಬುದನ್ನು ಕೇಶಿರಾಜನು ಒಂದು ಪ್ರತ್ಯಯವೆಂದು ಭಾವಿಸಿದರೂ ಅದೊಂದು ಬದ್ಧ 
ರೂಪ (10076 80177) ವಾಗಿರುವುದರಿಂದ ಅವನು ಹೇಳುವುದು ಸರಿ. ಅದು 
ವಾಸ್ತವವಾಗಿ ಕೊಳ್‌ ಎಂಬ ಧಾತುವಿನಿಂದ ರೂಪಿತವಾದುದು. ಇಟ್‌ ಕೊಳ್‌. 
ಇ. ಇಲ್ಲಿ ಇ ಎಂಬ ಸಂವೃತಸ್ವರದ (close ೫೦೪೫೮1) ಪ್ರಭಾವದಿಂದ ಅದರ 
ಹಿಂದಿನ ಒ ಎಂಬ ಅರ್ಧ ಸಂವೃತಸ್ವರವು (half close vowel) ಉ ಎಂಬ 
ಸಂವೃತಸ್ವರವಾಗಿ ಪರಿವರ್ತನೆ ಹೊಂದಿ ಇಟ್ಟುಳಿ ಎಂಬ ರೂಪವು ಸಿದ್ಧಿ ಸಿರುವಂತೆ 
ಕಾಣುತ್ತದೆ. ಇದನ್ನು "close vowel mutation ' ಎಂದು ವಿದ್ದಾಂಸರು 
Language, P. 443. © ಉಪಾಧ್ಯಾಯನತ್ತಣಿಂ ನಿಡ್ಕೆಯಂ ಇರ್ಕುಟಗೊಂಡೆಂ.? 
ಇಲ್ಲಿ ಆ ದ ಬದಲು ಕುಳನಿರಬೇಕು, 106, ಕರ್ಣಾಟಿಕ ಕಾದಂಬರೀ ಸಂಗ್ರಹ, 1.13. 
(ಹತ್ತನೆಯ ಶತಮಾನದ ಚಾವುಂಡರಾಯ ಪುರಾಣದಲ್ಲೂ ಈಲ್ಟೊಳ್‌ ಪ್ರಯೋಗವಿದೆ... 
ಕರ್ಣಾಟಕ ಕವಿಚರಿತ್ಕೆ 1, 1961, ಪು.50). 17. ಸುಕುಮಾರಚರಿತ್ಕೆ, 6.86; 
9.45. 18. ಕಾನ್ಯಸಾರ ಪು. 112. 19. ಪಂಪಭಾರತದ 'ಎಣಗೋಣ' 
(11.137, ನ). ಎಳೆಗೋಣ (12.30, ನ) ಎಂಬಲ್ಲಿನ *ಎಳ್ಳೆಣೆ)' ಗೆ ಅಲುಗಾಡಿಸು 
ಎಂದರ್ಥ. ನೋಡಿ, ತಮಿಳಿನ ಇಳಕು (೩ಅಲುಗಾಡು). ಅದೇ ಕಾವ್ಯದ ಎಜಲ್‌ (13.65,ನ), 
ಎಟಲಿಕ್ಟು (11.81), ಆದಿಪುರಾಣದ ಎಟಲ್‌ (4,25, ವ)--ಇಲ್ಲೆಲ್ಲಾ ನ್ಯಾಯವಾಗಿ ಕುಳ 
ನಿರಬೇಕು. ಕೇಶಿರಾಜ "ಎಟಲ್‌ ಎಂಬ ಧಾತುವನ್ನು ಕೊಡುತ್ತಾನೆ (" ನಿಟಲ್‌ ಆಲಂಬನೇ? 
ಪು. 227). ಈ ರೂಪದ ವಿಷಯದಲ್ಲಿ ಕೇಶಿರಾಜನಿಗೂ ಸ್ವಲ್ಪ ಭ್ರಮೆ ಹುಟ್ಟಿ ರುವಂತಿದೆ, 
“ಎಳಲ್‌ ಎಂದರೆ ಚಂ ಚಲವಾಗು ಅಥವಾ ಅಲುಗಾಡು ಎಂಬುದು ಮುಖ್ಯಾರ್ಥ. ತೂಗಾಡ್ಕು 
ಜೋಲುಬೀಳು ಎಂದೂ ಅರ್ಥವಾಗಬಹುದು, 20. 


ಅನೃತ್ತಿ), ಫು, 70. 


೧೫೪ ಸಂಶೋಧನ ತರೆಂಗ 


ಕರೆದಿದ್ದಾರೆ,೬ ಲಂಚಂಗುಳಿ (ಲಂಚೆಂ- ಕೊಳ್‌--ಇ), ಮೀಂಗುಲಿ (ಮೀನ್‌ + 
ಕೊಲ್‌. ಇ)--ಇವು ಈ ತತ್ವಕ್ಕೆ ಇನ್ನೂ ಕೆಲವು ಫಿದರ್ಶನಗಳು.೫ ಪೋರ್ಕುಳಿ 
ಎಂಬುದು ಭಾವನಾಮವೂ ಆಗಿರುನಂತೆ ಇಟ್ಟುಳಿ ಎಂಬುದು " ಸೆಳೆತ' ಎಂಬ ಅರ್ಥದ 
ಭಾವನಾಮವಾಗಿ ಅದಕ್ಕೆ ಕೊಳ್‌ ಎಂಬ ರೂಪವು ಹತ್ತಿದೆ. ಇಟ್ಟುಳಿಗೊಳ್‌ ಎಂಬು 
ದನ್ನು ಕೊಲೆಗೊಳ್‌, ಒಳಗೊಳ್‌, ಎರ್ದೆಗೊಳ್‌ ಮುಂತಾದ ರೂಪಗಳೊಡನೆ ಹೋಲಿಸ 
ಬಹುದು. 

ಕನ್ನಡಭಾಷೆಯ ಇತಿಹಾಸದಲ್ಲಿ ಪಂಪನ ಕಾಲಕ್ಕೆ ಮೂಲದಲ್ಲಿ ಎ, ಒ ಗಳು 
ಇರಬೇಕಾದ ಕೆಲವು ಕಡೆ ಇ, ಉ ಗಳು ಕಾಣಿಸಿಕೊಂಡಿದ್ದವು. ಉದಾಹರಣೆಗೆ ಕೆಡು 
(ಕೆಡು), ತುಡು ( ತೊಡು). ಒಂದು ಸ್ವಾರಸ್ಯದ ಸಂಗತಿಯೆಂದರೆ ಪಂಪನಲ್ಲಿ 
ಇಟರ್‌ ಮತ್ತು ಎಲೆ ಎಂಬ ಎರಡು ರೂಸಗಳೂ ಒಟ್ಟಿಗೆ ಸಿಗುವುದು. " ಇಟ್ಟು '೩ 
" ಇಟ್ಲಾ'೫ (= ಸುಲಿಗೆ) " ಎಟಕೆದು' ಎಂಬ ರೂಪಗಳನ್ನು ನೋಡಬಹುದು. 
ಪಂಪನ ಕಾಲಕ್ಕೆ ಇವೆರಡು ಧಾತುಗಳೂ ಬಳಕೆಯಲ್ಲಿದ್ದು ಕ್ರಮೇಣ ಇಟರ್‌ ಎಂಬುದು 
ಕನ್ನಡದಿಂದ ಮಾಯವಾಯಿತು. ಶಾಸನಗಳಲ್ಲಿ ಎಟಸ ಎಂಬ ರೂಪ ಕಾಣಿಸಿ 
ಕೊಳ್ಳು ತ್ತದೆ.೫7 

ನ್‌ ಧಾತುವಿನಿಂದ ನೇರವಾಗಿ ಹೊರೆಟಿ ರೂಪಗಳು ಬಲವಂತದಿಂದ ಕಿತ್ತು 
ಕೊಳ್ಳುವ ಅರ್ಥವನ್ನು ಸೂಚಿಸಿದರೆ (ನೋಡಿ: ಇಲ್ದಾ, ಇಟ್ಟುವರಿ), ಇಟಕ್ಕೊಳ್‌ 
ಧಾತುವಿನಿಂದ ಹೊರಟ ರೂಪಗಳು ಮಾನಸಿಕವಾದ ಸೆಳೆತನನ್ನೂ, ಎಟಕೆ ಧಾತುನಿಂದ 
ಹೊರಟ ರೂಪಗಳು ಭೌತಿಕವಾದ ಸೆಳೆತವನ್ನು ಸೂಟಿ ಮತ್ತಿ. ಕಾಣುತ್ತದೆ. ಭಾಷೆ 
ಯಲ್ಲಿ ಒಂದೇ ಮೂಲದಿಂದ ಹೊರಟ ಬೇಕಿ ಬೇರೆ ರೂಪಗಳಿದ್ದರೆ ಅವುಗಳಲ್ಲಿ 


21. T. N. Sreekantaiya; The Mutation of i uj, ೮೩೧6೦ ' 
in Kannada (Proceedings and Transactions of the Eighth All India 
Oriental Conference, Mysore, 1935), P. 783. 22. ಅದೇ, 
23. ಈ ಪ್ಯಾರಾವನ್ನು ಬರೆಯುವಲ್ಲಿ ನನಗೆ ದೊರೆತ ಪ್ರೊ, ತೀ. ನಂ. ಶ್ರೀಕೆಂಕಯ್ಯನನರೆ 
ಮಾರ್ಗದರ್ಶನವನ್ನು ಇಲ್ಲಿ ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ, 24, ಪಂಪಭಾರತ್ಕ 4,55: 

ಕನ್ನೆ ತನಂಗೆಯ್ಕೆಲ್‌ ಬಗೆ | ಗುನ್ನಾಣ್‌ ಮಿಗೆ ಮನಮುನಿಲ್ಲುನರಿಯಲ್‌ ಬಗೆಗುಂ | 

ಕನ್ನಡಿಕುಂ ತನ್ನಳಿಪಂ | ತನ್ನಲೆ ತಾನಿಂತು ಕನ್ನೆ ತಳವೆಳಗಾದಳ್‌ | (ಇಲ್ಲುನರಿ ಎ ಸೆಳೆದು 
ಕೊಂಡು ಹರಿ) 

25, ಆದಿಪುರಾಣ್ಕ 1.52 ಕಳ್ಳರಾಯಿಲನಮುಜ್‌ಯೇಜು ಮಾರಿ ಪಸನೀಃ್ಲ ಬಲಂ 
ಫೆಜವುಂ ಭಯಂಗಳಾಕುಲಿತೆಗಳಿಲ್ಲ.” 26. ಆದಿಪುರಾಣ, 3.4 ; ಪಂಪಭಾರತ್ಕ 
8.109. 27. EC, 11, 133, 982 A. ೧. ಚನ್ನಬಸನಣ್ಣನನರ ವಚನಗಳಲ್ಲಿ 
" ಎಳತಟಿ' ಎಂಬ ರೂಪ ಸಿಗುತ್ತದೆ, “ ಅನುಭಾವನಿಲ್ಲದನನ ಭಕ್ತಿ ಎಳತಟಿಗೊಳಿಸಿತ್ತು ” 
(ಶ್ರೀ ಚನ್ನಬಸವಣ್ಣನವರ ವಚನಗಳು 1932, ಪು. 63). ಇದು ಎಟ್‌ (ಅ) ಧಾತುವಿನಿಂದ 
ಬಂದಿರುವುದು ಸ್ಪಷ್ಟ. ಆದರೆ ಪ್ರತ್ಯಯದಂತಿರುನ "-ತಟ3 ನನ್ನು ನಿನರಿಸುವುದು ಕಷ್ಟ, 


4 ್ರ್ಲೀಂ3್‌ ೫ ಧಾತುವನ್ನು ಕುರಿತು ೧೫೫ 


ಒಂದೊಂದಕ್ಕೂ ಸ್ಪಲ್ಪ ಮಟ್ಟಿಗೆ ಭಿನ್ನವಾದ ಅರ್ಥದ ಛಾಯೆಯನ್ನು ಕಲ್ಪಿಸುವು 
ದುಂಟು. ಉದಾಹೆರಣೆಗೆ ಕನ್ನಡದಲ್ಲಿ ಕೆದರು, ಜೆದರುಗಳಿಗೆ ಇರುವ ಸ್ವಲ್ಪ ಭಿನ್ನಾರ್ಥ 
ವನ್ನು ಗಮನಿಸಬಹುದು. ಹಾಗೆಯೇ ಪೈರು ( ಆ ಸಯಿರ್‌), ಹೆಸಿರು( ೭ ಪಸಿರ್‌ 
ಪಯಿರ್‌)ಗಳಿಗೂ ಅರ್ಥ ವ್ಯತ್ಯಾಸವಿದೆ. 
ಕನ್ನಡದ ಈಂಟು (ಎಕುಡಿ, ॥0 810) ಎಂಬಲ್ಲಿಯೂ ಮೇಲಿನ ಇ(ಈ) ಟ್‌ 
ಧಾತುವೇ ಇರುವಂತಿದೆ. ತಮಿಳಿನಲ್ಲಿ ಈಂಟು ಎಂದರೆ ಒಂದು ರೀತಿಯ ಕಾಡುಗಿಡ 
ಎಂದೂ ಸಂಗ್ರಹವಾಗು ಅಥವಾ ದೊಡ್ಡ ದಾಗು೫ ಎಂದೂ ಅರ್ಥವಾಗುವುದೇ ಹೊರತು 
" ಕುಡಿ' ಎಂದು ಅರ್ಥವಾಗುವುದಿಲ್ಲ. ಕನ್ನಡದ ಈಂಟುನಿಗೆ ಸಮಾನವಾಗಿ 
ಮಲಯಾಳದ ಇಂಬು, ಈಂಬುಗಳನ್ನು ಕಿಟ್ಟಲ್‌ ಅವರು ಸೂಚಿಸುತ್ತಾರೆ. ಮಲಯಾ 
ಳದ ಈಂಬುಕವು ತಮಿಳಿನ ಚೀಪ್ಪ್ಪ, ಕನ್ನಡದ ಚೀಪು (ಸೀಪು)ಗಳಿಗೆ ಸಮಾನ. 
ಇಅಂಬುವಿಗೆ ಮನೆಯ ಚಾವಣಿಯ ಅಂಚು ಎಂಬ ಅರ್ಥವಿದೆಯೇ ಹೊರತು ಕುಡಿ 
ಎಂಬ ಅರ್ಥವಿಲ್ಲ. ಉಳಿದ ದ್ರಾವಿಡ ಭಾಷೆಗಳಲ್ಲೂ ಈಂಟುವಿಗೆ ಸಮಾನವಾದ 
ಪದೆಗಳು ಇಲ್ಲವಾದುದರಿಂದ ಅದರ ಮೂಲದಲ್ಲಿ ಈಟ್‌ ಎಂಬ ಧಾತುವೇ ಇರುವಂತೆ 
ಭಾಸವಾಗುತ್ತದೆ. 
11] 
ಮೇಲೆ ಚರ್ಚಿಸಿರುವ ಇಟ್ಟುಳ್ಳಿ, ಎಟಕೆ ಮೊದಲಾದ ಧಾತುರೂಪಗಳಿಗೂ, ಈ 
ಲೇಖನದ ಪ್ರಾರಂಭದಲ್ಲಿ ಉದಾಹರಿಸಿರುವ ಇಟ್ಟು ಮೊದಲಾದ ರೂಪಗಳಿಗೂ ಯಾವ 
ಸಂಬಂಧವೂ ಇಲ್ಲ. ಇಲ್ಲಿ ಕಾಣಬರುವ ಇಟ್‌್‌-ಎಂಬುದರ ಮೂಲವೇ ಬೇರೆ. "ಇಟ್ಟು' 
ಎಂಬ ರೂಪ " ಇದ್ದು ' ಎಂಬ ಅರ್ಥದಲ್ಲಿ ಶಾಸನಗಳಲ್ಲಿ ಯಥೇಷ್ಟವಾಗಿ ದೊರೆಯು 
ತ್ತದೆ. ಸಾಹಿತ್ಯ ಕೃತಿಗಳಲ್ಲಿ ಈ ಅರ್ಥದಲ್ಲಿ ಪ್ರಾಯಶಃ ಈ ರೂಪ ದೊರಕಲಾರದು. 
ಆದರೂ ವಡ್ಡಾರಾಧನೆಯ ಕೆಲವು ಪ್ರತಿಗಳಲ್ಲಿ " ಇಟ್ಟು' (ಎಂದ್ದು) ವನ್ನು 
ನೋಡುತ್ತೇವೆ. 
4 ಕನ್ನಡದ ಬಾಗಿಲೊಳಾ ಬಾಳನಡ್ಡಮಿಟ್ಟು ಪಿಡಿದಿರ್ದು* ?೫ 
(*ಪಾಠಾಂತರ-.[ಳ್ಹು]: ಕೃ ಖ್ಯ ಗ ಪ್ರತಿಗಳಲ್ಲಿ) 
728. ಏಕಚಕ್ರಪುರದ ಕೋಟಿಯ ಸುತ್ತಣ ಅಗಳನ್ನು " ಈಂಟು ಜಳಧಿಯೆಸಿಪ ಅಗಲ 
ಸೀಳ್ಬಿನಿಂ? ಎಂದು ಪಂಪ ತನ್ನ ಭಾರತದಲ್ಲಿ (3.22) ವರ್ಣಿಸುತ್ತಾನೆ. ಇಲ್ಲಿಯ ಈಂಟು 
ಮಾತಿಗೆ ಸಂಪಾದಕರು ಅರ್ಥವನ್ನು ಹೇಳಿಲ್ಲ. ತಮಿಳಿನಲ್ಲಿ ಈಂಟು ಎಂದರೆ ಸಂಗ್ರಹಿಸ್ಕು 
ದೊಡ್ಡ ಮೊತ್ತದಲ್ಲಿರು ನಿಂದೂ ಈಂಟುನೀರ್‌ ಎಂದರೆ ಸಮುದ್ರ ಎಂದೂ ಅರ್ಥ (Tamil 
Lexicon, I, P. 377) ಇದೇ ಪಂಪಭಾರತದ ಈಂಓಟುಜಳಧಿ (ದೊಡ್ಡ ಸಮುದ್ರ), 
ಕನ್ನಡದ ಇಡೀ, ಈಡುಗಳು ತಮಿಳಿನ ಈಂಟುವಿಗೆ ಸಮಾನ ಪದಗಳು, ಇಡಿಗಾಯ್‌ ಎಂದರೆ 
'ಪೂರ್ತಿಕಾಯಿ ಅಥವಾ ದೊಡ್ಡಳಕಾಯಿ ಎಂದರ್ಥ. 
29. ನಡ್ಡಾರಾಧನೆ (ಸಂ, ಡಿ, ಎಲ್‌, ನರಸಿಂಹಾಚಾರ್‌, 1959), ಪು. 19; ಪು, 30 


೧೫೬ ಸಂಶೋಧನ ತರೆಂಗೆ 


ೆ ಸಂವ್ಯಸನಂಗೆಯ್ದಿರ್ದಾ*ರಾಧಕರಪ್ಪ ೫29 
(*ಪಾಠಾಂತರ[ಳ್ಹಾ]: ಕೃ ಖ್ಯ ಗ ಪ್ರತಿಗಳಲ್ಲಿ) 


, ಗೆ ಪ್ರತಿಗಳ ಪಾಠಸಂಪ್ರದಾಯವೇ ಪ್ರಾಚೀನವಾದುದೆಂದೂ ಅದನ್ನೇ ಬಹು 
ಗೆ ಅನುಸರಿಸಿರುವುದಾಗಿಯೂ ಸಂಪಾದಕರು ಹೇಳಿಕೊಂಡಿದ್ದಾರೆ. ಆದರೂ 
ಅದೇ ಪ್ರತಿಗಳಲ್ಲಿ ಇರ್ದು ಎಂಬ ರೂಪವನ್ನು ಯಾನ ಪಾಠಾಂತರೆವೊ ಇಲ್ಲದೆ ಕಾಣ 
ಬಹುದು. ಹೀಗೆ ಒಂದೇ ಸಂಪ್ರದಾಯದ ಪ್ರತಿಗಳಲ್ಲಿ ಇಳ್ದು (ನ್ಯಾಯವಾಗಿ ಇಟ್ಟು), 
ಇರ್ದೆ ಎಂಬ ರೂಪಗಳು ಒಟ್ಟಿಗೆ ಸಿಗುವುದಕ್ಕೆ ಸಮಾಧಾನ ಹೇಳುವುದು ಕಷ್ಟ. 
ವಡ್ಡಾರಾಧನೆಯ ಮೂಲ ಪ್ರತಿಯಲ್ಲಿ ಇರ್ದು ಎಂದೇ ಇದ್ದಿ ಶೆಂಬುದರಲ್ಲಿ ಸಂದೇಹವಿಲ್ಲ. 
ಈ ಪಾಠವನ್ನೇ ಸಂಪಾದಕರು ಅಂಗೀಕರಿಸಿರುವುದು. 

ಈಗ ಈ ಪ್ರಬಂಧದ ಆರಂಭದಲ್ಲಿ ನಾವು ನೋಡಿದ ಇಟ್ಟು ಮುಂತಾದ ರೊಸ 
ಗಳು ಸಿದ್ಧಿಸುವ ಬಗೆಯನ್ನು ನೋಡೋಣ. ದ್ರಾವಿಡ ಭಾಷೆಗಳಲ್ಲಿ ಇರ್‌ ಎಂಬ 
ಧಾತುವಿಜೆ. ತಮಿಳು. ಇರು, ಮಲಯಾಳೆಂಇರಿಕ್ಟುಕ್ತ ಕೋತ---ಇಗ್‌ (ಇರ್‌), 
ಕನ್ನಡ- ಇರ್‌ (ಇರು), ಕೊಡಗು-ಇರ್‌, ತುಳು. ಇಪ್ಪು ನಿ (ಇತ್ತುನಿ), ತೆಲುಗು 
ಇರವು (ಸ್ಥಳ), ಕು. -ರೀಂದೆ (ಎ ಭದ್ರವಾಗಿ ನಿಲ್ಲು.) ಕೇಶಿರಾಜ ತನ್ನ ಧಾತು 
ಪ್ರಕರಣದಲ್ಲಿ «ಇರು' (ಸ್ಕಾ ಯಾಭಾವೇ) ಎಂಬ ರೂಪದಲ್ಲಿ ಕೊಡುತ್ತಾನೆ. 
ಈ ಧಾತುವಿಥಿಂದ ಇರ್ದನ್‌, ಇರ್ದು, ಇದ್ದು ಮುಂತಾದ ಕ್ರಿಯಾವಾಚಿಗಳೂ ಇರವು 
ಮುಂತಾದ ನಾಮವಾಚಿಗಳೂ ಹೊರಬವೆ. ಈ ಇರ್ದನ್‌, ಇರ್ದು ಎಂಬ ರೂಪಗಳೇ 
ಶಾಸನಗಳಲ್ಲಿ ಇಬ್ಬನ್‌, ಇಟ್ಟು ಎಂದು ಕಾಣಿಸಿಕೆ ಳ್ಳುತ್ತವೆ. ಅದು ಏಕೆ ಎಂಬುದನ್ನು 
ತಿಳಿಯಲು ಕನ್ನಡಭಾಷೆಯ ಇತಿಹಾಸವನ್ನು ಗಮನಕ್ಕೆ ತಂದುಕೊಳ್ಳಬೇಕು. 

ಪೂರ್ವದ ಹಳಗನ್ನಡ ಮತ್ತು ಹಳಗನ್ನಡಗಳಲ್ಲಿ "ಟ' ಎಂಬ ಧ್ವನಿ (ಧ್ವನಿಮಾ) 
ಇದ್ದು ಆದು ನಡುಗನ್ನಡದಲ್ಲಿ ಮರೆಯಾಗಿಹೋಯ್ತು. ಈ ಧ್ವನಿಮಾ ಈಗಲೂ 
ದಕ್ಷಿಣ ಭಾರತದ ತಮಿಳು ಮಲಯಾಳಗಳಲ್ಲಿ ಉಂಟು.೩ ಇದು ಕನ್ನಡದಲ್ಲಿ ಬಹುಶಃ 


2 
Cs 
ಆ ೪ 


30. ಅದ, ಮೊದಲು ಮಾತು ಪು. VIIl--IX. 

31. ಅದೇ, ಪು. 5; ಪು. 141. 

32. A Dravidian Etymological Dictionary, pp: 36-37. 

33. ಶಬ್ದಮಣಿದರ್ಪಣ (ಸಂ, ಡಿ, ಎಲ್‌, ನರಸಿಂಹಾಚಾರ್‌), ಪು. 225. 34. 
Bh. Krishnamurti: Proto-Dravidian * ¢9 (Indian Linguistics- 
Turner Jubilee volume), p. 260. ಡಾ. ಕೃಷ್ಣಮೂರ್ತಿಯವರು ಪರ್ಜಿ ಭಾಸೆ 
ಯಲ್ಲಿಯೂ ಈಗಲೂ ' ಟಿ? ಉಂಟು ಎಂದು ತಮ್ಮ ಲೇಖನದಲ್ಲಿ ಹೇಳಿದ್ದಾರೆ. ಪರ್ಜಿಯಲ್ಲಿ 
ಈ ಧ್ವನಿಯಿಲ್ಲ, ಅಲ್ಲಿ ಡೆ ಎಂಬ ಚಿಹ್ನೆಯಿಂದ ಸೂಚಿಸುವ ಧ್ವನಿಯು ಪ್ರಾಚೀನ ದ್ರಾವಿಡ 


ಅ ಧ್ವನಿಯ ಸ್ಥಾನದಲ್ಲಿ ಬಂದಿರುವ, "retroflex flap” ಎಂಬ ಹೆಸರುಳ್ಳ ಬೇರೊಂದು 


Ka? | ರ್ಯ 


4 ಇಲ್‌” ಧಾತುವನ್ನು ಕುರಿತು ೧೫೭ 


ಹೆನ್ನೊಂದು ಹನ್ನೆರಡನೆಯ ಶತಮಾನಗಳಲ್ಲಿ, ಸ್ಪತಂತ್ರವಾಗಿದ್ದಾಗ ಬಹುಕಡೆ ಕುಳ 
("೪') ವಾಗಿಯೂ, ಕೆಲವು ಕಡೆ "ಣ'ವಾಗಿಯೂ, ದ್ವಿತ್ವದಲ್ಲಿದ್ದಾಗ ರೇಫ (ರ) 
ವಾಗಿಯೂ ಪರಿವರ್ತನೆ ಹೊಂದಿತು. ಉದಾಹೆರಣೆಗೆ- - 

ಟೀ > ಇಳ 

ಎಲೆ ಎಳೆ 

ಗಟ. ಗಣೆ (ಬಹುಶಃ ಗಲ್‌ > ಗಳೆ ಗಣೆ. ನೋಡಿ ಕೊಳ ಕೊಣ) 

ತಟ್ಲು > ತರ್ಗು (ಹೊಸಗನ್ನಡ- ತೆಗ್ಗು) 

ಪೊಟ್ಟು >. ಪೊರ್ತು (ಹೊಸಗನ್ನ ಡ- -ಹೊತ್ತು) 
ಹರಿಹರನ (ಸು. ಕ್ರಿ. ಶ. 1230) ಕಾಲಕ್ಕೆ ಈ ಧ್ವೈನಿಮಾದ ಉಚ್ಚಾರಣೆಯು ಲುಪ್ತ 
ವಾಗಿ ಹೋಗಿ ಕೇಶಿರಾಜನ ಕಾಲಕ್ಕೆ (ಸು. ಕ್ರಿ. ಶ. 7260) ಅದು ಅನ್ಯಥ್ವನಿಮಾ 
ಗಳಾಗಿ ಪರಿನರ್ತನೆಯಾಗುವ ಕಾರ್ಯ ಮುಗಿದು ಹೋಗಿದ್ದಿರೆಬೇಕು. ಈ ಪರಿವರ್ತನೆ 
ಹತ್ತನೆಯ ಶತಮಾನದಲ್ಲಿ ಮಾತ್ರವಲ್ಲ, ಅದಕ್ಕೂ ಹಿಂದಿನಿಂದಲೇ ಆರೆಂಭವಾಗಿತ್ತೋ 
ಏನೋ! ಈ ಧ್ವನಿಮಾದ ಉಚ್ಚಾರಣೆ ಆ ಕಾಲದಿಂದಲೂ ಜನರಿಗೆ ಕ್ಲೇಶದಾಯಕ 
ವಾಗಿಯೇ ಇದ್ದಿರಬೇಕು. ಅದು ಎಲ್ಲಿ ಬರಬೇಕು ಎಲ್ಲಿ ಬರೆಬಾರೆದು ಎಂಬ ವಿಷಯದಲ್ಲಿ 
ವಿದ್ವಾಂಸರಿಗೆ ಖಚಿತಜ್ಞಾ ನವಿದ್ದಿ ತಾದ್ದರಿಂದ ಅವರಿಗೆ ಅದರ ಪ್ರಯೋಗದ ವಿಷಯದಲ್ಲಿ 
ಕ್ಸ್‌ (ಶವಾಗಲಿ ಸಂದೇಹವಾಗಲಿ ಇದ್ದಿ ರಲಾಠದು. ಅವಿದ್ಯಾವಂತರಾದನರು ಧ್ವನಿಗಳ 
ಶುದ್ಧ ತೆ ಅಶುದ್ಧ ತೆಗಳ ನಿಷಯದಲ್ಲಿ "ಸಾಮಾನ್ಯ ವಾಗಿ ಅನಾಸಕ್ತರಾದ್ದರಿಂದ ಅವರಿಗೂ 
ಕೆ ಜ್ರ ಸಂದೇಹೆಗಳ ಪ್ರಶ್ನೆಯೇ ಬರಹ! ಇವರಿಬ್ಬರ ಮಧ್ಯೆ ಇರುವ ಸ ಸಾಮಾನ್ಯ 
ವಿದ್ಯಾನಂತರಿಗೇ ಈ ರು ಕಷ್ಟ ಕೊಟ್ಟ ದ್ದು. ಇವರು ತಾವು  ಟ'ವನ್ನು ಸರಿ 
ಯಾಗಿ ಬಳಸದಿದ್ದರೆ ಎಲ್ಲಿ ನಿದ್ವಾಂಸರೆ ಅಸಹಾಸ ಸ್ಯಕ್ಕೀಡಾಗಬೇಕಾಗುವುದೋ ಎಂದು 
"ಟ 'ವನ್ನು ಅದು ಇಲ್ಲದ ಕಡೆಯೂ ಬಳಸಿಬಿಟಿ ನೈದ್ದಾರೆ. (ಹೆಳ್ಳಿ ಗರು ವಿದ್ಯಾವಂತ 
ರೊಡನೆ ಮಾತನಾಡುವಾಗ ತಮ್ಮ ಭಾಷೆಯನ್ನು ` ನಾಗರಿಕ'ಗೊಳಿಸುವ ಪ ಯತ್ನದಲ್ಲಿ 
ಅಲ್ಪಪ್ರಾ ಣಗಳನ್ನು ಮಹಾಪ್ರಾಣಗಳನ್ನಾಗಿ ಮಾಡುನಂತೆ!). ಶಾಸನೆಗಳನ್ನು 
ವಿದ್ರಾಂಸರೊ ಬರೆದಿದ್ದ ರೊ ಸಾಮಾನ್ಯ ನಿದ್ಯಾವಂತರು ಬರೆದ ಶಾಸನಗಳ ಸಂಖ್ಯೆ ಯೇ 
ಹೆಚ್ಚು. ಆದ್ದ ರಿಂದಲೇ ಶಾಸನಗಳಲ್ಲಿ ನಮಗೆ ಇಬ್ಬಂ ಎಂಬ ರೂಪ ಹೊರೆಯುವುದು, 
ಕಾವ್ಯಗಳಲ್ಲಿ ಜೊರೆಯನಜಿ ಇರುವುದು. 

ಇರ್‌ ಧಾತುವಿನಿಂದ ಇರ್ದಂ, ಇರ್ದು ಬಂದಿವೆ. ಅರ್ದು ಎಂಬ ರೂಸ ಅಟ್ಟುವಿ 
ನಿಂದ ಬಂದಂತೆ, ಎರ್ದು ಎಂಬ ರೊಪ ಎಲ್ಲುವಿನಿಂದ ಬಂದಂತ, ಬರ್ದು ಎಂಬ 


'ಧ್ವನಿಯಿರಬಹುದೆಂದೂ, ಅ ಧ್ವನಿಯು ಈಗ ಇರುವುದು ತಮಿಳು ಮಲಯಾಳಗಳಲ್ಲಿ ಮಾತ್ರ 
ಎಂದೂ ಪ್ರೊ. ತೀ. ನಂ. ಶ್ರೀಕಂಠಯ್ಯನವರು ತಿಳಿಸುತ್ತಾರೆ. 
ಮೇಲಿನ ಲೇಖನದಲ್ಲಿ "ಆ? ವನ್ನು ಕುರಿತ ಸನುಗ್ರ ಚರ್ಚೆ ದೊರೆಯುತ್ತದೆ, 


೧೫೮ ಸಂಶೋಧನ ತರಂಗ 


ರೊಸ ಬಟ್ಟುನಿನಿಂದ ಬಂದಂತೆ ಇರ್ದು ಎಂಬುದು ಇಲ್ಟುನಿನಿಂದ ಬಂದಿದೆಯೆಂದು 
ಭ್ರಮಿಸಿದರು.35 
ಅರ್ದು.2 ಅಟ್ಟು 
ಎರ್ದು ಆ ಎಟ್ಟು 
ಬರ್ದು. ಬಟ್ಟು 
ಇರ್ದು. ? = ಇಟ್ಟು 
ಹಾಗೆಯೇ ಸೆರ್ಚ್ಚು (ಸೆರ್‌) ಎಂಬ ರೂಪ ಪೆಟ್ಟು ವಿನಿಂದ ಬಂದಿದೆಯೆಂದು ಭ್ರನಿ 
ಸಿರುವುದೂ ಉಂಟು.೫ ಉಳಿದೆ ರೂಪಗಳ ಸಾದೃಶ್ಯದ ಮೇಲೆ ಆಗುವ ಇಂತಹೆ 
ವ್ಯತ್ಯಾಸಗಳನ್ನು ಸಾದೃಶ್ಯ ಮೂಲ ವ್ಯತ್ಯಾಸೆಗಳೆಂದು ಕರೆಯುತ್ತಾರೆ. ಉಳಿದೆ 
ರೂಪಗಳ ನಿಷ್ಪತ್ತಿಯ ಸಾದೃಶ್ಯದಿಂದ ಈಗಿನ ರೂಪಗಳ ನಿಷ್ಟೃತ್ತಿಗಳನ್ನು ಬೇರೆಯಾಗಿ 
ತಿಳಿದುಕೊಂಡು ಬೇರೆ ರೂಪಗಳನ್ನು ಸೃಷ್ಟಿ ಸಿದರೆ ಅದನ್ನು ಭಾಷಾನಿಜ್ಞಾ ನದಲ್ಲಿ 
‘back formation’ ಎಂದು ಕರೆಯುತ್ತಾರೆ.೫ ಕೆಲವು ಕಡೆ " ಇಟ್ಟು'ವಿನ 
ವಿಷಯದಲ್ಲಿ (ಸಕಾರಣವಾಗಿಯೇ) ಸಂದೇಹವು ಹುಟ್ಟ ಮಧ್ಯಮಮಾರ್ಗವನ್ನು ಅನು 
ಸರಿಸಿ " ಇರ್ಟ್ಟು' ಎಂದು ಬಳಸಿಬಿಟ್ಟಿ ದ್ದಾರೆ.೫ ಈ ಸಂದೇಹವು ಸರಿಯಾದ ರೂಪ 
ವಾದ * ನೆಗಟ್ಟ' (೨ ನೆಗರ್ದ)ದ ವಿಷಯದಲ್ಲೂ ಬಂದು, ಅದನ್ನು " ನೆಗರ್ಟ್ಟ 
ಎಂದೂ ಬರೆದಿರುವುದುಂಟು.3 
ಭಾಷಾವಿಜ್ಞಾ, ನದ ಮೇಲಿನ ತತ್ವವನ್ನನುಸರಿಸಿ ಹೊಸಗನ್ನಡದಲ್ಲಿ ನುಸಿ, ಕದಿ 
ಎಂಬ ಎರಡು ಧಾತುಗಳು ಹುಟ್ಟ ಕೊಂಡಿವೆ. 
ಕುಸಿದು <ಕುಸಿ 
ನುಸಿದು ಆ? = ನುಸಿ (ವಾಸ್ತವವಾಗಿ ಧಾತು---ನುಸುಳ್‌). 
ಹೊದ್ದನು ಎ ಹೊದೆದನು ಆ ಹೊದೆ (ದಿ) 
ಕದ್ದನು ಆ. ? ಇ. ಕದಿ (ವಾಸ್ತವವಾಗಿ ಧಾತು....ಕಳ್‌). 0 
A, ೫೫, p69. ಒಂಬತ್ತನೆಯ ಶತಮಾನದ ಈ ಪುಟ್ಟ ಶಾಸನದಲ್ಲಿ 
(ಶಂಬು ಎಂಬಾತ ವೇಳೆಗೊಂಡು ಮಡಿದ ವಿಷಯವನ್ನು ತಿಳಿಸುವ ಶಾಸನ), ಇಲ್ಲು, ಇಲ್ಬಂ 
ಎಂಬ ರೂಪಗಳು ಐದು ಕಡೆ ಬರುತ್ತವೆ, ಹಾಗೇ ಇರ್‌ ಧಾತುನಿನಿಂದೆ ಹೊರಟ ಇರ್ಪುದು 
ಎಂಬ ರೂಪವೂ ಬರುತ್ತದೆ. ಇಟ್ರುದು ಎಂಬ ರೂಪ ಶಾಸನಗಳಲ್ಲಿ ಅಷ್ಟಾಗಿ ಬಂದಂತಿಲ್ಲ, 
ತಪ್ಪು ತಿಳಿವಳಿಕೆ ಬಂದದ್ದು ಬಹುಶಃ ಇರ್ದು ರೂಪದ ವಿಷಯದಲ್ಲಿ ಮಾತ್ರ ಎಂದು ಕಾಣುತ್ತದೆ. 
36. 101, 13, 865 &. ಐ.--* ಅದಿತ್ಯಭಟರರ ಸ್ಥಾನವುನ ರಕ್ಷಿಸಲ್‌ ಪೆಟ್ಟು ಸಲಿವರೆ 
ಸಮರ್ಥರ್‌”; EC, VIII, sb. 10, ೦. 800 A. 22...“ ಅತಿತುಮುಲ ಕಾಳೆಗ 
ಪೆ” 37. Bloomfield: Language (1955), ೧. 4೬2೩. GUISE 
XV, p. 332, 10238A.D.; EI, 2೩111, p. 43,1112A. D. (ಈ ಶಾಸನ 
ದಲ್ಲಿ ನೆಗಬ್ಬ, ಇಟ್ಟು ಎಂಬ ರೂಪಗಳು ಒಟ್ಟಿಗೆ ಸಿಕ್ಕುತ್ತವೆ.) 39. . 881, 1. 11. 198, 
1129 A.D. 40), R. Narasmhachar: History of Kannada 
Language, ೫. 140. 


೪ ಛ್ಲೀಂ್‌3% ಧಾತುನನ್ನು ಕುರಿತು ೧೫೯ 


0ಗ್ಲಿಹಿನಲ್ಲೂ Pise ಎಂದರೆ ಬಟಾಣಿ, ೫152೧ ಎಂದರೆ ಬಟಾಣಿಕಾಳುಗಳು 
ಂದರ್ಥ. ಸಾಮಾನ್ಯವಾಗಿ " $' ಬಹುನಚನ ಪ್ರತ್ಯಯವಾಗಿರುವುದರಿಂದೆ ೦೩ 
೦ಬ ಹೊಸ ರೂಪವನ್ನು ಮಾಡಿಕೊಂಡರು (0€೩--ನಿಕವಚನೆ, p೩5 ಬಹು 
ಚನ). ನಡು ಇಂಗ್ಲಿಷ್‌ ಭಾಷೆಯಲ್ಲಿ 7೮661 ಎಂಬುದು ಏಕನಚನವೊ ಬಹು 
ಚನವೂ ಆಗಿದ್ದು, ಈಗ 116616 ಎಂಬ ಹೊಸೆ ರೊಪ ಹುಟ್ಟಿ ಕೊಂಡಿದೆ 
riddle—ನಿಕನಚನ, 1166168--ಬಹುವಚನೆ). ಸಾದೃಶ್ಯಮೂಲ ವ್ಯತ್ಯಾ 
ವೂ, ಅದರೆ ಒಂದು ಪ್ರಭೇದವಾದ " back formation’ ಎಂಬ ತತ್ವವೂ 
ಸೆಯ ಬೆಳವಣಿಗೆಯಲ್ಲಿ ಅತಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. 

ನಮ್ಮ ಹಿಂದಿನ " ಇಟ್ಟು `` ಎಂಬ ಸ್ರೆಯಾರೂಪ ಬರುವ ಇನ್ನೂ ಕೆಲವು 
ಸಂದರ್ಭಗಳನ್ನು ನೋಡೋಣ. 

“ ಬಾದಿಸೊಡ್ಡಿ ಯೆಂಬೊಳ್‌ ಉತ್ತಮ ಗೋಸಾಸಮಿಲಕ್ಟೊಳ್‌ ಅಶ್ವರಥಗೊ 
ಟ್ಟೊಳ್‌ ಹೆಸ್ತಿರಥಮಿಟಕ್ಟೊಳ್‌ ಭೂಮಿದಾನಮುಂ ಉಭಯಮುಖಿಯುಂ ಕೊಟ್ಟಿಳ್‌?4 

« ಗೋಸಾಸಮಿಟಸ್ತೋ ?ಟ 
“ ತುಳಾಪುರುಷಮಿಟ್ಟು?ಟಿ 

“ ತುಳಾಪುರುಷಮುಂ ಹಿರಣ್ಯಗರ್ಭೆಮುಮನಿಲ್ಜಂದಿನ ಮಹಾದಾನದೊಳ್‌ ?44 
ಇಂತಹೆ ಕಡೆ ಬರುವ ಇಟ್ಟು ಎಂಬ ಸದಕ್ಕೆ ಅರ್ಥವೇನು? ಇದ್ದು ಎಂಬ 
ಅರ್ಥ ಇಟ್ಟುಕೊಂಡರೆ ಗೋಸಾಸವಿದ್ದವಳು, ತುಳಾಪುರುಷವಿದ್ದು ಎಂದು ಅರ್ಥ 
ವಾಗುತ್ತದೆ. ಹದಿನಾರು ಮಹಾದಾನಗಳಲ್ಲಿ ಗೋಸಹಸ್ರ, ತುಲಾಪುರುಷ, ಹಿರಣ್ಯ 
ಗರ್ಭಗಳು ಕೆಲವು ದಾನಗಳ ಹೆಸರುಗಳು. ಇಂತಹೆ ದಾನಗಳನ್ನು ಹೇಳುವ ಸಂದರ್ಭ 
ದಲ್ಲಿ ಬರುವ ಇಟ್ಟರ್‌ ಎಂಬ ಪದಕ್ಕೆ ಅರ್ಥವನ್ನು ಹೊಂದಿಸುವುದಕ್ಟಾಗಿಯೋ ಏನೋ 
ಡಾ. ನರಸಿಂಹಯ್ಯನವರು 81೩7600606, sacrificed ಎಂಬ ಅರ್ಥ ಕೊಟ್ಟ 
ದ್ದಾರೆ. ತಮಿಳಿನ ಇಟ್‌ (= ತ್ಯಾಗೆಮಾಡು) ಎಂಬ ಧಾತುವನ್ನು ಉದಾಹರಿಸಿ 
ಅದಕ್ಕೆ ಇರುವ 10 7011 ಎಂಬ ಅರ್ಥವನ್ನು ನಮೂದಿಸಿದ್ದಾರೆ ಡಾ. ಗಾಯಿ 
ಅವರು ಬಹುಶಃ ಇವರನ್ನು ಅನುಸರಿಸಿ ಇಬ್ಬ ಎಂಬುದಕ್ಕೆ ದಾನವಾಗಿ ಕೊಟ್ಟ ಎಂದು 
ಅರ್ಥ ಹೇಳುತ್ತಾರೆ.4 ಇಬ್ಬಿರ್‌, ಇಟ್ಟು ಎಂಬ ರೂಪಗಳಿಗೆ ಇರ್ದರ್‌, ಇರ್ದು 
ಎಂಬ ರೊಪಗಳು ಸಮಾನನಿರಬಹುದೇ ಎಂದು ಪ್ರಶ್ನಾರ್ಥಕ ಚಿಹ್ನೆ ಯೊಡನೆ ಸೂಚಿಸು 
ತ್ತಾರೆ. ಮುಂದೆ ನೋಡುವಂತೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಅನಾವಶ್ಯಕ. ಆದರೆ 


41. IA, XI, p. 124, 779. A.D. 42. 781 1. 1. 15, 873 AD. 
43: EI, XII, p. 329, 925 ಡಿ.೫2. ; EC, XI, DG. 152, 980. AD. 
44. BKL,1.ii, 124, 1077.A. 2. 45, A,N. Narasimhaiah : 
4A Grammar of the Oldest Kannada Inscriptions, ಐ. 285. 46. 
G. 8, Gai: Historical Grammar of Old Kannada, ಐ. 175, 


೧೬೦ | ಸಂಶೋಧನ ತರಂಗ 


ಇಲ್‌ ಎಂಬ ಧಾತುವಿಗೆ ದಾನವಾಗಿ ಕೊಡು ಎಂಬರ್ಥ ಇಲ್ಲವೇ ಇಲ್ಲ. ಅದರೆ 
ಬದಲು ಇಲ್‌, ಈಟ್‌, ಎಟ್‌ ಧಾತುಗಳಿಗೆ ಸುಲ್ಕಿ, ಸೆಳೆ ಎಂಬರ್ಥಗಳಿವೆ. “ಪ? 
ಧಾತುವಿನಿಂದ ಬಂದ ಇತ್ತು ಎಂಬುದನ್ನು ಹಿಂದಕ್ಕೆ ತಿರುಗಿಸಿದ್ದಿದ್ದ ರೆ ಇಟ್ಟು ಆಗ - 
ಬೇಕಿತ್ತು. ." ಅಶ್ವ ್ರಿರಥಗೊಟ್ಟೊ ಳ್‌ ಹೆಸಿ ಸ್ಲಿರೆಥವಿಟಕ್ಕೊ ಛ್‌? ಎಂಬಲ್ಲಿ ನೋಡಿದರೆ 
ಇೀಯ್ಲೊಳ್‌ ಎಂಬುದು "ಇತ್ತೊ ಛಾ ನಿಂದ ಬಂದಿದೆ ಎಂದು ಸೆಂಜೀಹೆಸಡಲು ಅವಕಾಶ 
ನಿದೆ. “ಇವೆರಡಕ್ಕೂ ಮಧ್ಯದ ರೂಪವೆಂದು ಭ್ರಮಿಸಬಹುದಾಗಿದ್ದೆ ಇರ್ತೊಳ್‌ ಆಗಲಿ 
ಇರ್ತುವಾಗಲಿ ಎಲ್ಲಿಯೂ ಸಿಗುವುದಿಲ್ಲ. ಆದ್ದರಿಂದ ಬಹುಶಃ ಇಂತಹೆ ಕಡೆಯಲ್ಲಿಯೂ 
ಇಟ್ಟು ಎಂಬುದಕ್ಕೆ ಇರ್ದು ಎಂದೇ ಅರ್ಥಮಾಡಬೇಕಾಗುತ್ತದೆ. ಇದರ ಔಚಿತ್ಯ 
ವನ್ನ ರಿಯಲು ಆ ಡಾ ಸ್ವರೂಪನನ್ನು ತಿಳಿಯಬೇಕಾಗುತ್ತದೆ. 

ತುಲಾಪುರುಸ ಎಂಬ ದಾನವನ್ನು ಮಾಡಬೇಕಾದ ವ್ಯಕ್ತಿ ತಕ್ಕಡಿಯಲ್ಲಿ ಇದ್ದು 
ಅಥವಾ ಕುಳಿತು ಅನಂತರೆ ತನ್ನ ತ್ತ ಚಿನ್ನವನ್ನು ಬ್ಲಾ ತ್ರಾಹ್ಮಣರಿಗೆ ದಾನಮಾಡಿ, 
ಬಳಿಕ ಬಡಬಗ್ಗರಿಗೆ ದಾನಮಾಡಬೇಕು. ಹಿರಣ್ಯಗರ್ಭ ಆ) ದಾನವನ್ನು ಕೊಡಲು 
ಕಮಲಾಕಾರೆದೆ ಚಿನ್ನದ ಪಾತ್ರೆಯಲ್ಲಿ ದಾನಿಯು ಇದ್ದು ಅಥವಾ ಕುಳಿತು, ಅನಂತರ 
ಹೊರೆಗೆ ಬಂದು ಅದನ್ನು ಬ್ರಾಹ್ಮಣರಿಗೆ ದಾನಮಾಡಬೇಕು. ಗೋಸಹಸ್ರ ದಾನ 
ವನ್ನು ಮಾಡುವ ವ್ಯಕ್ತಿ ದಾನದೆ ದಿನಕ್ಕಿಂತ ಮುನ್ನ ಮೂರು ದಿನ ಬರಿಯ ಹಸುವಿನ 
ಹಾಲಿನ ಮೇಲೆ ಇದ್ದು (ಎ ಜೀವಿಸಿ), ದಾನದ ದಿನ ಸುಗಂಥೆ ಲೇಪನ ಮಾಡಿರುವ 
ವೃಷಭ, ಚಿನ್ನದ ಕೋಡಣಸು ಬೆಳ್ಳಿಯೆ ಕಟ್ಟಿನ ಗೊರೆಸುಗಳುಳ್ಳ ಸಾವಿರೆ ಹೆಸುಗಳನ್ನು, 
ಜೊತೆಗೆ ನಂದಿಕೇಶ್ವರನ ಚಿನ್ನದ ವಿಗ್ರಹೆನನ್ನು ಬ್ರಾಹ್ಮಣರಿಗೆ ದಾನಮಾಡಬೇಕು. 
(" ಉಭಯಮುಖಿಯುಂ ಕೊಟ್ಟಳ್‌ ' ಎಂಬಲ್ಲಿನ ಉಭಯೆಮುಖಿ ಎಂದರೆ ಕರುಸಮೇತ 
ವಾದ ಹೆಸು ಅಥವಾ ಗರ್ಭವಿರುವ ಹೆಸು ಎಂದರ್ಥ. ಇದಕ್ಕೆ ಸಮಾನವಾದ ಅಚ್ಚ 
ಗನ್ನಡ ಸದ " ಇಕ್ಕತ್ತಿಗೆಯ ಕವಿಲೆ'). ಹೀಗೆ ಇಟ್ಟು ಎಂದರೆ ಇದ್ದು, ಕುಳಿತು 
ಎಂದೊ, ವ್ರತದಲ್ಲಿ ಇದ್ದು ಎಂದೂ ಅರ್ಥಮಾಡಬಹುದು. "ಗೋ ಸಹಸ 
ಕೊಟ್ಟೋನ್‌ '॥ ಮುಂತಾದ ಕಡೆ ಅರ್ಥ ಸ್ಪಷ್ಟವೇ. " ಹಸ್ತಿರಥಮಿಟಕ್ಟೊಳ್‌' 
ಮುಂತಾದ ಕಡೆ ಕೊಟ್ಟಿಳು ಎಂದು ಅರ್ಥ ಮಾಡಬೇಕಾಗುತ್ತದೆ. ಇಟ್ಟು ಎಂಬ 
ಸದಕ್ಕೆ ಇರ್ದೆ ಎಂಬುದು ಮುಖ್ಯಾರ್ಥ, ಕೊಟ್ಟು ಎಂಬುದು ಗೌಣಾರ್ಥ. 


46(೩a) ಚನ್ನಬಸವಣ್ಣನವರ ಈ ನಚನವನ್ನು ನೋಡಿ..." ಚಕ ನತ ಹಿರಣ್ಯ 
ಗರ್ಭೊೋ* ಎಂದು ಹೊನ್ನ ಕಪಿಲೆಯ ಮಾಡಿಸಿ ಜ್‌ ಹಂಚಿಕೊಂಬುವುದು.... 
[ಶ್ರೀ ಚನ್ನಬಸನಣ್ಣನನರ ವಚನಗಳು (1932),` ಪು 29] ಇಲ್ಲಿಯ ಹಿರಣ ಗರ್ಭದಾನದ 
ವಿನರಣೆ ಗೋ ಸಹಸ್ರ ದಾನಕ್ಕೆ ಸರಿಹೊಂದುತ್ತದೆ, 
4D NV, ಜು! History of Dharmashastra, Il. ii, p. 869, 
872, 874. | 
49, BKL,1.i.6,C.800 A.D. 


4 ಗ್‌ ೫ ಧಾತುವನ್ನು ಕುರಿತು ೧೬೧ 


ಒಂದು ರೀತಿಯ ಧ್ವೆನಿವ್ಯತ್ಯಾಸದ ಪ್ರವೃತ್ತಿ ಭಾಷೆಯಲ್ಲಿ ಒಂದು ಕಡೆ ಆರಂಭ 
ವಾದರೆ ದೇಶ್ಯಸದ ಅನ್ಯದೇಶ್ಯಸದ ಎಂಬ ಭೇದಭಾವವಿಲ್ಲದೆ ಎಲ್ಲ ಕಡೆಗೂ ವ್ಯಾಪಿಸು 
ತ್ರದೆ. ಇರ್ದು- -ಇಟ್ಟುವಿನಲ್ಲಿ ಕಂಡು ಬರುವ back formation ಕೌರ್ಯ 
ಸಂಸ್ಕೃತದಿಂದ, ಕೆಲವು ಕಡೆ ಪ್ರಾಕೃತದ ಮೂಲಕ, ಕನ್ನಡಕ್ಕೆ ಬಂದಿರುವ ಪದಗಳಲ್ಲೂ 
ನಡೆದಿದೆ. ಸಂಸ್ಕೃತದ ವೃತ್ತಿ (- ಜೀನನೋಸಾಯ) ವ್ರಿತ್ತಿ ಆಗಿ ವರ್ಣವಿಪರ್ಯಯೆ 
ದಿಂದ ನಿರ್ತಿ ಆಗಿ ಬಿ (ನಿ)ಟ,೫ ಆಗಿದೆ, ಅರ್ತಿ ಅಟಿ ಎಂಬ ಸಾಮ್ಯದ ಮೇಲೆ. 
ಅಮೃತವು ಅಮರ್ದು ಆಗಿ ಅಮಲ್ಟು 5 ಎಂಬ ರೊಪದಲ್ಲಿ ಒಂದೆರಡು ಕಡೆ ಕಾಣಿಸಿ 
ಕೊಳ್ಳುತ್ತದೆಳಿ, ನೆಗರ್ದುಆ ನೆಗಟ್ಟು ಎಂಬ ಸಾಮ್ಯದ ಮೇಲೆ. ಪೃಥಿನೀಪತಿಯು 
ಬಹುಶಃ ನಿರ್ತುವೀಸತಿ ಆಗಿ ನಿಟ್ಟುವಿಸತಿ ೫ ರೂಪದಲ್ಲಿ ಒಂದೆಡೆ ಸಿಗುತ್ತದೆ. ಹೈದ 
ಯದ ತದ್ಭವ ಎರ್ದೆ.. ಇದನ್ನರಿಯದೆ ಅದು ಎಟ ಯಿಂದ ಬಂದಿರಬಹುದೆಂದು 
ಭಾವಿಸಿರುವಂತಿದೆ. ಇದು ಎಳ್ಳೆಕ ಎಂಬ ರೊಪದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. 
ವೃದ್ಧಿ (ಹೊಸಗನ್ನಡ. ಬಡ್ಡಿ) ವಿರ್ದಿಣಯಾಗಿ ಇನ್ನೆಲ್ಲೋ ಒಂದು ಕಡೆ ನಿಟ್ಕಾ 
ಯಾಗಿ ಕಾಣಿಸಿಕೊಂಡರೆ ಆಶ್ಚರ್ಯವಿಲ್ಲ. ಈ ಎಲ್ಲ ರೂಪಗಳಲ್ಲಿ- -ಇಟ್ಟುವೂ ಸೇರಿ 
ಕೊಂಡು. -ಯಾವುವೂ ಮುಂದೆ ಬಳಕೆಯಲ್ಲಿ ಬರಲಿಲ್ಲ. ಈ ರೂಪಗಳು "ಟ' ದ 
ಪ್ರಯೋಗದ ವಿಚಾರದಲ್ಲಿ ಅತಿ ಎಚ್ಚರಿಕೆ ವಹಿಸಹೋಗಿ ಎಚ್ಚರ ತಪ್ಪಿದ್ದರೆ ಫಲಗಳು.₹ 


49. EC, Xl, cd. 34, 1123 A. D. 

50. EC,1,No.3,C. 890A. 0. 

01. EL, XII, p. 281. 

52. ತಮಿಳಿನಲ್ಲಿ ಅಮಿರ್ದ, ಅನಿ:ಟ್ಟ ಗಳು ಅಮೃತದ ತದ್ಭವಗಳು, ಅಮಿಲ್ಲಂ ಎಂಬ 
ರೂಪ ಕುಜಳ್‌ ಕಾವ್ಯದಲ್ಲಿಯೇ ಕಾಣಿಸಿಕೊಳ್ಳುತ್ತದೆ. (Tamil Lexicon, I, 
p p. 104-5) 

53. EC, X, ೮0. 4, ೮, 920 A.D. 

4 811.1, *]'1, 86೬.1. 

೨53. ಓಟ, 11, 72, ೮. 1145 A. D— ಶುಭಕೀರ್ತಿ ಮುನಿಪನೊಳೇಂ ಗಳ 
ನುಡಿಯಲ್ಕೆ ವಾದಿಗಳ್ಳೆಂಟೆಳ್ಸೆಯೇ ೫ ಇದರೊಡನೆ ರನ್ನನ ಈ ಉಕ್ತಿಯನ್ನು 
ಹೋಲಿಸಬಹುದು. - 
ರತ್ನ ಪರೀಕ್ಷಕನಾಂ ಕೃತಿ | ರತ್ನ ಪರೀಕ್ಷಕನೆನೆಂದು ಫಣಿಪತಿಯಫಣಾ | 
ರತ್ನ ಮುಮಂ ರನ್ನನ ಕೃತಿ | ರತ್ನಮುಮಂ ಸೇಖ್‌ ಪರೀಕ್ಷಿಪಂ ಗೆಂಟೆರ್ದೆಯೇ ॥ 

(ಗದಾಯುದ್ಧ, 1.44) 

56. EC, 111, TN. 129, 1136 A.D. 

iE ಎಚ್ಚ ರನಿದ್ದೇ, ಬೇಕೆಂದೇ « ಆ ವಿರುವ ರೂಪಗಳನ್ನು ಸೃಷ್ಟಿಸಿಕೊಂಡಿರುವುದೂ 
ಉಂಟು, ಪಂಪ ಭಾರತದ (11.47 ವ) « ಸ್ವಚ್ಛಂದ ಮಿಟ್ನು? (ಪಾಠಾಂತರ, 
ಸ್ವಚ್ಛಂದ ಮೃತ್ಯು) ಎಂಬಲ್ಲಿ ಮೀಖ್ತ ಎಂಬುದು ಮಿರ್ತು (ಆ. ಸಂ. ಮೃತ್ಯು) 

1] 


೧೬೨ | ಸಂಶೋಧನ ತರಂಗ 


"ಟ' ವು ಸ್ವರಗಳು ಮಧ್ಯೆ ಇದ್ದಾಗ ಳಕಾರವಾಗಿಯೂ, ವ್ಯಂಜನ ಸಮೇತ 
ವಾಗಿ ಎಂದರೆ ದ್ವಿತ್ಸವಾಗಿದ್ದಾಗ ರೇಫವಾಗಿಯೂ ಪರಿವರ್ತನೆ ಹೊಂದಿತು. ಎಂದರೆ 
ಆ ಧ್ವನಿಮಾ ಬೇರೆ ಬೇರೆ ಸರಿಸರಣಗಳಲ್ಲಿ ಬೇಕೆ ಬೇಕಿ ಧ್ವನಿಮಾಗಳಲ್ಲಿ ವಿಲೀನ 
ಹೊಂದಿತು. (ಇದನ್ನು ಧ್ವನಿಮಾನಿಲಯೆಕ ಅಥವಾ phonemic merger 
ಎಂದು ಕರೆಯುತ್ತಾರೆ). "ಟ' ದೆ ಉಚ್ಚಾರಣೆಯಲ್ಲಿ ಆದ ಈ ಮಾರ್ಪಾಟು ಹೆತ್ತು 
ಅಥವಾ ಹನ್ನೊಂದನೆಯ ಶತಮಾನದಲ್ಲಿ ಆರಂಭವಾಯಿತೆಂದು ಬಹಳ ಜನ ಒಪ್ಪಿ 
ಕೊಂಡಿದ್ದಾರೆ. ಇಟ್ಟು ಮುಂತಾದ ರೂಪಗಳ ಸಹಾಯದಿಂದ ಈ ಧ್ವನಿಮಾವ್ಯತ್ಯಾಸದ 
ಮೂಲವನ್ನು ಇನ್ನೂ ಹಿಂದಕ್ಕೆ, ಎಂದರೆ ಏಳನೆಯ ಶತಮಾನದವರೆಗೂ ಕೊಂಡೊಯ್ಯೆ 
ಬಹುದು. ಆ ಹೊತ್ತಿಗೆ "ಟ'ವು ಉಳಿದೆ ಧ್ವನಿಗಳಾಗಿ ಮಾರ್ಪಡದಿದ್ದರೂ ಅದು 
ಜನರಿಗೆ ಕ್ಲೇಶ ಸಂದೇಹಗಳನ್ನು ಒಡ್ಡಿತ್ತು ಎಂದು ಮಾತ್ರ ಖಚಿತವಾಗಿ ಹೇಳಬಹುದು. 


ಎಂಬ ತದ್ಭ್ಬವದ back formation ಎಂದು ಕಾಣುತ್ತದೆ. ಆದ್ದರಿಂದ ಮೇಲಿನ 
“ಆಸ ದ ಪ್ರಯೋಗದ ವಿಚಾರೆದಲ್ಲಿ ಅತಿ ಎಚ್ಚರಿಕೆ ವಹಿಸಹೋಗಿ ಎಚ್ಚರ 
ತಪ್ಪಿದ್ದರೆ ಫಲಗಳು? ಎಂಬ ಹೇಳಿಕೆ ಇಂತಹ ಎಲ್ಲ ರೂಪಗಳಿಗೂ ಎಲ್ಲ ಕಡೆಗಳ 
ಲ್ಲಿಯೂ ಪ್ರಾಯಶಃ ಅನ್ವಯವಾಗುವುದಿಲ್ಲ. ಇವು ಆ ಕಾಲಕ್ಕೆ "ಐ ವು ರೇಫ 
ವಾಗುತ್ತಿತ್ತೆ ಬುದಕ್ಕೆ ಖಚಿತ ನಿದರ್ಶನಗಳು, ಪಂಪನ ಕಾಲಕ್ಕೇ ಇದು ನಡೆಯು 
ತ್ತಿತ್ತು. ಉದಾಹರಣೆಗೆ ಬರ್ದುಕು (ಪಂಪಭಾರತ, 10-101) -ಆ ಬಾಯ್‌ 
ಬಖ್‌. 60 ಸಮೇತವಾದ ರೂಪವೂ ಉಂಟು, ನೋಡಿ. _ಬಟಣ್ಜುದಂ 
(ಪಂಪಭಾರತ್ಕ 12-170) < ಬಾಲ್‌, ಬಲ್‌. 


ಚಂದ್ರರಾಜನ « ಮದನ ತಿಲಕ 'ದಲ್ಲಿ ಕಲವು 
ಕನ್ನಡ ವೃತ್ತಗಳು 


ನಾಗವರ್ಮನು (ಸು.೯೯೦) ತನ್ನ ಛಂದೋಂಬುಧಿಯ ಸಂಚಮಾಧಿಕಾರದಲ್ಲಿ 
ಕೆಲವು ಕನ್ನಡ. ನೃತ್ತಗಳನ್ನು ವಿವರಿಸಿದ್ದಾನೆ. ವೃತ್ತದ ಲಕ್ಷಣ ಹೇಳುವ ಪದ್ಯವೇ 
ಸಾಮಾನ್ಯವಾಗಿ ಆ ವೃತ್ತಕ್ಕೆ ಲಕ್ಷ್ಯವೂ ಆಗಿರುತ್ತದೆ. ಈ ಕನ್ನಡ ವೃತ್ತಗಳಲ್ಲಿ 
ನಿರಿಯಕ್ಕರ, ತ್ರಿಪದಿ, ಗೀತಿಕೆಗಳು ಕಾವ್ಯಗಳಲ್ಲಿ ಶಾಸನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ 
ದೊರಕುತ್ತವೆ.  ಅಲ್ಪಸಂಖ್ಯೆಯಲ್ಲಿ ಸಟ್ಟದಿಗಳೂ ದೊರಕುತ್ತವೆ. ಆದರೆ ದೊರೆಯ 
ಕೃರ ಮುಂತಾದ ಅಕ್ಕರಗಳಿಗೆ, ಏಳೆ, ಛಂದೋನತಂಸೆ ಮುಂತಾದ ಇತರೆ ವೃತ್ತಗಳಿಗೆ 
ಲಕ್ಷಗಳು ಅನ್ಯತ್ರ ಪ್ರಾಯಶಃ ದೊರೆಯುವುದಿಲ್ಲ. ಪ್ರೊ. ಬಿ. ಎಂ. ಶ್ರೀಕಂಠಯ್ಯನ 
ವರು " ಕನ್ನಡ ಕೈನಿಡಿ 'ಯಲ್ಲಿ ಛಂದೋಂಬುಧಿಯ ಲಕ್ಷಣ ಪದ್ಯಗಳನ್ನೇ ಬಳಸಿ 
ಕೊಂಡು ಈ ವೃತ್ತಗಳನ್ನು ವಿವರಿಸಿದ್ದಾರೆ. 

" ಕನ್ನಡ ಕೈನಿಡಿ' ಪ್ರಕಟಿವಾದನಂತರ ಜಯೆಕೀರ್ತಿಯ ಛಂದೋನುಶಾಸನ 
ವನ್ನು ಪ್ರೊ. ನೇಲಣಕರರು ಹೊರಕ್ಕೆ ತಂದು, ಅದರಲ್ಲೂ ಕನ್ನಡಿಗರಿಗೆ ಮಹೋಪಕಾರೆ 
ವನ್ನು ಮಾಡಿದರು. ಮೊದಲು ಇವರು “ ಜಯೆಕೀರ್ತಿಯೆ ಛಂದೋನುಶಾಸನ ಮತ್ತು 
ಪ್ರಾಚೀನ ಕನ್ನಡ ವೃತ್ತಗಳು” ಎಂಬ ಲೇಖನವನ್ನು ಬರೆದು (ಇದರ ಸಾರಾಂಶ 
ಪ್ರಬುದ್ಧ ಕರ್ಣಾಟಕ, ೨೮-೧ ರಲ್ಲಿ ಪ್ರಕಟವಾಗಿದೆ) ನಂತರೆ ಇಡೀ ಛಂದೋನು 
ಶಾಸನವನ್ನು ತಮ್ಮ " ಜಯದಾಮನ್‌ ' ಎಂಬ ಛಂದೋಗ್ರಂಥಗಳ ಸಂಕಲನ ಕೃತಿ 
ಯಲ್ಲಿ ಪೂರ್ತಿ ಪ್ರಕಟಿಸಿದ್ದಾರೆ. ಇವನು ನಾಗನರ್ಮನಿಗಿಂತ ಈಚಿನವನೆಂದೂ 
ಸುಮಾರು ಹನ್ನೊಂದನೇ ಶತಮಾನದವನೆಂದೂ ನಿದ್ದ್ಹಾಂಸರ ತೀರ್ಮಾನ. ಸಂಸ್ಕೃತದ 
ಲ್ಲಿರುವ ತನ್ನ ಗ್ರಂಥದ .ಏಳನೆಯ ಅಧಿಕಾರದಲ್ಲಿ ಕನ್ನಡ ವೃತ್ತಗಳನ್ನು ವಿವರಿಸಿದ್ದಾನೆ. 
ನಾಗವರ್ಮನ ಸಂಪ್ರದಾಯದಂತೆಯೇ ಲಕ್ಷಣ ಹೇಳುವ ಪದ್ಯಗಳೇ ಲಕ್ಷ್ಯಗಳೂ 
ಆಗಿವೆ. ಅಷ್ಟೇ ಅಲ್ಲ, ಮಧ್ಯಮಾಕ್ಷರ ಮುಂತಾದ ವೃತ್ತಗಳು ಇಂತಿಂತಹೆ ಕಾವ್ಯಗಳಲ್ಲಿ 
ದೊರೆಯುತ್ತವೆ ಎಂಬ ಅಮೂಲ್ಯವಾದ ನಿಷಯವನ್ನು ತಿಳಿಸಿದ್ದಾನೆ. ಆಯಾಯಾ 
ಕಾವ್ಯಗಳಿಂದ ಪದ್ಯಗಳನ್ನು ಎತ್ತಿ ಕೊಟ್ಟಿದ್ದರೆ ಜಯಶೇರ್ತಿಯ ಉಪಕಾರ ಇನ್ನೂ 
ಮಹೆತ್ತರವಾಗುತ್ತಿತ್ತು. ಆ ಕಾವ್ಯಗಳು ಈಗ ದೊರೆಯುವುದಿಲ್ಲವಾದರೂ ಈ ವೃತ್ತ 
ಗಳು ಕವಿಗಳ ಕಾವ್ಯಗಳಲ್ಲಿ ಬಳಕೆಯಾಗುತ್ತಿದ್ದುವು ಎಂಬ ಅಂಶಕ್ಕೆ ಸಮರ್ಥನೆಯನ್ನು 
ನೀಡುತ್ತದೆ ಅನನ ಹೇಳಿಕೆ. 

ಕವನಿಚರಿತೆಕಾರರು ಕವಿಚರಿತೆಯೆ ಪ್ರಥಮ ಸಂಪುಟದಲ್ಲಿ ಚಂದ್ರರಾಜ (ಸು. 
೧೦೭೯) ನೆಂಬ ಕವಿಯ ಹೆಸರನ್ನೂ, ಆತನ ಕೃತಿ " ಮದನ ತಿಲಕ'ದ ಹೆಸರನ್ನೂ 


೧೬೪ ಸಂಶೋಧನ ತರಂಗ 


ಹೇಳಿ ಆ ಕೃತಿಯಿಂದ ಕೆಲವು ಪದ್ಯಗಳನ್ನು ಉದಾಹರಿಸಿದ್ದಾರೆ. “ ಅಂಗನೈ ಪಾಯತಿ 
ತುಂಗಭುಜಂ ” ಎಂದು ಆರೆಂಭವಾಗುವ ಪದ್ಯ ಪ್ರಸಿದ್ಧವಾದುದು ಅಲ್ಲಿಂದಲೇ. ಈಜಿಗೆ 
ವಿದ್ಯಾರತ್ನ ಆರ್‌. ಎಸ್‌. ಪಂಚಮುಖಿಯವರು ಈ ಕಾವ್ಯವನ್ನು ಸಂಪಾದಿಸಿ ಪ್ರಕಟಿಸಿ 
ದ್ದಾರೆ ಈತ ಕ್ರಿ. ಶ. ೧೦೧೪-೪೨ ರವರೆಗೆ ಆಳಿದ ಚಾಳುಕ್ಯ ಜಯಸಿಂಹನ ಸಾಮಂತ 
ನಾದ ರೇಚನ ಬಳಿ ಇದ್ದೆದ್ದೆರಿಂದ ಇವನು ೧೧ ನೇ ಶತಮಾನದ ಆದಿಭಾಗದಲ್ಲಿರೆಬೇಕು 
ಎಂದು ಸಂಪಾದಕರು ಊಹಿಸಿದ್ದಾರೆ. ಗ್ರಂಥ ಪೂರ್ತಿಯಾಗಿ ಸಿಕ್ಕಿಲ್ಲ... ನ್ಯಾಯ 
ವಾಗಿ ಇದರಲ್ಲಿ ೧೮ ಅಧಿಕರಣಗಳೂ ೫೦೦ ಗದ್ಯ ಪದ್ಯಗಳೂ ಇರಬೇಕು. ಈಗ ಸಿಕ್ಕಿ 
ರುವ ಗ್ರಂಥದಲ್ಲಿ ೧೧ ಅಧಿಕರಣಗಳೂ ೩೯೭ ಗದ್ಯ ಪದ್ಯಗಳೂ ಇವೆ. ದೊರಕಿರುವ 
ಗ್ರಂಥವೂ ಅಶುದ್ಧವಾಗಿದೆ. ಇವನು ಬಹು ದೊಡ್ಡ ನಿದ್ವಾಂಸ. ಅನೇಕ ಶಾಖೆಗಳಲ್ಲಿ 
ತನಗೆ ತುಂಬು ಪಾಂಡಿತ್ಯವಿತ್ತೆಂದು ಈ ಕೆಳಗಿನ ಪದ್ಯದಲ್ಲಿ ಹೇಳಿಕೊಂಡಿದ್ದಾನೆ 


ಸಕಲ ವ್ಯಾಕರಣಾರ್ಥಶಾಸ್ತ್ರ ಗಣಿತಾಲಂಕಾರ ಸತ್ವಾವ್ಯ ನಾ! 

ಟಿಕೆ ವಾತ್ಸಾ $ಯೆನ ನೃತ್ತಗೀತಹಯಶಾಸ್ತ್ರಾದ್ತೈತ ಗಾಂಧರ್ವ ತಾ| 

ರ್ಕಿಕ ಕೆನೀಂದ್ರಾಗಮ ವೈದ್ಯ ವಾದ್ಯ ಶಕುನೋದ್ಯದ್ದೃದೃವಿದ್ಯಾಕದಂ | 
ಬಕಮಂ ಚಂದ್ರಕನೀಂದ್ರನೊರ್ವನೆ ನಲಂ ಬಲ್ಲಂ 'ಪೆಅರ್‌ ಬಲ್ಲರೇ ॥ (೧-೫೧) 


ತನ್ನ ಪೋಷಕ ರೇಚನ್ಭಸನು ತನ್ನ ಸತಿಗೆ ಹೇಳಿದ ಕಾಮತತ್ವವನ್ನು “ ಪಲವು ಛಂದ 
ದೊಳ್‌” ಹೇಳಿರುವುದಾಗಿ ಹೇಳಿಕೊಂಡಿದ್ದಾನೆ...“ ಸಲಬರುಮಾಚಾರ್ಯರಿಂದಂ 
ವೈರಚ್ಛಿನ್ನ ಮಾದ ಮದೆನಾಗಮವನೊಂದು ಮಾಡಿ ವಾತ್ಸಾ 3ಯನಂ ಮೂವತ್ತಾರೆ- 
ಧ್ಯಾಯೆಮೇಳಧಿಕರಣದೊಳು ನಾಲ್ವತ್ತೆಂಟಿಕ್ಟರೆದ ಸಮಪಾದ ಸಹಸ್ರ ಗ್ರಂಥದಿಂ 
ಪೇಟ್ವಿನಲ್ಲಿ ಚಂದ್ರರಾಜನಾಗಮ ಲೌಕಿಕ ವಿರೋಧಮಂ ಕಳೆದು ಸಾರಾಂಶಮಂ ಕೊಂಡು 
ಪಲವು. ಮತಂಗಳನೊಂದು ಮಾಡಿ ಸದಿನೆಂಟಿಧಿಕರಣಗಳಿಂದಳೆಂಕಾರಂ ಕೃತಮಾಗೆ 
ನಾನಾ ಛಂದದಿನೈ ನೂರು ಗದ್ಯಪದ್ಯಗಳಿಂ ನಿಶ್ರುತಂ ಮಾಡಿ ಪೇಟ್ವಿನ್‌. » ಇವನು 
ಛಂದಶ್ಯಾಸ್ತ್ರದ ಅನೇಕ ಅಸೂರ್ವ ವೃತ್ತಗಳನ್ನು ಬಲ್ಲವನಲ್ಲದೆ ಚಿತ್ರಕನಿತೆಯಲ್ಲಿಯೂ 
ಸರಿಣತನಾಗಿದ್ದ. ದೊರೆಯಕ್ಕರೆ ಮುಂತಾದ ಅಪೂರ್ವ ವೃತ್ತಗಳು ಈತನ ಕೃತಿ 
ಯಲ್ಲಿ ಪ್ರಯುಕ್ತವಾಗಿರುವುದೆರಿಂದ ಕನ್ನಡ ಛಂದಸ್ಸಿನ ಇತಿಹಾಸದಲ್ಲಿ ಈತನ ಕೃತಿಗೆ 
ಒಂದು ಪ್ರಮುಖವಾದೆ ಸ್ಥಾನವಿದೆ. ಇವನು ಜಯೆಕೀರ್ತಿಯ ಸಮಕಾಲೀನ ಎಂಬ 
ಅಂಶವನ್ನು ಇಲ್ಲಿ ನೆನೆಯಬಹುದು. 


ಅಕ್ಕರಗಳು | 

ನಾಗನರ್ಮ ತನ್ನ ಗ್ರಂಥದಲ್ಲಿ ಸಿರಿಯಕ್ಸರೆ, ದೊರೆಯಕ್ಕರೆ, ನಡುವಣಕ್ಸರೆ, 
ಎಡೆಯಕ್ಕರೆ, ಕಿರಿಯಕ್ಕರಗಳನ್ನು ಅಕ್ಕರೆದೆ ಪ್ರಭೇದಗಳಾಗಿ ಹೇಳಿದ್ದಾನೆ. ಇವುಗಳಿಗೆ 
ಜಯೆಕೀರ್ತಿಯಲ್ಲಿ ಕ್ರಮವಾಗಿ ಮಹಾಕ್ಷರ, ಸಮಾನಾಕ್ಷರೆ, ಮಧ್ಯಮಾಕ್ಷರ, ಅಂತರಾಕ್ಷರೆ 


ಚಂದ್ರರಾಜನ « ಮದನೆ ತಿಲಕ ದಲ್ಲಿ ಕೆಲವು ಕನ್ನಡ ವೃತ್ತಗಳು ೧೬೫ 


ಲ್ಬಾಕ್ಷರ ಎಂದೂ ತೆಲುಗಿನಲ್ಲಿ ಮಹಾಕೃರ, ಮಧ್ಯಾಕೃರ, ಮಧುರಾಕ್ಕರ, ಅಂತ 
ಭು ರೆ, ಅಲ್ಬಾಕೃರ ಎಂದೂ ಕರೆದಿದೆ. ಕನ್ನಡ ಕಾವ್ಯಗಳಲ್ಲಿ ಶಾಸ ಸನಗಳಲ್ಲಿ ನೂರಾರು 
ನಿರಿಯಕ್ಕರಗಳು ದೊರೆಯುತ್ತವೆ. ಉಳಿದ ಅಕ್ಕರಗಳು " ಮದನ ತಿಲಕ 'ವನ್ನು ಬಿಟ್ಟಿ ರೆ 
ಬೇರೆಡೆ ಅಷ್ಟಾಗಿ ಕಂಡುಬರುವುದಿಲ್ಲ. ಅವುಗಳ ಲಕ್ಷಣವನ್ನು ಕಳಗೆ ವಿವೇಚಿಸಿ. 

ಮೊದಲನೆಯ ಅಧಿಕರಣದಲ್ಲಿ ಹೆಲವು ನೃತ್ರಗಳನ್ನೊಳಗೊಂಡಿರುವ ಪದ್ಯನಿದೆ- 
4 ಇದುವೆ ಎಡೆಯಕ್ಕರಮುಂ ಕೆರಿಯಕ್ಟರಮುಂ ಚಜೋಪದಿಗೆಯುಂ ( ಪಾಠಾಂತರ-ಚೌಸ 
ದಿಕೆಯುಂ) ಎರಡು ಸಟ್ಟದಿಯುಂ ತ್ರಿಸದೋನ್ನತಿಯುಂ ವಲ್ಹಮುಖಿಯುಂ ರಾಟಮುಂ 
(ಪಾ. ತ್ರೋಟಕಮುಂ) ಚಿತ್ರಪದಕಮುಂ ಕಮಳಮುಂ ಚಂದ್ರಿಕೆಯುಮಿಂದು 
ಮುಖಿಯುಂ ಮೊದಲಾಗೆ ೮೪ ವೃತ್ತಮುಂಬಾ (ಪಾ. ಪಾ) ದ ಮುರಜ 
ಬಂಧಮುಂ ಗೋಮೂತ್ರಿಕೆಯುಮಕ್ಟುಂ-- 


ಅಂಗನೃಪಾಯತಿ ತುಂಗಭುಜಂ ಕಲಿ 

ಯ(ಯಿ)ಂಗಿತ ಶಿಕ್ಷಿತನಿಂದುಯಶಂ ॥ 

ಪಿಂಗಜದೊಂಗತ ಭೃಂಗಕಚಂ ಕನಿ (ಪಾ. ಲಿ) 

ಮಂಗಳ ಲಕ್ಷಣಯುಕ್ತನಿನಂ ॥ 

ಸಂಗರ ಕೇಸರಿ ಸಂದಗುಣಂ ಬಲಿ 

ಭೃಂಗರ ದಕ್ಷನು ವಾಯುತನುಂ | 

ಸಂಗದ ಸನ್ಮತಿ ವ (ಪಾ. ರ) ೦ಗನಹಂ ಸಲೆ 
ಭಂಗಿಯನೀಕ್ಷಿಸಿ ರೇ (ಪಾ. ಮಾ) ಚನೃಪಂ॥” (೧-೧೫) 


ಈ ಸದ ೈವನ್ನೂ ಈ ಮುಂದಿನ ಕಂದಪದ ದೃಗಳನ್ನೂ ಮುಂದೆ ಬಳಸಿಕೊಂಡಿದೆ. 
ಈ ಜಮಾ” ಬು ಕಂಜಿ ಇ ್ರಿಸದಿಕೆಯುಂ ಗೇತಿಕೆಯುಮೈದುಮಕ್ಕರಮುನುಕುಂ- 


ಧುರದೊಳಗಿಂದ್ರ[ನ] ಸುತನೆನೆ 

ಪರನಾರಿಗೆ ವಾಯುಜ ಸ್ವಯಂ ತಾನೆನಲು | 

ರ್ವರೆಗೆ ಗಿರಿಜಾತ ಒಭವನೆನೆ 

ನರವಿಕ್ರಮನುನ್ನತೋನ್ನತಂ ತಾನೆನಿಕುಂ ॥ 

ಪರಮ ಹರಭಕ್ತ ನವನೆನೆ 

ದೊರೆಯುಂ ಗುಣೆಯೂರ್ಜಿತಂ ನಯಜ್ಞಂ ಸುಭಟಿಂ | 
ಕರಮೆ ಚರಿತಾರ್ಥನತಿರುಚಿ 

ಹರಿಸಾಹಸನೀಶ್ವರೆಂ ಸ್ಮರಂ ಸಚ್ಚರಿತಂ | ? (೧೦-೧೪, ೧೫) 


ಈ ನದ್ಯಗಳಲ್ಲಿ ಮೊದಲ ಸದ್ಯದ ಮೊದಲ ಪಾದದಲ್ಲಿ [ನ] ಎಂಬುದನ್ನು ಹೆಚ್ಚಾಗಿ ಸೇರಿ 
ಸಿಕೊಂಡಿದೆ, ಛಂದಸ್ಸಿನ ದೃಷ್ಟಿ ಯಿಂದ. ಹಿಂದೆ ಹೇಳಿದ ಅಕ್ಕರದ ಐದು ಪ್ರಭೇದ 
ಗಳೂ ಇಲ್ಲಿ ದೊರೆಯುವುದರಿಂದ ಇವು ಬಹು ಮುಖ್ಯವಾದ ಪದ್ಯಗಳು. 


೧೬೬ ಸಂಶೋಧನ ತರಂಗ 


ಸಿರಿಯಕ್ಕರ 

"ಕನ್ನಡ ಕೈಪಿಡಿ ' ಯಲ್ಲಿ ಪಿರಿಯಕ್ಕ್ಸರದ ವಿವೇಚನೆ ಸಾಕಷ್ಟು ಸಮಗ್ರವಾಗಿ 
ನಡೆದಿದೆ. ನಾಲ್ಕು ಪಾದಗಳಿರುವ ಅದರೆ ಪ್ರತಿ ಪಾದದ ಲಕ್ಷಣ ಸಾಮಾನ್ಯವಾಗಿ ಹೀಗೆ: 

ಹ್ಮಗಣ + ೫ ನಿಷ್ಣುಗಣಗಳು-.-೧ ರುದ್ರಗಣ. ವಿಷ್ಣುವಿನ ಸ್ಥಾ ನದಲ್ಲಿ ಬ್ರಹ್ಮ 
ಬರಬಹುದು. ಆದಿಯ ಬ್ರಹ್ಮದ ಸ್ಥಾ ನದಲ್ಲಿ ವಿಷ್ಣು ಅಸರೂಪವಾಗಿ ಬರುವುದುಂಟು. 
ಕೊನೆಯ ರುದ್ರ ನಿತ್ಯ. (ಕೈನಿಡಿಯಲ್ಲಿ ಕೊಟ್ಟಿರುವ ನಿದರ್ಶನಗಳಲ್ಲೀ ರುದ್ರದ ಸ್ಥಾನ 
ದಲ್ಲಿ “ ಕೀಯ್ಮಾಡೆ? ಎಂಬ ವಿಷ್ಣುವೂ, ರುದ್ರದಲ್ಲಿರೆಬೇಕಾದ ನಾಲ್ಕು ಅಂಶಗಳಿಗಿಂತ 
ಹೆಚ್ಚು AE ಇದ್ದ [ದಲಸೊಟಗ » ಎಂಬ ಗಣವೂ ಬಂದಿವೆ). " ಮದನ 
ತಿಲಕ ದಲ್ಲಿ ೨೫ ನಿರಿಯಕ್ಕರಗಳಿದ್ದು ಸಾಮಾನ್ಯ ವಾಗಿ ನಿರಿಯಕ್ಕರದೆ ಲಕ್ಷಣಕ್ಕೆ ಅನು 
ಸಾರಿಯಾಗಿನೆ. ಕೆಲವೆಡೆ ಆದಿಯ ಬ್ರಹ್ಮದ ಸ್ಥಾ ನದಲ್ಲಿ ನಿಷ್ಲುವೂ (ಉದಾ. ಗೆ 
೧೦-೭೬ ರಲ್ಲಿ ಮೂರನೆಯ ಪಾದ), ಮಧ್ಯೆ ನ ವಿನ ಸ್ಥಾನದಲ್ಲಿ 'ಒಮೊ ನ್ಮೆ ಬ್ರಹ್ಮ 
ವಸೆ ಸೇ ಅಲ್ಲ ತನ ಬಂದಿವೆ (ಉದಾ. ನ ೧೦-೭೬ ರಿ ಮೊದಲ ಪಾದದಲ್ಲಿ ಐದ 
ನೆಯ ಗಣ " ದಾಸನಮ” ಎಂಬುದು ರುದ್ರ ; ೧೦-೭೭ ರಲ್ಲಿ ೨ ನೆಯ ಪಾದದಲ್ಲಿ ೫ 
ನೆಯ ಗಣ “ ಹ ಎಂಬುದೂ "ಹಿದ್ರವೇ?. ಕೊನೆಯ ಗಣ ಸಾಮಾನ್ಯ 
ವಾಗಿ ರುದ್ರವಾಗಿದ್ದರೂ ಕೆಲವೆಡೆ ವಿಷ್ಣುವೂ, ಕೆಲವೆಡೆ ಹೆಚ್ಚು ಅಂಶಗಳಿರುವ ಗಣವೂ 
ಬಂದಂತಿನೆಯಾದರೂ ಅಲ್ಲೆಲ್ಲಾ ಪಾಠದೋಹಷಗಳಿರುವಂತಿದೆ. ಒಟ್ಟಿ ನಲ್ಲಿ ನಿರಿಯಕ್ಕರದ 
ಮೂಲಲಯೆನನ್ನೇ ಅನುಸರಿಸಿ ಇಲ್ಲಿಯ ನಿರಿಯಕ್ಕರೆಗಳು ಹುಟ್ಟಿ ನೆಯೆಂದು ಹೇಳ 
ಬಹುದು. ಮೇಲೆ ಕೊಟ್ಟಿ ರುವ ಕಂದನದ್ಯಗಳಿಂದ (೧೦-೧೪, ೧೫) ಹೊರಡುವ 
ನಿರಿಯಕ್ಕರ ಹೀಗಿದೆ ; 


ವಿ ನಿ ವಿ; ಬ್ರ ವಿ ವಿಸಾ ರು 
ಧುರದೊಳ | ಗಿಂದ್ರನ | ಸುತನೆನೆ| ಪರನಾ | ರಿಗೆ ವಾಯು | ಜಸ್ವಯಂ | ತಾನೆನಲು | 
ಬ್ರ ವಿ ಫಿ ಬ್ರ ಫಿ ವಿ ರು 
ರ್ವರೆಗೆ | ಗಿರಿಜಾತ್ಮ | ಭವನೆನೆ | ನರ ವಿ ಕ್ರಮನುನ್ನ | ತೋನ್ನತಂ | ತಾನೆನಿಕುಂ | 
ಬ್ರ ವಿ ವಿ ಬ್ರ ವಿ ವಿ ರು 
ಪರಮ | ಹರಭಕ್ತ | ನಿವನೆನೆ | ದೊರೆಯುಂ | ಗುಣಿಯೂರ್ಜಿ | ತಂ ನಯ | ಜ್ಞಂಸುಭಟಂ | 
ಬ್ರ ವಿ ವಿ ಬ್ರ ವಿ ವಿ ರು 


ಕರಮೆ | ಚರಿತಾರ್ಥ | ನತಿರುಚಿ | ಹರಿಸಾ | ಹಸನೀಶ್ವ | ರಂಸ್ಮರಂ। ಸಚ್ಚರಿತಂ l 


ದೊರೆಯಕ್ಕ ರ 
NS ಕಾರ ಇದರ ಪ್ರತಿಪಾದದಲ್ಲೂ ೬ ಗಣಗಳು (೨ ವಿಷ್ಣು-- 
ಬ್ರಹ್ಮ೨ ನಿನ್ಣು೧ ಬ್ರಹ್ಮ.) ಜಯಕೀರ್ತಿಯ ಲಕ್ಷಣವೂ ಇದೇ. ಅಸಗನ 


ಶ್ಚ 


ಚಂದ್ರರಾಜನ « ಮದನ ತಿಲಕ ದಲ್ಲಿ ಕೆಲವು ಕನ್ನಡ ನೃತ್ತಗಳು ೧೬೭ 


" ಕರ್ಣಾಟ ಕುಮಾರಸಂಭವ 'ದಲ್ಲಿ ಇದು ಪ್ರಯುಕ್ತವಾಗಿದೆಯಂತೆ. ಆ ಕಾವ್ಯ ನಮ 
ಗೀಗ ದೊರೆಯುವುದಿಲ್ಲ... ಮೇಲಿನ ಕಂದಗಳಿಂದ (೧೦-೧೪, ೧೫) ದೊರೆಯಕ್ಕರ 
ವನ್ನು ಹೀಗೆ ಬೇರ್ಪಡಿಸಬಹುದು : 


ವಿ ವಿ ಬ್ರ ವಿ ವಿ. 0..ಬ್ರ 
ಇಂದ್ರನ | ಸುತನೆನೆ | ಪರನಾ | ರಿಗೆ ವಾಯು | ಜ ಸ್ವಯಂ | ತಾನೆ | 
ಫಿ ವಿ ಬ್ರ ವಿ ವಿ ಬ್ರ 
ಗಿರಿಜಾತ್ಮ | ಭವನೆನೆ | ವರವಿ | ಕ್ರಮನುನ್ನ | ತೋನ್ನತಂ | ತಾನೆ | 
ಫಿ ವಿ ಬ್ರ ಪಿ ವಿ ಬ್ರ 
ಹರಭಕ್ತ | ನಿವನೆನೆ | ದೊರೆಯುಂ | ಗುಣಿಯೂರ್ಜಿ | ತಂ ನಯ | ಜ್ವಂಸು। 
ವಿ ಫಿ ಬ್ರ ವಿ ವಿ ಬ್ರ 


ಚರಿತಾರ್ಥ | ನತಿರುಚಿ | ಹರಿಸಾ | ಹಸನೀಶ್ವ | ರೆಂ ಸ್ಮರಂ |.ಸತ್‌ ಚ॥ 


ಕೊನೆಯ ಪಾದದಲ್ಲಿ “ ಸಚ್ಚರಿತಂ ಎಂಬುದರಿಂದ “ ಸತ್‌ಚ” ಎಂಬಷ್ಟನ್ನು ಮಾತ್ರ 
ಕೊನೆಯ ಗಣಸ್ಥಾ ನದಲ್ಲಿ ಉಳಿಸಿಕೊಳ್ಳಲಾಗಿದೆ. ಈ ಪ್ರಯೋಗ ಸಾಧುವಾದುದಲ್ಲ 
ನಿಜ ಆದರೆ“ ಸಚ್ಚರಿತಂ? ಎಂಬುದರಿಂದ ವಿಷ್ಣುವನ್ನು ಹೊರಡಿಸುವುದು ಅಸಾಧ್ಯ. 
« ಸಚ್ಚೆರಿತಂ” ಎಂಬಷ್ಟನ್ನ್ನೂ ಉಳಿಸಿಕೊಂಡರೆ ಬ್ರಹ್ಮದ ಸ್ಥಾನದಲ್ಲಿ ರುದ್ರ 
ಬಂದಂತಾಗುತ್ತದೆ. ಇದು ಅಸಾಧ್ಯ. ಕೊನೆಯ “ ಚರಿತಂ? ಎಂಬಸ್ಸನ್ನು ಉಳಿಸಿ 
ಕೊಳ್ಳಬಹುದೋ ಏನೋ! ಆದರೆ ಉಳಿದ ಪಾದೆಗಳಲ್ಲಿ ಕೊನೆಯ ಎರಡಂಶಗಳನ್ನು 
ಬಿಟ್ಟು ಇಲ್ಲಿ ಕೊನೆಯ ಅಂಶಗಳ ಹಿಂದಿನ ಅಂಶವನ್ನು ಬಿಡುವುದು ಉಚಿತವಲ್ಲ. 
« ಸತ್‌ ಚ” ಎಂಬುದರಲ್ಲಿ “ ಚ” ಎಂದರೆ “ ಮತ್ತು ” ಎಂದೂ, “ಸತ್‌” ಎಂಬು 


| ದಕ್ಕೆ “ ಇರು” ಧಾತುವಿನ ಯಾವುದಾದರೂ ಕ್ರಿಯಾರೂಪವನ್ನು ಅರ್ಥವಾಗಿ ಇಟ್ಟು 


ಕೊಳ್ಳ ಬಹುದು. ಒಂದು ಜಾತಿಯೆ ಪದ್ಯ ಅಥವಾ ಪದ್ಯಗಳಿಂದ ಅನೇಕ ಜಾತಿಯ 
ಸದ್ಯಗಳು ಹೊರಡುವಂತೆ ಬರೆದಾಗ ಈ ರೀತಿಯ ಅಹಿತವಾದ ಗಣವಿಭಾಗ ಸ್ವಲ್ಪ 
ಅನಿನಾರ್ಯನಾಗಬಹುದು. 


ನಡುವಣಕ್ಕರ 

ನಾಗವರ್ಮ ಮತ್ತು ಜಯಕೀರ್ತಿಯರ ಪ್ರಕಾರ ಇದರ ಲಕ್ಷಣ... ಪ್ರತಿ ಪಾದ 
ದಲ್ಲಿ ೫ ಗಣಗಳು (೧ ಬ್ರಹ್ಮ--೩ ವಿಷ್ಣು-.-೧ ರುದ್ರ) " ಕರ್ಣಾಟ ಮಾಲತೀ 
ಮಾಧನ'ದಲ್ಲಿ ಇದು ಪ್ರಯುಕ್ತವಾಗಿದೆಯೆಂದು ಜಯಕೀರ್ತಿಯ ಹೇಳಿಕೆ. ಆ ಕಾವ್ಯ 


ಈಗ ಉಪಲಬ್ಧವಿಲ್ಲ. ಮೇಲಿನ ಕಂದಗಳಿಂದ (೧೦-೧೪, ೧೫) ಈ ವೃತ್ತವನ್ನು 


ಹೀಗೆ ಬೇರ್ಪಡಿಸಬಹುದು 


೧೬೮ ಸಂಶೋಧನ ತರಂಗ 


ಬ್ರ ವಿ ಖಿ ವಿ ರು 
ಇಂದ್ರ | ನ ಸುತನೆ | ನೆ ಪರನಾ | ರಿಗೆ ವಾಯು | ಜ ಸ್ವಯಂ ತಾನ್‌ 
ಬ್ರ ವಿ ವಿ ವಿ ರು 
ಗಿರಿಜಾ | ತ್ಮ ಭವನೆ | ನೆ ನರನಿ। ಕ್ರಮನುನ್ನ | ತೋನ್ನತಂ ತಾನ್‌ 
ಬ್ರ ವಿ ವಿ ಖಿ ರು 
ಹರಭ | ಕ್ತ ನಿನನೆ | ನೆ ದೊರೆಯುಂ | ಗುಣಿಯೂರ್ಜಿ | ತಂ ನಯಜ್ಞಂ 
ಬ್ರ ಫಿ ವಿ aa ರು 


ಚರಿತಾ | ರ್ಥನತಿರು | ಚಿ ಹರಿಸಾ | ಹಸನೀಶ್ವ | ರೆಂ ಸ್ಮರಂ ಸತ್‌ 


ಕೊನೆಯ ಪಾದದಲ್ಲಿ “ ಸತ್‌? ಎಂಬುದನ್ನು ಸಹಿಸಿಕೊಂಡರೆ, ಈ ವೃತ್ತವು ಲಕ್ಷಣಕ್ಕೆ 
ಅನುಸಾರಿಯಾಗಿದೆ. | 

" ನಡುನಣಕ್ಕರ ಎಂಬ ಹೆಸರಿನ ಪ್ರತ್ಯೇಕವಾದ ಒಂದು ಪದ್ಯವಿದೆ ಈ ಗ್ರಂ 
ದಲ್ಲಿ. ಅದರ ಗಣನಿಭಾಗ ಸ್ವಲ್ಪ ತೊಂದರೆಯನ್ನು ಕೊಡುವುದಲ್ಲದೆ ನಾಗವರ್ಮನ 


ಎ 
ಲಕ್ಷಣಕ್ಕೆ ಹೊಂದಿಕೊಳ್ಳದ ಗಣಗಳೂ ಬರುತ್ತವೆ. ಆ ಪದ್ಯ ಹೀಗಿದೆ. 


ಬ್ರ ಫಿ ಫಿ ವಿ ರು 
ನುಡಿಗು | ಮೋಪನ | ಪಡೆ ಮಾತ। ನಾತನಿ। ರ್ದೆಡೆಗೆ ನಕ್ಕುಂ 
ಬ್ರ ತ್ಲ ಬ್ರ ಫಿ ಫಿ ರು 


ಮುಡಿಯ | ಮುಡೆಯುಂ | ಜೋಲ್ಡಿರ್ಕುಂ | ಪಾಡುಗುಂ | ಪರಸಿ ಬೈಗುಂ 
(3 “ಯು” ಎಂಬ ಪಾಠಾಂತರನೇ ಉಚಿತ) 


ಬ್ರ ವಿ ವಿ * ವಿ ? ತ್ಲ 
ಕೆಡೆಗ | ಣೈಂಪಕ್ಕುಂ | ದೆಯ್ವಂ ಬಂ | ದಂತೆತೆ। ರಮಾಳ್ಪಂಗಂಗಳಂ 
ವಿ ರು 
(** ಪಾ. | ದಂತೆರ | ಹಸ್ಕಂಗಳಂ | ) 
ಬ್ರ ಬ್ರ ಫಿ ಪಿ ? 


ಮಡದಿ | ಸೇಳ್ಗುಂ | ನಲ್ಲನಂ | ಬೆಸಗೊಳೆ | ಮಡದಿಯಿಂಗಿತಂಗಳು ॥ (೧೧-೪೭) 


ಮೊದಲನೆಯ ಪಾದ ಲಕ್ಷಣಬದ್ಧವಾಗಿದೆ. ಎರಡನೆಯ ಪಾದದಲ್ಲಿ “ ಮುಡಿಯುಂ 
ಉಡೆಯುಂ ? ಎಂದಿಟ್ಟುಕೊಂಡರೈ, ವಿಷ್ಣುನಿನ ಸ್ಥಾ ನದಲ್ಲಿ ಬ್ರಹ್ಮ ಬಂದಿಜೆಯೆನ್ನ 
ಬಹುದು. ಕನ್ನಡದಲ್ಲಿ, ಅದರಲ್ಲೂ ನಿರಿಯಕ್ಕರದಲ್ಲಿ ಇದು ಸರ್ವೇಸಾಮಾನ್ಯ. ಅಥವಾ 
“ ಮುಡಿಯ ಮೂಡೆಯುಂ” (ಮೂಡೆ ದೊಡ್ಡ ಗಂಟು) ಎಂದು ಪಾಠವಿತ್ತೋ 
ಏನೋ ಎಂದು ಊಹಿಸಿದರೆ ಆ ಪಾದವೂ ಸಲಕ್ಷಣವಾಗುತ್ತದೆ. ಮೂರನೆಯ ಪಾದ 
ದಲ್ಲಿ ವಾಠಾಂತರದಲ್ಲಿ ಕೊಟ್ಟರು ಪಾಠವೇ ಸರಿ ಎಂದು ಛಂದಸ್ಸಿನ ದೃಷ್ಟಿ ಯಿಂದ 
ಅಂಗೀಕರಿಸದೆ ವಿಧಿಯಿಲ್ಲ... ಹಾಗೆ ಅಂಗೀಕರಿಸಿದರೆ ಪಾದ ಸಲಕ್ಷಣವಾಗುತ್ತದೆ, 
ಅರ್ಥವೂ ಸರಿಹೋಗುತ್ತದೆ. ನಾಲ್ಕನೆಯ ಪಾದದಲ್ಲಿ " ಪೇಳ್ಗುಂ' ಎಂದು ಬ್ರಹ್ಮ 


ಚಂದ್ರರಾಜನ $ ಮದನ ತಿಲಕ ದಲ್ಲಿ ಕೆಲವು ಕನ್ನಡ ವೃತ್ತಗಳು ೧೬೯ 


ವನ್ನೇ ಇಟ್ಟು ಕೊಳ್ಳ ಬಹುದು. ಅಥವಾ " ಪೇಳುಗುಂ ' ಎಂದಿಟ್ಟು ಕೊಂಡರೆ ವಿಷ್ಣುವಾ 
ಗುತ್ತದೆ. ಕೊನೆಯ ರುದ್ರದ ಸ ಸ್ಥಾನದಲ್ಲಿ “ ಮಡದಿಯಿಂಗಿತಂಗಳು ” ಎಂಬ ಮಾತು 
ಗಳು ಬಂದಿವೆ. “ ಮಡದಿ ” ಎಂಬುದು ಆ ಪಾದದಲ್ಲಿ ಎರೆಡು ಸಾರಿ ಬಂದಿರುವುದನ್ನು 
ಗಮನಿಸಬೇಕು.  “ಗೀತಂಗಳೆಂ” ಎಂದೋ ಅಥವಾ ಅಂತಹ ನಾಲ್ಕು ಅಂಶಗಳಿರುವ 
ಯಾವುದೋ ಪದ ಇತ್ತೋ ಏನೋ! 


ಎಡೆಯಕ್ಕರ 

ನಾಗವರ್ಮ ಜಯಕೀರ್ತಿಯರ ಪ್ರಕಾರ ಇದರ ಪ್ರತಿಪಾದದಲ್ಲಿ ೪ ಗಣಗಳು 
(೧ ಬ್ರಹ್ಮ ೨ ವಿಷ್ಣು-. ೧ ರುದ್ರ). “ ಕರ್ಣಾಟೇಶ್ವರ ಕಥಾ” ಮುಂತಾದ ಕಾವ್ಯಗ 
ಳಲ್ಲಿ ಪ್ರಯುಕ್ತವಾಗಿದೆಯೆಂದು ಜಯಕೀರ್ತಿಯ ಹೇಳಿಕೆ. ಆ ಕಾವ್ಯನೀಗ ಅನುನ 
ಲಬ್ಧ... ಮೇಲಿನ ಕಂದಪದ್ಯಗಳಿಂದ (೧೦-೧೪, ೧೫) ಈ ವೃತ್ತವನ್ನು ಹೀಗೆ 
ಬಿಡಿಸಬಹುದು 


ಬ್ರ ಪಿ ನಿ ರು 
ಪರನಾ | ರಿಗೆ ವಾಯು | ಜ ಸ್ವಯಂ | ತಾನೆನಲು | 
ಬ್ರ ಪಿ ನಿ ರು 
ವರನಿ | ಕ್ರಮನುನ್ನ | ತೋನ್ನ ತಂ | ತಾನೆನಿಕುಂ | 
ಬ್ರ ವಿ ಪಿ ರು 
ದೊರೆಯುಂ | ಗುಣಿಯೂರ್ಜಿ | ತಂ ನಯ | ಜ್ವಂ ಸುಭಟಿಂ। 
ಬ ವಿ ವಿ ರು 


೬) 
ಹರಿ ಸಾ | ಹಸಥೀಶ್ವ | ರಂ ಸ್ಮರಂ | ಸಚ್ಚರಿತಂ ॥ 


ಪದ್ಯ ಲಕ್ಷಣಬದ್ಧವಾಗಿದೆ. 
ಹಂದೆ es ರುವ (೧-೧೫) ನೆಯ ಪದ್ಯದಲ್ಲಿ ಎಡೆಯಕ್ಸರವಿನೆಯೆಂದು 
ಕವಿಯ ಹೇಳಿಕೆ. ಆ ಪದ್ಯ “೮೪ ವೃತ್ತ ಗಳನ್ನು ಹೊರಬೇಕಾಗಿರುವುದರಿಂದ, 


ಲಕ್ರಣಬದ್ಧ ವಾದ ಪದ್ಯಗಳನ್ನು ಜಡ] ಬಿಡಿಸುವುದು ಕಷ್ಟವೇ. ಪ್ರತಿಪಾದದಲ್ಲಿ 
ಏಳು ಗಣಗಳನ್ನು ವರಿಷ್ಕ ಸಂಖ್ಯೆಯಾಗಿಟ್ಟುಕೊಂಡು ಅದಕ್ಕೆ ನಿರಿಯಕ್ಕರವೆಂದು 
ಸಕಾರಣವಾಗಿಯೇ ಹೆಸರು ಕೊಟ್ಟು, ನಂತರ ಗಣಸಂಖ್ಯೆಯನ್ನು ಒಂದೊಂದಾಗಿ 
ಕಡಮೆ ಮಾಡುತ್ತ ಒಂದೊಂದಕ್ಕೂ ಬೇರೆಬೇರೆ ಹೆಸರಿಟ್ಟು ಕನಿಷ್ಕ ಸಂಖ್ಯೆಯೆ ಎಂದರೆ 
ಮೂರು ಗಣಗಳುಳ ) ಅಕ್ಕರಕ್ಕೆ ಕೆರಿಯಕ್ಕರನೆಂದು 4 ಹೆಸರು ಕೊಟ್ಟ ಂತಿದೆ. 
ಅಕ್ಕರಗಳಲ್ಲಿ ಒಂದೊಂದಕ್ಕೂ ಇರುವ ವ್ಯತ್ಯಾಸೆಗಳಲ್ಲಿ ಪ್ರ ಪ್ರಧಾನವಾದ ವ್ಯತ್ಯಾ ಸೆದೆಂದಕೆ 
ಗಣಗಳ ಸಂಖ್ಯೆ; ನಂತರದ ವ್ಯತ್ಯಾಸ ಗಣವಿನ್ಯಾಸ. ಎಡೆಯಕ್ಕ ಸರವು ನಾಲ್ಪು ಅಂಶಗಣ 
ಗಳುಳ್ಳ ವೃತ್ತ ವೆಂದುಸೂ ಸ್ಥೂಲವಾಗಿ ಇಟ್ಟು ಕೊಂಡರೆ (ಸ್ಫೂ ನ ಎಂದು ಹೇಳಿರುವುದು 


೧೭೦ ಸಂಶೋಧನ ತರಂಗ 


ಏಕೆಂದರೆ ಪ್ರತಿಪಾದದೆಲ್ಲಿ ೭, ೬, ೫ ಗಣಗಳುಳ್ಳ ಉತ್ಸಾಹ, ಅಕ್ಕರಿಕೆ ಮುಂತಾದ 
ವೃತ್ತಗಳಿವೆ. ಇವುಗಳಲ್ಲಿ ಉತ್ಸಾಹವನ್ನು ಜಯಕೀರ್ತಿ ಹೇಳದೆ ಬಿಟ್ಟಿರುವುದು ಗಮ 
ನಾರ್ಹ ; ಅಂಶವೃತ್ತವಾಗಿದ್ದು ಅದು ಮಾತ್ರಾ ವೃತ್ತಕ್ಕೆ ತಿರುಗಿದುದು- -ನಾಗವರ್ಮನ 
ಲಕ್ಷಣ ಪದ್ಯವನ್ನು ನೋಡಿದರೆ ಹಾಗೆನ್ಸಿಸುತ್ತದೆ. ಕಾರಣವಿರಬಹುದೇ ?). ೧-೧೫ನೇ 
ಸದ್ಯದಿಂದ ಎಡೆಯಕ್ಕರವನ್ನು ಹೀಗೆ ಬಿಡಿಸಬಹುದು. 


ಫಿ ವಿ ಬಿಟ್‌ 0॥ಿ 
ಅಂಗನೈ | ಪಾಯತಿ | ತುಂಗಭು | ಜಂ ಕಲಿ | 

ಫಿ ವಿ ವಿ ಥಿ 
ಸಿಂಗಜ। ದೊಂಗತ । ಭೃಂಗಕ | ಚಂ ಕನಿ! 

ವಿ ವಿ ವಿ ವಿ 
ಸಂಗರ । ಕೇಸರಿ | ಸಂದಗು | ಣಂ ಬಲಿ 

ಥಿ ವಿ ವಿ ವಿ 


ಸಂಗದ । ಸನ್ಮತಿ | ವಂಗವ | ಹಂ ಸಲೆ ॥ 


ಎಡೆಯಕ್ಕರದ ಪ್ರತಿಪಾದದ ಆದಿಯಲ್ಲಿರಬೇಕಾದ ಬ್ರಹ್ಮಗಣವನ್ನು “ಅಂಗನ್ಸಪಾಯತಿ? 
ಎಂದು ಆರಂಭವಾಗುವ ಆ ಪದ್ಯದಲ್ಲಿ ಹೊರಡಿಸುವಂತೆಯೇ ಇಲ್ಲ. 


€ ಎಡೆಯಕ್ಕರ ' ಎಂಬ ಹೆಸರಿನ ಪ್ರತ್ಯೇಕವಾದ ಪದ್ಯವೇ ಇದೆ ಈ ಗ್ರಂಥದಲ್ಲಿ: 


ಬ್ರ ವಿ ರು ವಿ 

ಕರಜ | ಮೆರಡರಿಂ | ಬೆಕ್ಕು ಪಾಯ್ವ | ಪಾಂಗಿನಿಂ. | 
ಬ್ರ ರು ಬ್ರ ರು 

ತ್ವರಿತ | ದಿಂ ಸೆಗಲ | ನೊತ್ತುಗು | ಹ್ಯಾಸನದಿಂ | 
ಬ್ರ ವಿ ಬ್ರ WA 

ತಿರುತೆ | ಕರ್ಣ ಮೂಲ | ಮಂ ಚುಂ | ಬಿಸಿ ಬಾಲೆಗೆ | 
ಬ್ರ ವಿ ವಿ ರು 


ಸುರಿಗುಂ | ಕಾಮಾಂಬು | ನಿಶ್ಚಯ | ಮಿದನಣಜಾಗೆ | 


ಮ ಪದ್ಯದ ಪಾಠ ಎಷ್ಟರಮಟ್ಟಿಗೆ ಶುದ್ಧವೋ ತಿಳಿಯದು. ಇದಕ್ಕೆ ಪಾಠಾಂತರೆಗಳ 
ನ್ನೇನೂ ಕೊಟ್ಟಿ ಲ್ಲ. ಈಗ ಇರುವಂತೆ ನಾಲ್ಕನೆಯ ಸಾದವೊಂದೇ ಲಕ್ಷಣಬದ್ದವಾಗಿ 
ರುವುದು. ಉಳಿದ ಮೂರು ಪಾದೆಗಳಲ್ಲೂ ವಿಷ್ಣುವಿನ ಸ್ಥಾನದಲ್ಲಿ ರುದ್ರ ಬಂದಿರುವು 
ದಲ್ಲದೆ ಮೊದಲ ಪಾದದ ಕೊನೆಯಲ್ಲಿ ರುದ್ರದ ಸ್ಥಾನದಲ್ಲಿ ವಿಷ್ಣು ಬಂದಿದೆ. ಮೊದಲ 

ಎರಡು ಪಾದಗಳು ಈ ರೀತಿ ಇದ್ದಿರುವುದು ಅಸಂಭವವಲ್ಲ.... 


ಕ್ಕಿ 


ಚಂದ್ರರಾಜನ « ಮದನ ತಿಲಕ *ದಲ್ಲಿ ಕೆಲವು ಕನ್ನಡ ನೃತ್ತಗಳು ೧೭೧ 


ಬ್ರ ವಿ ವಿ ರು 
ಕರಜ | ಮೆರಡರಿಂ | ಬೆಕ್ಕು ಪಾ | ಯುವ ಪಾಂಗಿನಿಂ | 
ಬ್ರ ಥಿ ಫಿ ರು 


ತ್ವರಿತ | ದಿ ಪೆಗಲ | ನೊತ್ತು ಗು! ಹ್ಯಾಸನದಿಂ [| 


ಮೂರನೆಯ ಪಾದದಲ್ಲಿರುವ ತೊಂದರೆಗಳನ್ನು ಪರಿಹರಿಸುವುದು ಸ್ವಲ್ಪ ಕಷ್ಟ. 


ಕಿರಿಯಕ್ಕರ 

ನಾಗವರ್ಮ ಮತ್ತು ಜಯಕೀರ್ತಿಯರ ಪ್ರಕಾರ ಪ್ರತಿ ಪಾದದಲ್ಲಿ ೩ ಗಣಗಳು 
(೨ ವಿಷ್ಣು- ೧ ರುದ್ರ). ಇದು ಶೃಂಗಾರ ಪಿಂಡಾದಿ ಕಾವ್ಯಗಳಲ್ಲಿ ಪ್ರಯುಕ್ತವಾಗಿ 
ತ್ರೈಂದೂ ಕರ್ಣಾಟಕ ಸಂಗೀತದಲ್ಲಿ ಪ್ರಸಿದ್ಧವಾಗಿತ್ತೆಂದೂ ಜಯಕೀರ್ತಿಯ ಹೇಳಿಕೆ, 
(೧೦-೧೪, ೧೫)ನೇ ಪದ್ಯಗಳಿಂದ ಕಿರಿಯಕ್ಕರವನ್ನು ಹೀಗೆ ಹೊರಡಿಸಬಹುದು 


ಬ್ರ ವಿ py | 
ಪರನಾ | ರಿಗೆ ವಾಯು | ಜ ಸ್ವಯಂ ತಾನ್‌ 
ಬ್ರ ಫಿ ರು 
ನರನಿ | ಕ್ರಮನುನ್ನ | ತೋನ್ನತಂ ತಾನ್‌ | 
ಬ್ರ ವಿ ರು 
ದೊರೆಯುಂ | ಗುಣಿಯೂರ್ಜಿ | ತಂ ನಯಜ್ಞಂ | 
ಬ್ರ ವಿ ರು 
ಹರಿಸಾ | ಹೆಸನೀಶ್ವ | ರಂ ಸ್ಮರಂ ಸತ್‌ 


ಆದಿಗಣ ವಿಷ್ಣುವಿನ ಬದಲು ಬ್ರಹ್ಮವಾಗಿದೆ. ಹೀಗೆ ಬರುವುದು ಕನ್ನಡದಲ್ಲಿ ವಿರಳ 


ವೇನೂ ಅಲ್ಲ. | 
(೧-೧೫)ನೇ ಪದ್ಯದಲ್ಲಿ ಕೆರಿಯೆಕ್ಕರನಿದೆಯೆಂದು ಕವಿಯೆ ಹೇಳಿಕೆ, ಅದನ್ನು 


ಹೀಗೆ ಬಿಡಿಸಬಹುದು. 


ಫಿ ವಿ ರು 
ಇಂಗಿತ | ಶಿಕ್ಷಿತ | ನಿಂದುಯಶಂ॥ 
ಫಿ ಫಿ ರು 
ಮಂಗಳ | ಲಕ್ಷಣ | ಯುಕ್ತನಿನಂ | 
ವಿ ವಿ ರು 
ಭೃಂಗರೆ | ದಕ್ಷನು | ವಾಯುತನುಂ | 
ವಿ ಫಿ ರು 


; ಭಂಗಿಯ | ನೀಕ್ಷಿಸಿ | ರೇಚನೃಪಂ ॥ 
ಇದು ಲಕ್ಷ್ಮಣಕ್ಕೆ ಸರಿಯಾಗಿದೆ. 


೧೭೨ ಸಂಶೋಧನ ತರಂಗ 
ಷಟ್ಟದಿ 

y ಅಂಗನ್ಭಪಾಯತಿ ” ಎಂದು ಆರಂಭವಾಗುವ ಪದ್ಯದಿಂದ ಹೊರಡುವ ಎರಡು 
ಷಟ್ಪದಿಗಳು ಕನಿಚರಿತೆಕಾರರು ಭಾವಿಸಿರುವಂತೆ ಶರಷಟ್ಟಿದಿಗಳಲ್ಲವೆಂದೂ ನಾಗವರ್ಮ 
ಹೇಳುವ " ಸಟ್ಟಿದಿ ' ಎಂದೂ ಪ್ರೊ. ತೀ. ನಂ. ಶ್ರೀಕಂಠಯ್ಯನವರು ಸಪ್ರಮಾಣವಾಗಿ 
ತೋರಿಸಿಕೊಟ್ಟಿದ್ದಾರೆ. (“ ಸಮಾಲೋಕನ” ಎಂಬ ಗ್ರಂಥದಲ್ಲಿ "ಅಪೂರ್ವ 
ಷಟ್ಟದಿಯ ಲಕ್ಷಣ’ ಎಂಬ ಲೇಖನವನ್ನು ನೋಡಿ). ಹನ್ನೆರಡನೆಯ ಶತಮಾನ 
ದಿಂದೀಜೆಗೆ ಶರ ಕುಸುಮ ಮುಂತಾದ ಹೆಸರುಗಳಿರುವ ವೃತ್ತಗಳಿಗೆ "ಷಟ್ಟದಿ' ಎಂದೂ, 
ಅದಕ್ಕೆ ಮುನ್ನ ನಾಗವರ್ಮಾದಿಗಳ ಕಾಲದಲ್ಲಿದ್ದ ಅಂಶಗಣಘೆಟತ ವೃತ್ತಕ್ಕೆ "ಸಟ್ಟಿದ' 
ಎಂದೂ ಸೌಕರ್ಯದ ದೃಷ್ಟಿಯಿಂದ ಹೆಸರಿಡಬಹುದೆಂದು ಸೂಚಿಸಿದ್ದಾರೆ. ನಾಗವರ್ಮ 
ಜಯಕೀರ್ತಿಯರ ಪ್ರಕಾರ ಷಟ್ರಿದದ ಲಕ್ಷಣ ಇದು 


ವಿ1ನಿ! 
ಎ. ಎ. 
ವಿ1ವಿ|ರು॥ 
ನಿ।ವಿ| 
ನಿ|ನಿ|। 
. ಏಿ|1ನಿ|ರು| 
ಈ ಲಕ್ಷಣಕ್ಕೆ ಹೊಂದಿಕೊಳ್ಳುವ ಲಕ್ಷ ಗಳು ಅನ್ಮಿನಬಾನಿ ಶಾಸೆನದಲ್ಲಿ, ಸುಕುಮಾರ 
ಚರಿತೆ ಎಂಬ ಕಾವ್ಯದಲ್ಲಿ, ಚಿತ್ರದುರ್ಗ ಜಿಲ್ಲೆಯ ಶಾಸನವೊಂದರಲ್ಲಿ ದೊರಕಿನೆ 1. 
ಪ್ರೊ. ತೀ. ನಂ. ಶ್ರೀ.ಯನರು ಮೇಲೆ ಹೇಳಿದ ಲೇಖನವನ್ನು ಬರೆಯುವ ಹೊತ್ತಿಗೆ 
ಮದನತಿಲಕವು ಅಚ್ಚಾಗಿರಲಿಲ್ಲ. ಕನಿಚರಿತೆಯಲ್ಲಿ ಉದ್ಭೃತವಾಗಿದ್ದ “ ಅಂಗನೃಪಾ 
ಯತಿ ತುಂಗಭುಜಂ” ಎಂದು ಆರೆಂಭವಾಗುವ ಪದ್ಯದಿಂದ ಹೊರಡುವ ಷಟ್ಟಿದಗಳನ್ನು 
ಅವರು ಬಳಸಿಕೊಂಡರು ; ಅದೇ ಆ ಗ್ರಂಥದಲ್ಲಿರುವ ಷಟ್ಟಿದವನ್ನು ಬಳಸಿಕೊಳ್ಳ ಲಾಗ 
ಲಿಲ್ಲ " ಹಟ್ಸಿದಿ' ಎಂಬ ಹೆಸರಿರುವ ಈ ಸದ್ಯಕ್ಕೆ ಷಟ್ಪದಿಯ ಇತಿಹಾಸದಲ್ಲಿ 
ಒಳ್ಳೆಯ ಸ್ಥಾ ನನಿದೆ. ಅದು ಕೆಲವು ಪಾಠಾಂತರಗಳನ್ನು ಹೊಂದಿ ಅಶುದ್ಧವಾಗಿದ್ದರೂ 
ಅಂಶಗಣದ ವೃತ್ತ ಎಂದು ತೋರಿಸುವಷ್ಟರಮಟ್ಟಿ ಗಾದರೂ ಶುದ್ಧವಾಗಿದೆ. ಆ ಪದ್ಯ 
ಹೀಗಿದೆ 
ಮಾಸಪ್ರಸೂತೆ ಸ 
ಣ್ಮಾಸದ ಗರ್ಭಿಣಿ ತಾಂ ಕ್ಷು 
Fog ತ 
ಧಾಸತಿ ಮೆಯಿಗಳಿಂಗೆಚ್ಚೆತ್ತಿ ನಳ್‌ | 
ಮಾಸರ ನೃತ್ಯನಿ 


| «4 ಅಭಿಲಸಿತಾರ್ಥ ಚಿಂತಾಮಣಿ ಯಲ್ಲಿ ಒಂದು ಅಂಶಗಣದ ಸಟ್ಟದವಿದೆ, 


ಚಂದ್ರರಾಜನ « ನುದನ ತಿಲಕ 'ದಲ್ಲಿ ಕೆಲವು ಕನ್ನಡ ವೃತ್ತಗಳು ೧೭೩ 


ಳಾಸಿನಿಗಂ ಕಾ 
ಮಸುಖಂ ಕೂಟಿಮುಂ ತತ್ವಾಲನೆ॥ (೧೧-೧೦) 
(* ಪಾ. ಮೆಯಿಗಳಿಂದೆಚ್ಚತ್ತವಳ್‌') 


ಇದು ಅಂಶಗಣಗಳಿಂದ ಕೂಡಿದುದು ಎಂಬುದಕ್ಕೆ ಪ್ರಬಲನಾದ ಆಧಾರೆ--ಅದು 
ಮಾತ್ರಾ ಗಣಗಳ ಎಣಿಕೆಗೆ ಸಿಗದುದೇ ಆಗಿದೆ. ಮೊದಲನೆಯ ಪಾದದಲ್ಲಿ ಮಾತ್ರೆಗಳ 
ದೃಷ್ಟಿಯಿಂದ ೪ ಮತ್ತು ೫ ಮಾತ್ರೆಗಳ ಎರೆಡು ಗಣಗಳಿನೆ ; ನಾಲ್ಕನೆಯೆ ಪಾದದಲ್ಲಿ 
೪ ಮಾತ್ರೆಗಳ ಎರಡು ಗಣಗಳಿವೆ. ಮೂರನೆಯ ಪಾದದಲ್ಲಿ ೪ ಮಾತ್ರೆಗಳ ಒಂದು 
ಗಣ, ೫ ಮಾತ್ರೆಗಳ ಒಂದು ಗಣ, ೫ ಮಾತ್ರೆಗಳ ಒಂದು ಗಣ ಮತ್ತು ಒಂದು ಗುರು 
ಇವೆ. ಆದ್ದರಿಂದ ಇಲ್ಲಿರುವುವು ಮಾತ್ರಾಗಣಗಳಲ್ಲ, ಅಂಶಗಣಗಳು. ಇದು ಮಾತ್ರಾ 
ಗಣಗಳ " ಷಟ್ಟದಿ” ಅಲ್ಲ. ಅಂಶಗಣಗಳ " ಸಟ್ಟದ' 

ಛಂದಸ್ಸಿನ ದೃಷ್ಟಿಯಿಂದ ಈ ಪದ್ಯದ ಒಂದೆನೆಯೆ ಮೂರೆನೆಯ ನಾಲ್ಕನೆಯ 
ಪಾದೆಗಳಲ್ಲಿ ಸಮಸ್ಯೆಯೇನೂ ಇಲ್ಲ. ಮೂರನೆಯ ಪಾದವನ್ನು ಪಾಠಾಂತರೆಗಳ ಸಹಾಯ 
ದಿಂದ, ಅರ್ಥದ ದೃಷ್ಟಿಯಿಂದ “ ಧಾಸತಿ ಮೆಯಿಗಳೆದೆಚ್ಚತ್ತವಳ್‌ ” ಎಂದಿಟ್ಟು ಕೊಳ್ಳ 
ಬಹುದು ಎಂದು ಶ್ರೀ ಕೆ. ವೆಂಕಟರಾಮಪ್ಪನವರು ಸೂಚಿಸಿದ್ದಾರೆ. ಎರಡನೆಯ ಪಾದ 
ದಲ್ಲಿ ಎರೆಡು ಅಂಶಗಳು ಹೆಚ್ಚಾಗಿದ್ದು ಐದನೆಯ ಆರನೆಯ ಪಾದಗಳಲ್ಲಿ ಒಂದೊಂದು 
ಅಂಶ ಕಡಮೆಯಾಗಿದೆ. ಆ ಹೆಚ್ಚಾಗಿರುವ ಅಂಶಗಳನ್ನು ಅಂಶಗಳ ಕೊರತೆಯಿರುವ 
ಸ್ಥಾನಗಳಲ್ಲಿ ತಂದು ಸೇರಿಸುವುದು ಅಸಾಧ್ಯೆವೊ ಹೌದು, ಪಾಠದೆ ಬೆಂಬಲವೂ ಅದ 
ಕೈಲ್ಲ.. ಎರೆಡನೆಯ ಪಾದದಲ್ಲಿರುನ " ದ' ಎಂಬ ಅಕ್ಷರವನ್ನು ಬಿಟ್ಟರೆ ಅದು ಕನಿಯ 
ಮೂಲ ಪಾಠಕ್ಕೆ ಹೆತ್ತಿರೆವಾಗುವುದಲ್ಲದೆ, ಛಂದಸ್ಸೂ ಸರಿಹೋಗುತ್ತದೆ ಎಂದು ಪ್ರೊ. 
ತೀ. ನಂ. ಶ್ರೀ.ಯವರು ಸೂಚಿಸಿದ್ದಾರೆ. ಆದ್ದರಿಂದ ಈ ಸದ್ಯದ ಪೂರ್ವಾರ್ಧ ಹೀಗಿದ್ದಿರೆ 
ಬಹುದು 


ವಿ ವಿ 

ಮಾಸಪ್ರ | ಸೂತೆಸ | 
ವಿ ವಿ 

ಣ್ಮಾಸಗೆ | ರ್ಭಿಣಿ ತಾಂ ಕ್ಷು! 
ವಿ ° ಪಿ ರು 


ಧಾಸತಿ | ಮೆಯಿಗಳೆ | ದೆಚ್ಚೆತ್ತವಳ್‌ ॥ 


| ಉತ್ತರಾರ್ಧದಲ್ಲಿ ಎರಡು ತೊಡಕುಗಳಿನೆ. ೫ನೆಯ ಪಾದದಲ್ಲಿ ಈಗಿರುವುದಕ್ಕಿಂತ್ಯ 
ಹೆಚ್ಚು ಒಂದು ಅಂಶ ಎರಡನೆಯ ಗಣದಲ್ಲಿದ್ದಿರಬೇಕು. . ೬ನೆಯ ಪಾದದಲ್ಲಿ ಮೊದಲ 
ನೆಯ ಗಣ " ಮಸುಖಂ' ಎಂದಿದೆ; ಎಂದರೆ ನಿಷ್ಸುನಿನ ಸ್ಥಾ ನದಲ್ಲಿ ಬ್ರಹ್ಮನಿದೆ. 
" ಮಸುಖಂ' ಎಂಬುದನ್ನು " ಮಾಸುಖಂ' ಎಂದು ಎಳೆದು ಓದಿ ನಿಷ್ಣುವಾಗಿ. ಮಾಡಿ 


೧೭೪ ಸಂಶೋಧನ ತರಂಗ 


ಕೊಳ್ಳುತ್ತಿದ್ದರು ಎಂದು ಹೇಳಲಾಗುವುದಿಲ್ಲ. ಅಂಶಗಣದೆ ಮೊದಲ ಅಂಶ ಒಂದು 
ಗುರುವಾಗಿರಬೇಕು ಅಥವಾ ಎರೆಡು ಲಘುಗಳಾಗಿರಬೇಕು. ಈ ಅಂಶದ ಉಚ್ಚಾರ 
ಖಚಿತ ಮತ್ತು ನಿರ್ದಿಷ್ಟ... ಉಳಿದೆ ಅಂಶಗಳ ಉಚ್ಚಾರ ಅಷ್ಟು ನಿರ್ದಿಷ್ಟವಲ್ಲ. 
ತಾಳಕ್ಕೆ ಹೊಂದಿಕೊಳ್ಳುವಂತೆ ಮೊಟಕುಮಾಡಬಹುದು, ಎಳೆಯಬಹುದು, ಶೇಲಿಸ 
ಬಹುದು. (ಅಂಶ ಛಂದಸ್ಸಿನ ರಹಸ್ಯನೇ ಇದು). ಮೊದಲ ಅಂಶದ ಸ್ಥಾನದಲ್ಲಿ 
ಒಂದು ಲಘು ಬರುವಂತೆಯೇ ಇಲ್ಲ. ಸೀಲ ಕಡೆಗಳಲ್ಲೂ ವಿಷ್ಣುವಿನ ಸ್ಥಾನದಲ್ಲಿ 

ಹ್ಮೆ ಬಂದಿದೆ ಎಂದು ಹೇಳಿಬಿಡಬಹುದು. ಆದರೆ ಸಟ್ಟಿದಿಗೆ ದೊರಕಿರುವ ಲಕ್ಷ್ಯಗ 
ಗಳನ್ನು ನೋಡಿದರೆ ಅದು ಅಷ್ಟು ಉಚಿತವಲ್ಲವೆನಿಸುತ್ತದೆ. (ಅಕ್ಕರದ ಲಕ್ಷಣ ಹೇಳು 
ವಾಗ ವಿಷ್ಣುವಿನ ಸ್ಥಾನದಲ್ಲಿ ಬ್ರಹ್ಮ ಬರಬಹುದೆಂದು ಸ್ಪಷ್ಟವಾಗಿ ಹೇಳುತ್ತಾರೆ). 
ಆದ್ದರಿಂದ ಮೇಲಿನ ಪದ್ಯದ ಉತ್ತರಾರ್ಧ ಹೀಗಿದ್ದಿರಬಹುದು ಎಂದು ಊಹಿಸ 
ಬೇಕಾಗುತ್ತದೆ. 


ವಿ ವಿ 
ಮಾಸರೆ | ನೃತ್ಯನಿ | 
ವಿ ವಿ 
ಛಾಸಿನಿ | ಗಂ[ತಾಂ]ಕಾ | 
ವಿ ವಿ ರು 
ಮಸುಖ[[ಮು]ಂ | ಕೊಟಿಮುಂ | ತತ್ವಾಲಮೇ | 


ಈ ಉತ್ತರಾರ್ಥದ ಎರಡನೆಯ ಪಾದದಲ್ಲಿ [ ] ಎಂಬಲ್ಲಿ ಲಘೆನಿದ್ದಿಕೆಬಹುದು, ಗುರುವಿ 
ನಿದ್ದಿರಬಹುದು. [ತಾಂ] ಎಂಬುದು ಬರಿಯ ಊಹೆ. “ ಮಸುಖ [ಮು]ಂ” ಎಂಬಲ್ಲಿ 
[ಮು] ಎಂಬುದು ಊಹೆಯಾದರೂ “ ಕೂಟಮುಂ” ಎಂಬುದೆನ್ನು ನೋಡಿದರೆ 
 ಮಸುಖಮುಂ? ಎಂದೇ ಇತ್ತೋ ಏನೋ! ಒಟ್ಟ ನಲ್ಲಿ ಇದುಸ ಸ್ಪಷ್ಟವಾಗಿ ಅಂಶಗಣ 
ಘಟತವಾಗಿದ್ದು ನಾಗವರ್ಮಾದಿಗಳ ಲಕ್ಷಣಕ್ಕೆ ಅನುಸಾರಿಯಾಗಿದ್ದು “ಪೊ. ತೀ. ನಂ. 
ಶ್ರೀ.ಯವರು “ ಅಪೂರ್ವ ಷಟ್ಟದಿಯ ಲಕ್ಷಣ ವೆಂಬ ಲೇಖನದಲ್ಲಿ ಪ್ರತಿಪಾದಿಸಿರುವ 
ವಿಷಯಗಳಿಗೆ ಇನ್ನೂ ಪುಷ್ಟಿಯನ್ನು ಒದಗಿಸುತ್ತದೆ. 


ಗೀತಿಕೆ 
(೧೦-೧೪, ೧೫) ರಲ್ಲಿ ಎರೆಡು ಗೀತಿಕೆಗಳುಂಟು ಎಂದು ಕವಿ ಹೇಳಿಕೊಂಡಿ 
ದ್ದಾನೆ. ಗೀತಿಕೆಯ ಲಕ್ಷಣ ಇಂದಿಗೂ ಸ್ಪಷ್ಟವಾಗಿಲ್ಲ. ಅನೇಕ ಪಾಠಾಂತರಗಳ 
ಗೊಂದೆಲವಿರುವ ನಾಗವರ್ಮನ ಲಕ್ಷಣ ಪದ ನನ್ನು ಬಿಟ್ಟ ರೊ ಜಯಕೀರ್ತಿಯ ಲಕ್ಷಣ 
ಸ್ಪಷ್ಟವಾಗಿದೆ. ಸ್ಥೂಲವಾಗಿ ಹೀಗೆ ANA 3 ದಲ ಮತ್ತು ಮೂರನೆಯ 
' ಪಾದಗಳಲ್ಲಿ ೩ EN ; ರ ಮತ್ತು ನಾಲ್ವನೆಯೆ ಪ ಪಾದಗಳಲ್ಲಿ ೪ ಗಣಗಳು. 


ಚಂದ್ರರಾಜನ « ಮದನ ತಿಲಕ *ದಲ್ಲಿ ಕೆಲವು ಕನ್ನಡ ವೃತ್ತಗಳು ೧೭೫ 


ಪ್ರತಿ ಅರ್ಥದಲ್ಲಿ ೨ನೆಯ ಮತ್ತು ೬ನೆಯ ಗಣಗಳು ಬ್ರಹ್ಮೆಗಣಗಳಾಗಿರಬೇಕು. 
ಉಳಿದ ಗಣಗಳು ಯಾವುದಾದರೂ ಆಗಿರಬಹುದು. ಹೀಗೆ ಗೀತಿಕೆಯ ಲಕ್ಷಣ ಅನಿ 
ರ್ದಿಷ್ಟ ವಾಗಿರುವುದರಿಂದಲೇ ಕವಿರಾಜಮಾರ್ಗ ಮತ್ತು ಕಾವ್ಯಾವಲೋಕನಗಳಲ್ಲಿ 
ಸಾಕಷ್ಟು ಸಂಖ್ಯೆಯಲ್ಲಿ ದೊರೆತಿರುವ ಗೀತಿಕೆಗಳನ್ನು ಓದುವ ಧಾಟಯೂ ತಿಳಿಯದು, 
ಗಣ ವಿಭಾಗನಂತೂ ಸದ್ಯಕ್ಕೆ ಸಮಸ್ಯಾತ್ಮಕ. ಆದ್ದೆರಿಂದ ಮದನತಿಲಕದ ಪದ್ಯ 
ಗಳಿಂದ ಗೀತಿಕೆಗಳನ್ನು ಹೊರಡಿಸುವ ಪ್ರಯೆತ್ನವನ್ನು ಇಲ್ಲಿ ಮಾಡಿಲ್ಲ. 


ಚೌಪದಿಕೆ 


ನಾಗವರ್ಮ ಮತ್ತು ಜಯಕೀರ್ತಿಯರೆ ಪ್ರಕಾರ ಇದರ ಒಂದೊಂದು ಪಾದದ 
ಲ್ಲಿಯೂ ಎರಡು ಗಣಗಳು (೧ ವಿಷ್ಣು 4-೧ ರುದ್ರ). ಚೂಡಾಮಣಿ ಕಾವ್ಯದಲ್ಲಿ ಇದರ 
ಪ್ರಯೋಗವಿದೆ ಎಂದು ಜಯಕೀರ್ತಿಯ ಹೇಳಿಕೆ. (೧-೧೫) ನೇ ಪದ್ಯದಿಂದ ಈ 
ವೃತ್ತವನ್ನು ಹೀಗೆ ಬೇರ್ಪಡಿಸಬಹುದು 


ವಿ ರು 
ಶಿಕ್ಷಿತ | ನಿಂದುಯಶಂ | 
ಫಿ ರು 
ಲಕ್ಷಣ | ಯುಕ್ತನಿನಂ। 
ವಿ ರು 
ದಕ್ಷನು | ನಾಯುತನುಂ | 
ವಿ ರು 


ಪಕ್ಷಿಸಿ | ರೇಚನೃಪಂ ॥ 


«ಚೌಾಪದಿಗೆ' ಎಂಬ ಹೆಸರಿರುವ ಒಂದು ಸದ್ಯನಿದೆ. ಅದು ಹೀಗಿದೆ. 
“ ಸರೋಗ (ಪಾ. ಜ.) ಚೌಪದಿಗೆಯುವುಕ್ಟುಂ 


ವಿ ರು 
ರತಿಹೀನಂ | ಪೆಳವಂ ಕುಬ್ಬಂ | 
ವಿ ರು 
ಮತಿವಂತಂ | ಕೃಶನತ್ಯಂತಂ | 
ವಿ ರು 
ನೃತವಾಕ್ಕಂ | ಸತಿಯಂ ಕಾಯ | 
ವಿ ರು 


ಲ್ವತಿಶಿಷ್ಟ್ಯಂ | ಪೆರತೇಂ ಶ್ರೇಷ್ಠಂ |» (೮-೩೪) 


ಲಕ್ಷಣಕ್ಕೆ ಅನುಸಾರಿಯಾಗಿದೆ ಈ ಪದ್ಯ. ಎರಡನೆಯ ಪಾದೆದ ಕೊನೆಯ ಅನುಸ್ವಾರ 


೧೭೬ | ಸಂಶೋಧನ ತರಂಗ 


(ನ್‌-ಖು) ಎಂದಿರಬೇಕು. “ ಸರೋಗ (ಜ) ಚೌಸದಿಗೆಯುಮಕ್ಕುಂ” ಎಂದಿರುವುದ 
ರಿಂದ ಈ ಸದ್ಯ ಮೊದಲು ಯಾವ ಛಂದದಲ್ಲಿತ್ತೋ ತಿಳಿಯದು, ಸೂಕ್ತಿಸುಧಾರ್ಣವ 
ದಲ್ಲಿ (೮-೧೦೯) ಈ ಪದ್ಯವನ್ನು ಕಂದದಲ್ಲಿ ಕೊಡಲಾಗಿದೆ. “ಸರೋಗ(ಜು” 
ಎಂಬುದು ಯಾವುದೋ ವೃತ್ತದೆ ಅಥವಾ ಬಂಧೆದ ಹೆಸರಿರಬೇಕು. 


ತ್ರಿಪದಿ 
ವಿ * ವಿ8 ರು ವಿ 
ಅರಿಯದೆ | ಪೆಡರುಂತೆ | ಜರಿಚುವರು | ಸುರತಮೇ | 
(* ಪಾ, ಪೆರರುಂತೆ) 
ಖಿ ವಿ ಫಿ ವಿ 
ತರಲೇಸೊ | ಕಸ್ಟನು। ಹೀವಳೆ | ಯದೊಳೆಂದುಂ | 
ವಿ ಬ್ರ ವಿ 


ನೆರೆಯೆ ಸ! ಜ್ಹನರೆ | ರತಿಲೇಸು ॥ (೮-೯) 


" ಪೆರರುಂತೆ' ಎಂಬ ಪಾಠಾಂತರೆವೇ ಸರಿಯೆಂದು ಕಾಣುತ್ತದೆ. ಈ ತ್ರಿಪದಿ 
ಯಲ್ಲಿ ಪಾದಮಧ್ಯೆದಲ್ಲಿ ವಿಷ್ಣು ಬರುವೆಡೆ ರುದ್ರ ಬಂದಿದೆ. ಎರಡನೆಯ ಪಾದದಲ್ಲಿ 
ಎರಡನೆಯ ಗಣ ಬ್ರಹ್ಮದ ಬದಲು ವಿಷ್ಣು ವಾಗಿದೆ. ನಾಗವರ್ಮ ಜಯೆಕೀರ್ತಿಯರು 
ತ್ರಿಪದಿಯ ಆರಂಭದ ಮತ್ತು ಕೊನೆಯ ಗಣಗಳು ರುದ್ರವಾಗಬಹುದಿಂದು ಹೇಳಿ ಬೇರೆ 
ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಪಾದಮಧ್ಯೆದಲ್ಲಿ ರುದ್ರ ಬಂದಿರುವುದು ಆಶ್ಚ 
ರ್ಯವೇ. ಆರನೆಯ ಮತ್ತು ಹತ್ತನೆಯ ಸ್ಥಾ ನಗಳಲ್ಲಿ ಬ್ರಹ್ಮ ಬರಲೇಬೇಕೆಂದು 
ನಿಯಮವಿದೆ. ಈ ನಿಯೆಮದ ಉಲ್ಲಂಘನೆ ನಡೆದಿರುವುದುಂಟು, ತುಂಬಾ ವಿರೆಳವಾಗಿ. 
ಅಂಶಗಣಗಳೆಲ್ಲ ಮಾತ್ರಾಗಣಗಳಾಗಿ ತಿರುಗಿ, ಅಂಶದ ನಡೆಯಿದ್ದ ತ್ರಿಪದಿಗಳಲ್ಲಿ ೫ 
ಮಾತ್ರೆಗಳ ನಡೆ ಕಾಣಿಸಿಕೊಂಡ ಮುಂದಿನ ಕಾಲದಲ್ಲಿಯೊ ೬ ಮತ್ತು ೧೦ನೆಯ 
ಸ್ಥಾನಗಳಲ್ಲಿ ಅಂಶದ ಲಯವೇ ಎಂದರೆ ಬ್ರಹ್ಮಗಣವೇ ಉಳಿಯಿತು. ಮೇಲಿನ ಸದ್ಯದಲ್ಲಿ 
೬ನೆಯ ಸ್ಥಾನದಲ್ಲಿ ಬ್ರಹ್ಮದ ಬದಲು ವಿಷ್ಣು ಬಂದಿರುವುದು ವಿಚಿತ್ರವಾಗಿದೆ. 

ಇಲ್ಲಿಯವರೆಗೆ ಮದನತಿಲಕದ ಈಗ ಸಿಕ್ಕಿರುವ ಭಾಗದಲ್ಲಿರುವ ಕನ್ನಡ ವೃತ್ತಗ 
ಳನ್ನು ಮಾತ್ರ ನಿನೇಚಿಸಿದ್ದಾಯಿತು. ಚಂದ್ರರಾಜನಿಗೆ ಉಳಿದ ಅನೇಕ ಶಾಸ್ತ್ರಗಳ 
ಮೇಲಿರುವಂತೆ ಛಂದಸ್ಸಿನ ಮೇಲೂ ಪ್ರಭುತ್ವನಿದ್ದಿ ತೆಂಬುದಕ್ಕೆ ಆತನು ಬಳಸಿರುವ 
ವೃತ್ತಗಳ ವೈವಿಧ್ಯವೇ ಸಾಕ್ಷಿ, ಸಂಸ್ಕೃತದಿಂದ ಕನ್ನಡ ಕವಿಗಳು ತೆಗೆದುಕೊಂಡಿರುವ 
ವೃತ್ತಗಳ ಅಭ್ಯಾಸಮಾಡುವವರೂ ಈತನ ಗ್ರಂಥದಿಂದ ಲಾಭ ಪಡೆಯಬಹುದು. 
ಪ್ರಥಮಾಧಿಕಾರದ ಕೊನೆಯಲ್ಲಿ ಈ ವಾಕ್ಯವಿದೆ... ಇದು ಸಕಲ ವಿಬುಧೆಜನ ವಿನುತ 
ಕಾವ್ಯಾಲಂಕಾರ ನೀತಿನಿಬಂಧನಮುಂ ಛಂದೋಮಹಾರ್ಣವಮುಂ ಕವಿತಾಮಹಾ 
ರ್ಣವಂ ಶ್ರೀ ಚಂದ್ರರಾಜವಿರಚಿತಮಪ್ಸ ಮುದನತಿಲಕದೊಳ್‌ ”-ತನಗೆ ಗೊತ್ತಿರುವ ಎಲ್ಲ 


ಚಂದ್ರರಾಜನ « ಮದನ ತಿಲಕ ದಲ್ಲಿ ಕೆಲವು ಕನ್ನಡ ವೃತ್ತಗಳು ೧೭೭ 


ರೀತಿಯ ವೃತ್ತಗಳನ್ನು ಬಂಧಗಳನ್ನು ಪ್ರಯೋಗಿಸಬೇಕೆಂಬ ಗುರಿಯೂ ಕನಿಗೆ ಕೃತಿರಚ 
ನೆಯಲ್ಲಿರುವಂತಿಡೆ. ಈ ಗ್ರಂಥ “ ಕಾವ್ಯಾಲಂಕಾರ ನೀತಿ ನಿಬಂಧನೆ” ಹೌದೋ 
ಅಲ್ಲವೋ ಸೆಂದೇಹಾಸ್ಸದ, ಬಹುಶಃ ಅಲ್ಲ. ಆದರೆ ಇದು “ ಛಂದೋ ಮಹಾರ್ಣವ? 
ಎಂಬುದರಲ್ಲಿ ಸಂದೇಹವಿಲ್ಲ. 

ಕನ್ನಡ ಛಂದಸ್ಸಿನ ಇತಿಹಾಸದಲ್ಲಿ ಚಂದ್ರರಾಜನ ಸ್ಥಾ ನವನ್ನು ಸ್ವಲ್ಪಮಟ್ಟಿಗೆ 
ನಿರ್ದೇಶಿಸಬಹುದು. ಅವನ ಅಕ್ಭರಗಳಲ್ಲಿ ಶುದ್ಧವಾದ ಅಂಶಗಣಗಳೇ ಇವೆ. ಅವನ 
ಷಟ್ಟದಿಯೂ ಅಂಶಗಣಗಳಿಂದಲೇ ರಚಿತವಾದುದು. ತ್ರಿಪದಿಯಲ್ಲಿ ಮಾತ್ರ “ ಜರಿ 
ಚುನರು ” ಎಂಬ ಗಣ ಬಂದಿದ್ದು ಅದನ್ನು ರುದ್ರಗಣವೆಂದು ಕರೆಯಬೇಕೋ, ೫ 
ಮಾತ್ರೆಗಳ ಗಣವೆಂದು ಕರೆಯಬೇಕೋ ಸ್ವಲ್ಪ ಸಂದಿಗ್ವವಾಗಿದೆ. ಅಂಶಗಣಗಳು 
ಮಾತ್ರಾಗಣಗಳಾಗಿ ಸರಿವರ್ತನೆ ಹೊಂದಿ, ಬರಿಯ ಅಂಶಗಣಗಳಿಂದಲೇ ನೆಡೆಯುತ್ತಿದ್ದ 
ಷಟ್ಟದಿ ತ್ರಿಪದಿ ಮುಂತಾದ ವೃತ್ತಗಳು ಕ್ರಮೇಣ ಮಾತ್ರಾವೃತ್ತವಾದುವು. ಈ 
ಪರಿವರ್ತನೆ ಬಹುಶಃ ಹನ್ನೆರಡನೆಯೆ ಮಧ್ಯಭಾಗದ ಹೊತ್ತಿಗಾಗಲೇ 
ಆರೆಂಭವಾಗಿದ್ದು, ವಚನಗಳ ರಚನೆ ಈ ಪರಿವರ್ತನೆಗೆ ವೇಗವನ್ನು ತಂದು 
ಕೊಟ್ಟಿತು. " ಯೋಗಾಂಗ ತ್ರಿವಿಧಿ' ಯು ಅಕ್ಕಮಹಾದೇವಿಯ ಕೃತಿ ಎಂದು ಒಪ್ಪಿ 
ಕೊಳ್ಳುವುದಾದರೆ ಆ ಕಾಲಕ್ಕಾಗಲೇ ತ್ರಿಪದಿ ಮಾತ್ರಾವೃತ್ತವಾಗಿರುವುದನ್ನು ಗಮನಿಸ 
ಬಹುದು. ಅಂಶಗಣಗಳು ಮಾತ್ರಾಗಣಗಳಾಗಿ ಪರಿವರ್ತನೆ ಹೊಂದಲು ಆರೆಂಭವಾ 
ದುದು ಬಹುಶಃ ತ್ರಿಸದಿಯಲ್ಲಿಯೇ ಎಂದು ಕಾಣುತ್ತದೆ. ಇದು ನಿಜವಾದರೆ ಹೆಚ್ಚು 
ಕಡಿಮೆ ಆ ಸಂಕ್ರಮಣ ಕಾಲದಲ್ಲಿದ್ದ ಚಂದ್ರರಾಜನ ತ್ರಿಪದಿಯಲ್ಲಿ ಅಂಶಗಣ ಮಾತ್ರಾ 
ಗಣಗಳ ಮಿಶ್ರಣವನ್ನು ಕಾಣಬಹುದೆಂದು ತೋರುತ್ತದೆ. ಸದ್ಯಕ್ಕೆ ಇದನ್ನು ಊಹೆ 
ಯೆಂದೇ ಇಟ್ಟು ಕೊಳ್ಳ ಬಹುದು. ಚೆಂದ್ರರಾಜನಿಗೆ ಅಂಶವೃತ್ತಗಳ ಪರಿಚಯ ಚನ್ನಾ 
ಗಿದ್ದಿತಾದರೂ, ಅಂಶದ ಧಾಟಿಯನ್ನು ಅವನ ಕೆನಿ ಗ್ರಹಿಸಿತ್ತು ಎಂದು ಅನ್ನಿಸುವುದಿಲ್ಲ. 
ಅವನ ರಚನೆಗಳು ಬಹುಮಟ್ಟಿಗೆ ಯಾಂತ್ರಿಕವಾದ ಗಣವಿಭಾಗಕ್ಕೆ ಸರಿಹೋದರೂ, 
ಎಷ್ಟೋ ವೇಳೆ ಅಂಶದ ಧಾಓಯಲ್ಲಿ ಓದಹೋದಾಗ ಮುಗ್ಗರಿಸಿದಂತಾಗುತ್ತದೆ. ಅಂಶ 
ಲಯದೆ ರಹಸ್ಯ ಸಂಸನಿಗೆ ವಶವಾಗಿರುವಂತೆ ಇವನಿಗೆ ವಶವಾಗಿರುವಂತೆ ತೋರುವುದಿಲ್ಲ. 

ಈಗ ದೊರಕಿರುವ ಗ್ರಂಥಭಾಗದಲ್ಲಿ ಇಷ್ಟು ಕನ್ನಡ ವೃತ್ತಗಳಿದ್ದರೆ ಇನ್ನೂ ದೊರೆ 
ಯದಿರುವ ಭಾಗದಲ್ಲಿ ಇನ್ನೂ ಅನೇಕ ಕನ್ನಡ ವೃತ್ತಗಳು, ಅದರಲ್ಲೂ ಏಳೆ, ಮದನವತಿ, 
ಛಂದೋವತಂಸಗಳಲ್ಲಿ ಒಂದೆರೆಡಾದರೂ, ಇದ್ದಿರಬಹುದು ಎಂದು ಅನ್ನಿಸುತ್ತದೆ. ಈ 
ಊಹೆ ನಿಜವಾದರಂತೂ ಪೂರ್ಣ ಗ್ರಂಥವು ಇನ್ನೂ ಹೆಚ್ಚು ಶುದ್ಧ ರೂಪದಲ್ಲಿ ದೊರೆ 
ಕಿದರೆ ಕನ್ನಡ ಛಂದಸ್ಸಿಗೆ ಈ ಕೃತಿಯೊಂದು ಅಪೂರ್ವ ಕಾಣಿಕೆಯಾಗುತ್ತದೆ. ಈಗ 
ದೊರಕಿರುವ ಗ್ರಂಥ ತುಂಬಾ ಅಶುದ್ಧ... ಆ ಅಶುದ್ಧ ಪಾಠನನ್ನಿಟ್ಟು ಕೊಂಡು 
| ವೃತ್ತಗಳ ವಿವೇಚನೆ ಮಾಡುವುದು ಸರಿಯೇ ಎಂಬ ಪ್ರಶ್ನೆಯೇಳುವುದು ಸಹಜವೇ. 
ಸದ್ಯದಲ್ಲಿ ಇದು ಅನಿವಾರ್ಯೆ ಎಂದು ಮಾತ್ರ ಹೇಳಬಹುದು. 
12 


 ಲಯಗ್ರಾಹಿ'' ಮತ್ತು « ಲಯೋತ್ತರ '' 


(ಎರಡು ವೃತ್ತಗಳು) 


ಕನ್ನಡ ಕೈನಿಡಿಯ ಮಾತ್ರಾವೃತ್ತ ಪ್ರಕರಣದಲ್ಲಿ (ಪು. ೯೪) ವರ್ಣಿತವಾಗಿರುವ 
ಮೇಲಿನ ಎರಡು ವೃತ್ತಗಳು ಅನೇಕ ಕಾರಣಗಳಿಂದಾಗಿ ಓದುಗರೆ ಗಮನವನ್ನು ಸೆಳೆ 
ಯುತ್ತವೆ. ಎರಡೂ ಸೊಗಸಾದ ವೃತ್ತಗಳು; ಎರಡರ ಲಯವೂ ಮನೋಹರೆ. 
ಮೊದಲನೆಯದರ ನಡೆ ನಿಧಾನ, ಗಂಭೀರೆ ; ಎರೆಡನೆಯದರ ನಡೆ ಚುರುಕು, ನಾಟ್ಯ 
ಶೀಲ. ಆದ್ದರಿಂದ ಆ ಎರೆಡು ವೃ ತ್ಮಗಳೆ ನಿಜವಾದ ಲಕ್ಷಣಗಳೇನು, ಅವು ಮತ್ತೆ 
ಎಲ್ಲಿಲ್ಲಿ ಪ್ರಯೋಗಗೊಂಡಿನೆ ಎ ಜ್‌ ಕುತೂಹಲವನ್ನು ತಾಳುವುದು 
ಸಹಜವೇ. | 


“ ಲಅಯಗ್ರಾ k ಕ 
“ ಕನ್ನಡ ಕೈನಿಡಿ”ಯ ಮಾತ್ರಾವೃತ್ತ ಪ ಪ್ರಕರಣದಲ್ಲಿ ಲಯೆಗ್ರಾಹಿಯ ವಿಷಯ 
ವಾಗಿ ಹೀಗೆ ಹೇಳಿದೆ: 
4 ಪ್ರತಿಪಾದದಲ್ಲಿಯೂ ಐದು ಮಾತ್ರೆಯ ಗಣವೇಳೂ, ನಾಲ್ಪು ಮಾತ್ರೆಯ 
ಗಣವೊಂದೂ ಇರುವ ನಾಲ್ಬು ಪಾದಗಳುಳ್ಳದ್ದು ke ಅದಕ್ಕೆ ಕೊಟ್ಟರುವ ಲಕ್ಷ್ಯ 
« ಚಿಕದೇವರಾಜ ಬಿನ್ನಪ' ದ್ದು... 


ಒಂದು ದೆಸೆಯೊಳ್‌ ತುರುಕರೊಂದು ಕಡೆಯೊಳ್‌ ಮೊರಸರೊಂದೆಸೆಯೊಳಾರೆಯರ 
ಬೃಂದಮಳನಿಂ ಬೇ | 
ಅಕೊಂದ್ರ ಬಳಿಯೊಳ್‌ ತಿಗುಳರೊಂದಿರವಿನೊಳ್‌ ಕೊಡಗರೊಂದು ಕೆಲದೊಳ್‌ 
ಮಲೆಪರೊಂದುನೆರೆದೆಲ್ಲರ್‌ | 
ಸಂದೆಣಿಸಿ ಕಾಳೆಗಕೆ ಮುಂದುನರಿನನ್ನಮದಟಿಂದುನರ ತಟ್ಟುಗಳ ಪಂದಲೆಗಳಂದಿ। 
ಗ್ಭೃಂದ ಬಲಿಯಿತ್ತು ನಲವಪಿಂದೆ ಚಿಕದೇನನೃಪನಂದ ಮಿಗೆ ಪೆರ್ಜಸಮನೊಂದಿ 


ಸೊಗವಾಖ್ಗಂ | 


ಮೇಲೆ ಕೊಟ್ಟಿರುವ ಲಕ್ಷಣವು ಈ ಪದ್ಯಕ್ಕೆ ಅನ್ವಯಿಸುವುದೆಂಬ ವಿಷಯದಲ್ಲಿ ಸಂದೇಹ 
ವಿಲ್ಲ. ಇಲ್ಲಿ ಬಂದಿರುವ ಒಂದೊಂದು (ಮಾತ್ರಾ) ಗಣವೂ [೦೦] ನಂಬ ಲಕ್ಷಣ 
ವುಳ್ಳದ್ದು. ಆದರೆ ಇಲ್ಲಿ ನಮ್ಮು ಗಮನವನ್ನು ಸೆಳೆಯುವ ಅಂಶವೆಂದರೆ ಮೇಲಿನ 
ಪದ್ಯದ ಒಂದೊಂದು ಪಾದದಲ್ಲಿಯೂ ಲಘು ಗುರುಗಳ ವಿನ್ಯಾಸವು ಏಕಪ್ರಕಾರವಾಗಿರು 
ವುದು. ಆದ್ದರಿಂದ ಈ ವೃತ್ತವು ಅಕ್ಷರವೃತ್ತ ವಾಗಿರಬಹುದೇ ಎಂಬ ಸಂದೇಹವು 
ಬಹು ಸಹಜವಾಗಿಯೇ ಏಳುತ್ತದೆ. ಮೇಲಿನ ಪದ್ಯದಲ್ಲಿ ಖಚಿತವಾದ ಮಾತ್ರಾಲಯ 


“ ಲಯೆಗ್ರಾಹಿ ಮತ್ತು * ಲಯೋತ್ತರ ೧೭೯ 


ವಿರುವುದರಿಂದ ಅದು ಮಾತ್ರಾವೃತ್ತವಲ್ಲವೇ ಎಂಬ ಸಂದೇಹವನ್ನು ಪ್ರತಿಯಾಗಿ ಎತ್ತ 
ಬಹುದು. ಆದರೆ ಅನೇಕ ಅಕ್ಷರನೃತ್ತಗಳಲ್ಲಿ (ಉದಾಹರಣೆಗೆ ಉತ್ಸವ, ಮಲ್ಲಿಕಾ 
ಮಾಲೆ, ತರಳ ಕ್ರೌಂಚಪದ, ಶಂಭುನಟನ, ಇತ್ಯಾದಿ) ಮಾತ್ರಾಲಯವು ಇರುವುದನ್ನು, 
ಎಷ್ಟೋ ವೇಳೆ ಅವುಗಳ ಸೊಗಸಿಗೆ ಆ ಮಾತ್ರಾಲಯವೊ ಕಾರೆಣವಾಗಿರುವುದನ್ನು 
ವಿದ್ವಾಂಸರು ಗಮನಿಸಿದ್ದಾರೆ... ಆದ್ದರಿಂದ ಮೇಲಿನ ಲಯಗ್ರಾಹಿಯು ಅಕ್ಷರವೃತ್ತವೇ 
ಮಾತ್ರಾವೃತ್ತವೇ ಎಂಬುದನ್ನು ತಿಳಿಯಲು ಇತರೆ ಕಡೆಗಳಿಂದ ವಿನು ಸಹಾಯ ದೊರೆ 
ಯುತ್ತದೆಯೆಂಬುದನ್ನು ನೋಡೋಣ. 

ನಮಗೆ ದೊರೆತಿರುವ ಕನ್ನಡದ ಛಂದೋಗ್ರಂಥಗಳಲ್ಲೆಲ್ಲ ಅತ್ಯಂತ ಪ್ರಾಚೀನವೂ 
ಅಧಿಕೃತ ಲಕ್ಷಣಗ್ರಂಥವೂ ಆದ ಮೊದಲನೆಯ ನಾಗವರ್ಮನ (ಸು. ೯೯೦) 
« ಛಂದೋಂಬುಧಿ "ಯ ದ್ವಿತೀಯಾಧಿಕಾರದಲ್ಲಿ ಉಕ್ತೆಯಿಂದ ಉತ್ಕೃತಿಯವರೆಗಿನ 
ಇಪ್ಪತ್ತಾರು ಛಂದಸ್ಸುಗಳನ್ನೂ ಅವುಗಳಲ್ಲಿ ಹೊರಡುವ ಕೆಲವು ಪ್ರಸಿದ್ಧವೃತ್ತಗಳನ್ನೂ 
ವಿವರಿಸಿ ತೃತೀಯಾಧಿಕಾರದ ಆರಂಭದಲ್ಲಿ ಲಲಿತ ಮತ್ತು ಕುಸುಮರೆಸಗಳೆಂಬ ಮಾಲಾ 
ವೃತ್ತಗಳನ್ನು ವಿವರಿಸಲಾಗಿದೆ. (ಪ್ರತಿ ಪಾದದಲ್ಲಿಯೂ ಇಪ್ಪತ್ತಾರು ಅಕ್ಷರೆಗಳಿಗಿಂತ 
ಹೆಚ್ಚು ಅಕ್ಷರಗಳಿರುವ ಅಕ್ಷರವೃತ್ತಗಳನ್ನ್ನೇ ಮಾಲಾವೃತ್ತಗಳೆಂದು ಕರೆಯುವುದು). ಈ 
ಲಲಿತವೇ ನಾವು ಮೇಲೆ ನೋಡಿದ ಲಯಗ್ರಾಹಿ. ಲಯಗ್ರಾಹಿಯನ್ನು ಲಲಿತವೆಂದು 
ಕರೆಯುತ್ತಿದ್ದ ರೆಂಬುದಕ್ಸೆ ಜಯೆಕೇರ್ತಿಯ (ಸು. ೧೦೫೦) ಛಂದೋನುಶಾಸನವೂ 
ಆಧಾರವನ್ನು ಒದಗಿಸುತ್ತದೆ... ಅವನು ಹೇಳುವ ಲಲಿತವೃತ್ತದ ಲಕ್ಷಣವೂ ನಾಗ 
ವರ್ಮನ ಲಲಿತವೃತ್ತದ ಲಕ್ಷಣವೂ ಹೀಗಿದೆ: ಭರ-ಜ ಸ. ನಭ ಜಸ 
ನ--ಭ--ಯ.8 ಈ ಲಕ್ಷಣವನ್ನು ಹೇಳುವ ಛಂದೋನುಶಾಸನದ ವಾಕ್ಯವು ಲಲಿತ 


|. ಬಿ. ಎಂ. ಶ್ರೀಕಂಠಯ್ಯ : ಕನ್ನಡ ಕೈಪಿಡಿ, ಪು. ೧೧೧-* ಅಕ್ಷರ ವೃತ್ತಗಳೆಂದು 
ಹೇಳುವ ವೃತ್ತಗಳಲ್ಲಿ ಇನ್ನೊಂದು ವಿಶೇಷವುಂಟು, ಕೆಲವು ಮಾತ್ರಾವೃತ್ತಗಳಾಗಿಯೂ ಪರಿ 
ಣಮಿಸಿರುವುವು? 

೧. ಛಂದೋಂಬುಧಿ (ಸಂ, ಎಂ. ಎ, ರಾಮಾನುಜ ಅಯ್ಯಂಗಾರ್‌), 111. ೨೦೪. 

ಲಲಿತವೃತ್ತದ ಲಕ್ಷಣ ಹೇಳುವ ನಾಗವರ್ಮನ ಪದ್ಯ ಹೀಗಿದೆ, ಅದು ಆ ವೃತ್ತಕ್ಕೆ 
ಲಕ್ಷ್ಯವೂ ಹೌದು: 

ತಾನೆ ಶಶಿ ಸೂರೈಪನಮಾನಸುರ ಶೀತಕರ ಭಾನುಮರುದಿಂದ್ರವಿಧುತೋಯದೆ ವಿರಾಮ | 

ಸ್ಥಾ ನಮೆಸೆಗುಂ ಪದವಿತಾನದೊಳನುಕ್ರಮದೆ ನೀನೇವುದೀಲಲಿತ ವೃತ್ತಮನಿದಂ ಚಂ | 

ದ್ರಾನನೆಘನಸ್ತನಭರಾಲಸೆಲತಾಲಲಿತೆ ಪೀನಜಘನದ್ವಯವಪಿಲಾಸನತಿ ಕಾವ್ಯ | 

ಶ್ರೀನಿಲಯಮಂ ವಿಬುಧಮಾಥಿತಮನುಜ್ಯಲನಚೋಫ್ಸಿಚಿತಮಂ ರಚಿತಮಂ ಕವಿಗಳಿಂದಂ॥ 

": ಮೂರನೆಯ ಪಾದದಲ್ಲಿ « ಭರಾಲಸೆ? ಎಂಬುದು ಮೂಲತಃ " ಭರಾನತ ? ಎಂದಿದ್ದರೂ 

ಇರಬಹುದು ಎಂದು ಸೂಚಿಸಿದ್ದಾರೆ, ಪ್ರೊ. ತೀ, ನಂ. ಶ್ರೀಕಂಠಯ್ಯನವರು. (ಪ್ರಾಸಾಕ್ಷರಗಳನ್ನು 
ಗಮನಿಸಿ.) | 

3. ಈ ಅಕ್ಷರಗಣಗಳ ನಿವರಣೆಗೈ ನೋಡಿ- ಕನ್ನಡ ಕೈಸಿಡಿ, ಪು. ೭೦. 


೧೮೦ ಸಂಶೋಧನ ತರಂಗ 


ವೃತ್ತದ ಮೊದಲಪಾದವೂ ಹೌದು : 
4 ವೃತ್ತಲಲಿತಂ ಲಲಿತನೃತ್ತಮಸಿ ಸುಂದರಲಯಾತ್ತ ನರ ನಂಭಜಸನಾಭಜಸನಾಭ್ಯೌ? 


ಆದ್ದರಿಂದ ನಾಗವರ್ಮ ಜಯಕೀರ್ತಿಯರ ಪ್ರಕಾರ ಮೇಲಿನ ಅಕ್ಷರ ವೃತ್ತದ ಹೆಸರು 
ಲಲಿತವೃತ್ತ ; ಅದರ ಪ್ರತಿಪಾದೆದಲ್ಲೂ ೩೦ ಅಕ್ಷರೆಗಳು ; ಗಣವಿನ್ಯಾಸ : ಭಜಸನ 
ಭಜಸನಭಯ.4 

ಅವರ ಸಮಕಾಲೀನ ಕಾವ್ಯಗಳಲ್ಲೂ ಒಂದು ಶಾಸನದಲ್ಲೂ ಅದನ್ನು ಲಲಿತವೃತ್ತ 
ವೆಂದೇ ಕರೆದಿದೆ. ರನ್ನನ ಗದಾಯುದ್ಧ ದಲ್ಲಿ (ಸು. ೧೦೦೫-೬) ಒಂದು “ ಲಲಿತ 
ವೃತ್ತ”ನಿದೆ ;5 ಚಂದ್ರರಾಜನ (ಸು. ೧೦೪೦) ಮದನತಿಲಕದಲ್ಲಿಯೂ ಈ ಹೆಸರಿನ 
ವೃತ್ತವಿದೆ ; 6 ಎಲ್ಲಕ್ಕಿಂತ ಹೆಚ್ಚಾಗಿ ಅದೇ ಶತಮಾನದ ಶಾಸನನೊಂದರಲ್ಲಿಯೂ ಅದೇ 
ಹೆಸರಿನ ವೃತ್ತನಿಜೆ: ಸು. ೧೧೮೦ರ ರುದ್ರಭಟ್ಟನ ಜಗನ್ನಾಥ ವಿಜಯದಲ್ಲೂ 


4, ಜಯದಾಮನ್‌ (ಸಂ. ಎಚ್‌, ಡಿ. ವೇಲಣಕರ್‌), ಪು, ೫೦, ಹೇನುಚಂದ್ರನ 
ಛಂದೋನುಶಾಸನದಲ್ಲಿ ಲಲಿತನನ್ನು ನೃತ್ತಲಲಿತನೆಂದು ಕರೆದು ಅದೇ ಲಕ್ಷಣನನ್ನು ಹೇಳಿದೆ : 
“ ದ್ವಿರ್ಭಜಸನಾಭ್ಯೌ ನೃತ್ತಲಲಿತಂ? (ಜಯದಾಮನ್‌, ಪು. ೧೦೪). 

oF (ಲಲಿತವೃತ್ತಂ) 

ತಾರಕನಖಂ ನವಸರೋರುಹದಳಾಂಥಿ)ತಳ ಚಾರುನುತ ನಾಭಿಪುಳಿನೋಪನು ನಿತಂಬಂ ] 

ಹಾರಲತಿಕಾಕೃತಿ ವಿಹಾರನಿಬಿಡಸ್ಸು ರರುರೋಜಯುಗಳಂ ಮದನಪಾಶನಿಭಹೆಸ್ಮಂ | 

ಸ್ಮೇರನದನಂಚಳಚಕೋರನಯನಂಚಿಕುರೆ ಚಾರುರನುಣೇಯ ಮೃದುಕುಂತಳಕಳಾಪಂ | 
ಚಾರುರುಚಿ ಸೂತ್ರಸುಕುಮಾರಮೆಸೆಗುಂ ಹೃದಯ ಹಾರಸಪೊಗಟಲ್ಲೆ ಅಯೆನಾ 
ಸತಿಯ ರೂಪಂ ॥ 
— ಗದಾಯುದ್ದ (ಸಂ. ಎಂ. ಎ, ಆರ್‌.), 8.74. 
ಎರಡನೆಯ ಪಾದದ 18ನೆಯ ಸ್ಥಾನದ ಪ್ರಾಸಾಕ್ಷರದ ಪುನರಾನರ್ತದಲ್ಲಿ ತಪ್ಪಿದೆ. 

6. ಮದನತಿಲಕ (ಸಂ, ಆರ್‌. ಎಸ್‌. ಪಂಚಮುಖಿ), 10.89-90. . ಮದನತಿಲಕ 
ದಲ್ಲಿ ಲಯಗ್ರಾಹಿ ಎಂಬ ವೃತ್ತವೇನೋ ಇದೆ, (10.72). ಆದರೆ ಅದು ಪ್ರತಿಪಾದದಲ್ಲೂ 
ಹನ್ನೊಂದು ಅಕ್ಷರಗಳಿರುವ (ತ ತ. ತ. ೧ ಗುರು ೧ ಗುರು) ಒಂದು ಅಕ್ಷರವೃತ್ತ. ಈ 
ವೃತ್ತವನ್ನು ಜಯಕೀರ್ತಿಯು ತನ್ನ ಛಂದೋನುಶಾಸನದಲ್ಲಿ ವಿವರಿಸಿದ್ದಾನೆ. ತೌ ತಶ್ಚ ಗೌ 
ಚೇಲ್ಲಯಗ್ರಾಹಿಸಂಜ್ಞಾ? (ಜಯದಾಮನ್‌, ಪು. 45). 

Zaks 11, ೫, 813:/(80,:1 1 Heinl8 1051 AD 

ಲಲಿತವೃತ್ತಂ ॥ 

ಶ್ರೀರನುಣಿ ಗೌರಿ ಸಚಿ ಧಾರಿಣಿಯ ಪುತ್ರಿ ರತಿ ಭೂರನುಣಿಯಂದದಸರೂಪವಣಃವೊಳ್ಳೌ | 

ದಾರೆ ಜಯಧಾರೆ ಜಸಧಾರೆ ನಯಧಾರೆ ಭಯಹಾರೆ ಸತಿಭಕ್ತೆ ಧೃತಶಕ್ತೆಯೆನೆ ಸಂದೀ | 

ನೀರನಿಧಿಯೆಂ ಚಲದ ವಾರಿನಿಧಿಯಂ ಗುಣದ ಚಾರ್ರುನಿಧಿಯಂ ನೆಗಳ್ತ ದೇಕಲೆಯನಿಂತೀ। 
ನಾರಿಜನರನ್ನ ಮನದಾರೊ ಮಣಕಿನರ್‌ ಸಕಳಧಾರಿಣಿಯೊಳಿಂತು ನರಕಾಂತೆ ದೊರೆ 
ಯಾದಳ್‌ ॥ 


ಆ ಲಯಗ್ರಾಹಿ » ಮತ್ತು " ಲಯೋತ್ತರ”ಿ ೧೮೧ 


(೧-೫೦) ಸುರಂಗನ (ಸು. ೧೫೦೦)?ತ್ರಿ ಷಷ್ಟಿ ಪುರಾತನ ಚರಿತೆಯಲ್ಲೂ (೧೭-೫೬) 
ಈ" ಲಲಿತವೃತ್ತ ' ವನ್ನು ಕಾಣಬಹುದು. 

ಸುಮಾರು ಹನ್ನೊಂದನೇ ಶತಮಾನದ “ ಕವಿಜನಾಶ್ರಯಮು?, ಸುಮಾರು 
ಹೆದಿನೇಳನೇ ಶತಮಾನದ “ ಅಸ್ಪಕನೀಯೆಮು?” ಎಂಬ ತೆಲುಗಿನ ಛಂಜೋಗ್ರಂಥೆ 
ಗಳಲ್ಲಿ ಮಾಲಾವೃತ್ತಗಳನ್ನು ಹೇಳುವಾಗ ಮೇಲಿನ ಲಲಿತವೃತ್ವವನ್ನೇ  ಲಯಗ್ರಾಹಿ? 
ಎಂದು ಕರೆದು ವಿವರಿಸಲಾಗಿದೆ. ಈಚಿನ ಕನ್ನಡ ಕವಿಗಳು “ ಲಯಗ್ರಾಹಿ” ಎಂಬ 
ಹೆಸರನ್ನು ತೆಲುಗಿನಿಂದ ಸ್ವೀಕರಿಸಿದರೋ ಏನೋ ಎಂಬ ಸಂದೇಹ ಹುಟ್ಟುತ್ತದೆ. 
ಲಲಿತವೃತ್ತವನ್ನು ಲಯಗ್ರಾಹಿ ಎಂದು ಕರೆದಿರುವ ಕನ್ನಡ ಕವಿಗಳು ಬಹುಮಟ್ಟಿಗೆ 
೧೫-೧೬ನೆಯೆ ಶತಮಾನಗಳಿಗಿಂತ ಈಚಿನವರು. ಸರಿಸುಮಾರು ಆ ಕಾಲದಲ್ಲಿ ತೆಲುಗು 
ಛಂದಸ್ಸಿನ ಪ್ರಭಾವವು ಕನ್ನಡದಮೇಲೆ ಆದಂತೆ ಊಹಿಸಲು ಆಧಾರಗಳಿವೆ ("ವಡಿ'ಯ 
ಇತಿಹಾಸವನ್ನು ಇಲ್ಲಿ ನೆನೆಯಬಹುದು). ಅಲ್ಲದೆ ತೆಲುಗಿನ ಲಯಗ್ರಾಹಿಗೂ ಈಚಿನ 
ಕವಿಗಳ ಲಯಗ್ರಾಹಿಗೂ ರಚನೆಯಲ್ಲಿ ಒಂದು ವಿಶೇಷವಾದ ಸಾಮ್ಯವಿದೆ. ಪ್ರಾಚೀನ 
ಕವಿಗಳ ಲಲಿತೆವೃತ್ತದಲ್ಲಿ ಪ್ರತಿಪಾದದಲ್ಲೂ ದ್ವಿತೀಯ ಪ್ರಾಸಾಕ್ಷರವು ಹತ್ತನೆಯ 
ಮತ್ತು ಹದಿನೆಂಟನೆಯ ಅಕ್ಷರಗಳ ಸ್ಥಾನದಲ್ಲಿ ಮಾತ್ರ ಪುನೆರಾವರ್ತನೆಗೊಳ್ಳು ತ್ತದೆ. 
ಈಚಿನ ಕವಿಗಳು “ ಲಯಗ್ರಾಹಿ”ಯಲ್ಲಿ ಪ್ರಾಸಾಕ್ಷರವು ಹತ್ತನೆಯ ಮತ್ತು ಹದಿನೆಂಟಿ 
ನೆಯ ಸ್ಥಾ ನದಲ್ಲಿ ಮಾತ್ರವಲ್ಲದೆ ಅದೇ ಪಾದದ ಇಸ್ಟತ್ತ್ವಾರನೆಯ ಸ್ಥಾ ನದಲ್ಲೂ ಪುನರಾ 
ವರ್ತಿತವಾಗುತ್ತದೆ. ಉದಾಹರಣೆಗೆ ಷಡಕ್ಷರಿಯ “ರಾಜಶೇಖರ ವಿಳಾಸ”ದಲ್ಲಿನ 
ಲಯಗ್ರಾಹಿಯನ್ನು ನೋಡಬಹುದು. 


೬ ಧೀರಜನಕಂ ಶ್ರುತಿನಿಚಾರಪರರಿಂ ಲಸದುದಾರಗುಣರಿಂ ದುರಿತದೂರ ಶಿವಭಕ್ತಾ ಫಿ | 
ಚಾರಯುತರಿಂ ಶಿಗಮಸಾರಮತರಿಂ ಸುಭಗದಾರರತರಿಂ ಹರಿಕುಮಾರವರ ಮಾರಾ | 
ಕಾರ್ರಮಹಪರಿಂ ವಿವಿಧನೀರಭಟಿರಿಂ ವಿಜಿತ ಶೂರಪರರಿಂ ತುರಗವಾರಗಜಶಿಕ್ಸಾ | 
ಭಾರನಹರಿಂ ಮಿಳದಪಾರಥನರಿಂ ಮೆರೆಗುಮಾ ರುಚಿರ ಪಟ್ಟಿ ಇಮಿಳಾರಮಣಯುಕ್ತಂ ॥10 


8. ಕನಿಜನಾಶ್ರಯಮು (ಸಂ. ಜೆ, ರಾಮಯ್ಯ), ಪು, 58; ಅಪ್ಪಕನೀಯಮು 
(1934), ಪು. 259. "ಅಪ್ಪಕನೀಯಮು' ವಿನ ಪ್ರಕಾರ ಲಯಗ್ರಾಹಿಯ : ಒಂದೊಂದು 
ಪಾದದಲ್ಲೂ 39 ಮಾತ್ರೆಗಳು ಅಥವಾ 30 ಅಕ್ಷರಗಳು (ಭಜಸನಭಜಸನಭಯ). ಒಂದೊಂದು 
ಪಾದದಲ್ಲೂ ನಾಲ್ಕು ಕಡೆ ಯತಿ ಪ್ರಾಸಗಳು, (ಮುಂದೆ ನೋಡಿ) ಲಯಗ್ರಾಹಿಯು ತೆಲುಗಿನ 
ಕಾವ್ಯಗಳಲ್ಲಿ ತಕ್ಕಮಟ್ಟಿಗೆ ಪ್ರಖ್ಯಾತವಾದ ವೃತ್ತ. ನನ್ನಿಚೋಡನ * ಕುಮಾರಸಂಭನಮು 
ಕಾವ್ಯದಲ್ಲಿ ಹಲವು ಲಯಗ್ರಾಹಿಗಳನ್ನು ಕಾಣಬಹುದು, 

9. ಷಡಕ್ಷರಿ, ಚಿಕದೇನರಾಜ್ಕ ನೆಂದಿದೇನರ ಕೃತಿಗಳಲ್ಲಿ, 

10. ರಾಜಶೇಖರ ನಿಳಾಸಂ (ಸಂ. ಆರ್‌, ಸಿ, ಹಿರೇಮಠ ಮತ್ತು ಎಂ, ಎಸ್‌, 
ಸುಂಕಾಪುರ), ೨.೯೧, 


೧೮೨ ಸಂಶೋಧನ ತರಂಗ 


ಈ ಪ್ರಾಸನಿನ್ಯಾಸವು ತೆಲುಗು ಛಂದೋಗ್ರಂಥಗಳ ಲಯಗ್ರಾಹಿಗಳಲ್ಲೂ ಕಂಡು ಬರು 
ತ್ತದೆ. ಆದ್ದರಿಂದಲೇ, ಕನ್ನಡ ಕವಿಗಳು ಲಯಗ್ರಾಹಿ ಎಂಬ ಹೆಸರನ್ನು ತೆಲುಗಿನಿಂದ 
ತೆಗೆದುಕೊಂಡಿರಬಹುದು ಎಂಬ ಊಹೆಯನ್ನು ಮೇಲೆ ಮಾಡಿದ್ದು. 
ಲಲಿತ ಅಥವಾ ಲಯಗ್ರಾಹಿಯು ಕನ್ನಡ ಕಾವ್ಯಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ 
ಪ್ರಯೋಗಗೊಂಡಿದೆ. ರನ್ನನ ಗದಾಯುದ್ಧೆದಲ್ಲಿ (೮-೭೪), ಸು. ೧೦೪೫ ರ ಚಂದ್ರ 
ರಾಜನ ಮದನತಿಲಕದಲ್ಲಿ (೧೦. ೮೯-೯೦), ಕ್ರಿ.ಶ. ೧೧೧೨ ರ ನಯಸೇನನ ಧರ್ಮಾ 
ಮೃ ತದಲ್ಲಿ (೧. ೧೬೬-೭) ಇದನ್ನು ಇಣಬಹುದು. ಸು. ೧೨೫೦ ರೆ ಸೂಕ್ತಿ 
ಸುಧಾರ್ಜವದಲ್ಲಿ ಅಜ್ಞಾ ತ ಕವಿಗಳಿಂದ ರಚಿತವಾದ ಎರಡು ಲಲಿತವೃ ತ್ಮಗಳು 
ಉದ್ದ ಕವಣೆ. 12 ಹ ಜನ (ಸು. ೧೫೨೨) ಉ ಧ್ರಟ ಕಾ ವ್ಯದಲ್ಲಿ ಎರಡು 
ವೃತ್ತನಿಳಿವೆ (೨. ೪೨ ; ೮. ೯). ಮೊದಲ ಸದ್ಯದಲ್ಲಿ ಪ್ದಾ ಸಾಕ್ಷರದ ಸೇ 
ಯಿಲ್ಲ; ಎರಡನೆಯ ಪದ್ಯದ ಮೂರು ಪಾದಗಳಲ್ಲಿ ಹ ತೆಲುಗಿನ ಲಯಗ್ರಾಹಿಯ 
ಪ್ರಾಸನಿನ್ಯಾಸವಿದೆ. ಷಡಕ್ಷರಿಯ ವೃಷಭೇಂದ್ರ ವಿಜಯದಲ್ಲಿ ಸುಮಾರು ಐವತ್ತರ 
ಮೇಲೆ “ಲಲಿತಪದವೃತ್ತ”ಗಳಿವೆ.13 ಅವನ ರಾಜಶೇಖರ ವಿಳಾಸದಲ್ಲಿ ಮೂರು “ಲಯ 
ಗ್ರಾಹಿ” ಗಳಿವೆ (೨.೯೧; ೮. ೧೨೩ ; ೧೪. ೮೮). ಚಿಕದೇವರಾಜ ಬಿನ್ನಸದಲ್ಲಿ 
ಎರಡು “ ಲಯಗ್ರಾಹಿ”ಗಳಿವೆ (ಪು. ೨-೩). ಚಿಕುಪಾಧ್ಯಾಯನ ವಿಷ್ಣು ಪುರಾಣದಲ್ಲಿ 
(೪.೭೨) ಒಂದು ಲಯಗ್ರಾಹಿಯಿದೆ. ಬರೀ ಲಯಗ್ರಾಹಿಗಳೇ ಇರುವ “ ಲಯಗ್ರಾಹಿ 


|]. ಮದನತಿಲಕ ಮತ್ತು ಧರ್ಮಾಮೃತಗಳಲ್ಲಿ ಲಲಿತವೃತ್ತವೊಂದೊಂದೂ ಎರಡು 
ಪದ್ಯಗಳಂತೆ ಅಚ್ಚಾಗಿದೆ. ವಾಸ್ತನವಾಗಿ ಅವು ಒಂದು ವೃತ್ತ. 

12. . ಸೂಕ್ತಿಸುಧಾರ್ಣವ (ಸಂ. ಎನ್‌, ಅನಂತರೆಂಗಾಚಾರ್‌) ಪು - ಪಿ೨೨.೨೩, ಈ 
ಪದ್ಯಗಳ ಕಡೆ ನನ್ನ ಗಮನವನ್ನು ಸೆಳೆದನರು ವಿದ್ಯಾರ್ಥಿ ಮಿತ್ರರಾದ ಶ್ರೀ ಎಸ್‌. ಶಿವಣ್ಣ ನವರು, 
ಡಿಯ ಒಂದು ಸದ್ಯ ದ ಪಾದ ಹೀಗಿದೆ : 

| ತಳಯ ತಡತಡಂಬಡರೆ * ತುಂಬಿಗಳ ಬಿಂಬಮಾಲೆಗಳ ಮುಖವಾಸವದ * 
ಕಂಪಂ? (** ಪಾಠಾಂತರ . ವೆಳಸುತ್ತಿರೆ ಮುಖಾಂಬುಜದೆ) 

ಲಲಿತ ವೃತ್ತದ ಲಕ್ಷಣವನ್ನು ಗಮನದಲ್ಲಿಟ್ಟು ಕೊಂಡು, ಪಾಠಾಂತರದ ಸಹಾಯದಿಂದ ಆ 
ಪಾದನು ಹೀಗಿದ್ದಿರಬಹುದೆಂದು ಊಹಿಸಬಹುದು, 

4 ತುಂಬಿಗುರುಳೊಳ್‌ ತಡತಡಂಬಡರೆ ತುಂಬಿಗಳ ಬಂಬಲೆಳಸುತ್ತಿರೆ ಮುಖಾಂಬುಜದ 
ಕಂಪಂ ”-ಇದನ್ನು ಸೂಚಿಸಿದವರು ಪ್ರೊ. ಡಿ. ಎಲ್‌. ನರಸಿಂಹಾಚಾರ್ಯರು. 6ಮುಖಾಂಬುಜದ” 
ಎಂಬಲ್ಲಿ “ ಎತ್ತೇ ಸ ಎಂದಿದ್ದಿರುವುದು ಅಸಂಭವವಲ್ಲವೆಂದು ಸೂಚಿಸುತ್ತಾರೆ, ಪ್ರೊ. 
ತೀ. ನಂ. ಶ್ರೀಕಂಠಯ್ಯ ನವರು, 

13. "ನ್ನ ಸಭೇಂದ್ರಸಿಜಯೆದಲ್ಲಿ ಎಲ್ಲೋ ಒಂದೆರಡು ಆಶ್ವಾಸಗಳನ್ನು ಬಿಟ್ಟರೆ ಸಾಮಾನ್ಯ 
ವಾಗಿ ಪ್ರತಿ ಅಶ್ವಾಸದ ಆದಿ ಮತ್ತು ಅಂತ್ಯಗಳಲ್ಲಿ “ ಲಲಿತಪದ ವೃತ್ತ ಗಳಿವೆ, ನಾವು ನೋಡಿದ 
ಪೇಟಿ ಪ್ರ ತಿಯಲ್ಲಿಯ್ಕೂ ಮೈಸೂರು ಪ್ರಾಚ್ಯ ವಿದ್ಯಾಸಂಸ್ಥೆ ಗೆ ನ ಎರಡು ಪ್ರತಿಗಳಲ್ಲೂ 
(೩. ಸ ; K. ೬೨೦) «ಲಲಿತಪದ ವ್ಸ ತ್ರ ಕ ನೆಂದೇ ಕರೆದಿದೆ, 


4 ಲಯಗ್ರಾಹಿ? ಮತ್ತು “ ಲಯೋತ್ತರ” ೧೮೩ 


ಶತಕ” ಎಂಬ ಒಂದು ಶತಕವು ಕನ್ನಡದಲ್ಲಿ ರಚಿತವಾಗಿದೆ. ಅದರ ಕರ್ತೃ ನಂದಿ 
ದೇವ ಎಂದು ತಿಳಿದುಬರುತ್ತದೆ. (“ನಂದಿದೇವನು ಪೇಳ್ದ ಲಯಗ್ರಾಹಿ”). ಇದು 
ಶತಕವಾದರೂ ಸಿಕ್ಕಿರುವುದು ೮೯ ಪದ್ಯಗಳು ಮಾತ್ರ. ಒಂದೊಂದು ಲಯೆಗ್ರಾ 
ಹಿಯೂ ಶಿವಸ್ತೋತ್ರ ರೂಪವಾಗಿದೆ. ಇಲ್ಲಿಯೆ ಸುಮಾರು ನಾಲ್ಕು ಲಯಗ್ರಾಹಿಗಳ 
“ ವಿಶಿಷ್ಟತೆ ಎಂದರೆ ಕೆಲವು ವೃತ್ತಗಳು ಮೂರೇ ಮೂರು ಪಾದಗಳಿಂದ ರೆಚಿತ 
ವಾಗಿವೆ. 715೫ ಇದು ವಿಚಾರಣೀಯೆ ಅಂಶ. ಸಾಮಾನ್ಯವಾಗಿ ಚತುಪ್ಪ ದಿಗಳಾಗಿರುವ 
ಅಕ್ಷರವೃತ್ತಗಳು ಕೆಲವೊಮ್ಮೆ. ಪಂಚಪದಿಗಳಾಗಿರುವುದುಂಟು ; ಆದರೆ ಅವುಗಳಲ್ಲಿ 
ಮೂರು ಪಾದಗಳಿರುವುದು ಅನ್ಯತ್ರ ಇಲ್ಲವೇ ಇಲ್ಲವೆನ್ನಬಹುದು. ಈ ಶತಕದ ಇನ್ನೂ 
ಒಂದೆರಡು ಪ್ರತಿಗಳು ಸಿಕ್ಕರೆ ಈ ಸಮಸ್ಯೆ ಪರಿಹಾರವಾಗಬಹುದು. ಅಲ್ಲಿಂದ ಒಂದು 
ವೃತ್ತವನ್ನು ಉದ್ದರಿಸಿ ಕೆಳಗೆ ಕೊಡಲಾಗಿದೆ. 


ಇಲ್ಲ ಪುಲಿ ಸಮ್ಮದುಡೆಯಿಲ್ಲ ಶಶಿಯುಳ್ಳ ಜಡೆ ಇಲ್ಲ ಗುಹನಾಗಮುಖರುಛ್ಳ ತೊಡೆಗಳ್ತಾ | 

ಗಿಲದೆಡೆಯಿರ್ಪ ಜಗನಿಲದುದುಮಿಲ್ಲ ಕರದಲ್ಲಿ ಪೆಣನಾಂತ ಮೊನೆಯುಳ್ಳ, ಸುಳ್ಳಂ16ಮೇ| 
೫ ಐ ಈ: ನ ತ್‌ 

ಜೆಲ್ಜ ಬಿದಿಯೋಡುಗಳ ಬೆಳ್ಳ ರಲದಂಡೆಯುರದಲ್ಲಿ ಮೆರೆದಿಲ್ಲ ಸಿರಿನಲ್ಬಭಸುತೇಶಂ | 

ಗಲದಿತರಾಮುರರೊಳೊಲನನರಂ ಹೃದಯದಲ್ಲಿ ನವನಂದಿ[ಪ]ನ ಮೆಲ್ಲಡಿಯನಾಂತೆಂ ॥ 
[96] ೧೧೨ ೨ ೦೧7೨ 


ಇಲ್ಲಿಯ ಒಂದೊಂದು ಪದ್ಯದಲ್ಲೂ ಕೃತಿಕಾರನ ಅಂಕಿತವಾದ ನಂದಿಸತಿ ಅಥವಾ 
ನಂದಿನ ಎಂಬುದು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಅವನ ಲಯಗ್ರಾಹಿಗಳ 
ಪ್ರಾಸವಿನ್ಯಾಸನನ್ನು ನೋಡಿದರೆ ಹದಿನೈದು. ಹದಿನಾರನೇ ಶತಮಾನಗಳಿಗಿಂತ 
ಈಚಿನವನಿರಬಹುದೆನ್ಸಿ ಸುತ್ತದೆ. 


*“ ಲಯೋತ್ತರ? 


ಕನ್ನಡ ಕೈಪಿಡಿಯ ಅದೇ ಮಾತ್ರಾವೃತ್ತ ಪ್ರಕರಣದಲ್ಲಿ (ಪು. ೯೪) ಲಯೋ- 
ತ್ತರನನ್ನು ಹೀಗೆ ವಿವರಿಸಿದೆ “ ಪ್ರತಿಪಾದದಲ್ಲಿಯೂ ತ್ರಿಮಾತ್ರಾಗಣವು ಹದಿನಾಲ್ಫೂ 


ಸಂಚಮಾತ್ರಾಗಣವೊಂದೊ ಇರುವ ನಾಲ್ಗು ಪಾದಗಳುಳ್ಳದ್ದು.” ಅದಕ್ಕೆ ಕೊಟ್ಟಿರುವ 


14. ಇದರ ಹಸ್ತಪ್ರತಿಯ ಒಡೆಯರಾದ ಶ್ರೀ ಜಿ. ಎ. ಶಿವಲಿಂಗಯ್ಯ, ಬಿ. ಎ. ಅವರು 
(ಗುತ್ತಲೂರ್ಕು ಮಂಡ್ಯ) ಈ ಶತಕವನ್ನು ಕರ್ಮನೀರ ಪತ್ರಿಕೆಯಲ್ಲಿ (೬-೯-೫೯) ಪರಿಚಯ 
ಮಾಡಿಕೊಟ್ಟಿದ್ದಾರೆ. ಅವರು ತನ್ಮು ಸಂಗ್ರಹದಿಂದ ಕೆಲವು ಸದ್ಯಗಳನ್ನು ಕೊಟ್ಟು ಅವುಗಳನ್ನು 
ಬಳಸಿಕೊಳ್ಳಲು ಒಪ್ಪಿಗೆಯಿತ್ತು ದಕ್ಕಾಗಿ ಅನರಿಗೆ ನಾನು ಬಹುನಾಗಿ ಕೃತಜ್ಞನಾಗಿದ್ದೇನೆ, 

15. ಕರ್ಮವೀರ (೬-೯-೫೯). 


16. 6 ಸುಳ್ಳಂ ಎಂಬುದರ ಬದಲು " ತಿಸುಳಂ' ಎಂದಿಟ್ಟು ಕೊಂಡರೆ ಅರ್ಥವೂ 
ಛಂದಸ್ಸೂ ಸರಿ ಹೋಗುತ್ತವೆ. 


೧೮೪ ಸಂಶೋಧನ ತರಂಗೆ 


ಲಕ್ಷ್ಯ ನೇಮಿಚಂದ್ರನ “ ಲೀಲಾವತಿ 17ಯದ್ದು (೭.೨೩). ಅದು ಹೀಗಿದೆ : 


ತುಜುಗಿ ತುಂಬಿಗುರುಳ ಬಂಬಲಿರೆ ಕಪೋಲರಂಗದೊಳ್‌ 
ತುಳುಂಕೆ ಪೊಂಗರಂಗದೊಳ್‌ 
ಮಲಂಗೆ ವಿಜಯಮಂಗದೊಳ್‌ | 
ಮಿಜುಗೆ ಪಲ್ಲ ಚನಿಗಳೊಲೆದು ನೆಲಸೆ ಚೆಲ್ವುಯಾನದೊಳ್‌ 
ಬೆಡಂಗು ಬಳೆಯೆ ಮಾನದೊಳ್‌ 
ಮನಂ ತೊಡಂಕೆ ದಾನದೊಲಳ್‌ | 
ನೇತಯೆ ನನಪಯೋಧರೋತ್ಥ ಕುಂಭಮುಲಿಯೆ ಪಾದದೊಳ್‌ 
ಚಲಾಂದುಕಂ ನಿನೋದದೊಳ್‌ 
ಕಡಂಗೆ ಮಧುರ ಮೋಹದೊಳ್‌ | 
ಮೆಜಕದು ಪುಗುಗುಮಂಗನೆಯರುಮಂಕದಾನೆಯುಂ ನಮನ್‌ 
ನಿಕಾಯ ನಿಖಿಲ ಭುನನಮಂ 
ತದೀಯ ರಾಜ ಭನನಮಂ || 


ಇದನ್ನು ನೇಮಿಚಂದ್ರನೇ “ ಲಯೋತ್ತರ ವೆಂದು ಕರೆದಿದ್ದಾ ನೆ. 
ಈ ಚಟ ಸ ಇದ ಮಾತ್ರಾವೃತ್ತವು ಈ ರೂಪದಲ್ಲಿ ಮತ್ತೆ ಬೇರೆಡೆ 
ದೊರಕದು. ತ್ರವನ್ನು ನಾಗವರ್ಮನು ಹೇಳಿಲ್ಲ. ಆದರೆ. ಜಯಕೀರ್ತಿಯು 
ತನ್ನ“ ಬ "ದಲ್ಲಿ ಲಯೋತ್ತರವನ್ನು ಹೀಗೆ ವರ್ಣಿಸಿದ್ದಾನೆ (ಕೆಳಗಿನ 


ಪದ್ಯವು ಲಯೋತ್ತರಕ್ಕೆ ಲಕ್ಷ್ಯವೂ ಹೌದು) : 


ಉತ್ಸವಾಂಹ್ರಿಪೂರ್ವಕಂ ಯದಾ ರಮಾಂಹ್ರಿಕೋತ್ತರಂ 
ರಮಾಂಹ್ರಿಯುಗಲಕೋತ್ತರಂ | 
ಪ್ರೋತ್ಸಮಾಂತರಿತತದಂಹ್ರಿಕೋತ್ಸವಾಂಹ್ರಿ ನೈಧನಂ 
ರಮಾಂಹ್ರಿರಿತಿಚನೈಧನಂ | 
ಯತ್ಸುನೋದಯಜ್ಞನಂ ರಮೈಕ ಪಾದದಲಪರಂ 
ತಥೋತ್ಸವಾದಿ ನಾಸರಂ | 
ತತ್ಸಮೀರಿತಂ ಲಯಾನುಗಾಮಿಯಮಕವತ್ತರಂ 
ವಿಚಿತ್ರಗತಿಲಯೋತ್ತರಂ | 


ಜಯಕೀರ್ತಿಯ ಈ ಪದ್ಯಕ್ಕೆ ಸರಿಯಾಗಿ ಅರ್ಥೆ ಸುವುದು ಕಷ್ಟವೆಂದು ಛಂದೋನು- 
ಶಾಸನದ ಸಂಪಾದಕರಾದ ಪ್ರೊ. ಎಚ್‌. ಡಿ. ವೇಲಣಕರರು ತಮ್ಮ ಒಂದು ಲೇಖನದಲ್ಲಿ 


17. ಈ ಪದ್ಯವನ್ನು ಮಲ್ಲಿಕಾರ್ಜುನನು ತನ್ನ “ಸೂಕ್ತಿ ಸುಧಾರ್ಣವ ದಲ್ಲಿ (ಪು. 4೨4) 
ಉದ್ದರಿಸಿದ್ದಾ ನೆ. ಇಲ್ಲಿಯ ಪದ್ಯ ದಲ್ಲಿ ಹಲವು ಸಾಕಾಂತರಗಳಿವೆ. 
18, “ಂದೋನುಶಾಸನ (ಜಯದಾಮನ್‌, ಪು, ೬೫.) 


ಆ ಲಯಗ್ರಾಹಿ » ಮತ್ತು “ ಲಯೋತ್ತರ » ೧೮೫ 


ಹೇಳಿದ್ದಾರೆ» ಅವರ ವಿವರಣೆಗಳ ಸಹಾಯದಿಂದ ಲಯೋತ್ತರದ ಲಕ್ಷಣವನ್ನು 
ಸ್ಥೂ ಲವಾಗಿ ಹೀಗೆ ವಿವರಿಸಬಹುದು. ಲಯೋತ್ತರವು ಉತ್ಸವ (ಅಥವಾ ಉತ್ಪಾಹೆ) 
ಮತ್ತು ರಮಾ ಎಂಬ ವೃ ತೃಗಳ ಪಾದಭಾಗಗಳ PT ನಿರ್ಮಿತವಾಗಿದೆ. 
ಮೇಲೆ ಲಯೋತ್ತರದ ದ ವನ್ನು ಅಚ್ಚು ಮಾಡಿರುವಂತೆ ಒಂದೊಂದು ಪಾದವೊ 
ಮತ್ತೆ ಎರಡು pe Ul ಒಡೆಯುತ್ತ.ಜಿ. ಆ ಎರಡು ಒಳಪಾದಗಳಲ್ಲಿ ಮೊದಲ 
ಒಳಪಾದವು ಉತ್ಸವದ ಒಂದು ಪಾದವಾಗಿಯೂ ಎರಡನೆಯ ಒಳಪಾದವು ರೆಮಾದ 
ಒಂದು ಪಾದದ ಆರಂಭದ ಮತ್ತು ಅಂತ್ಯ ದ ಕೆಲವು ಗಣಗಳನ್ನುಳ್ಳುದ್ದಾಗಿಯೂ ಇದೆ. 
ಜಯಕೀರ್ತಿಯು ಲಯೋತ್ತರದ ಸ್ವರೂಪ ಪವನ್ನು ಹೆಚ್ಚು ಸರಳವಾಗಿ ಹೇಳಬಹುದಾ 
ಗಿದ್ದಿತೆಂದು ಕಾಣುತ್ತದೆ. ಅದರ ಜ್‌ ಪಾದವೂ ಎರಡು- ಒಳನಾದಗಳಾಗಿ 
ಒಡೆಯುತ್ತ ದೆ. ಮೊದಲ ಒಳಪಾದದಲ್ಲಿ ಏಳು ತ್ರಿಮಾತ್ರಾಗಣಗಳು ಮತ್ತು ಒಂದು 
ಗುರು; ಎರಡನೆಯ ಒಳಪಾದದಲ್ಲಿ "ತೊದಲು ಒಂದು ಜಗಣ್ಯ ಬಳಿಕ ಎರಡು 
ತ್ರಿಮಾತ್ರಾಗಣಗಳು ಮತ್ತು ಒಂದು ಗುರು. ಒಳಪಾದಗಳಿಗೆ ಅಂತ್ಯಪ್ರಾಸವುಂಟು. 
ಜಯಕೀರ್ತಿಯ ಲಯೋತ್ತರಕ್ಕೂ ನೇಮಿಚಂದ್ರನ ಲಯೋತ್ತರಕ್ಕೂ ವ್ಯತ್ಯಾಸ 
ಗಳಿವೆ. ಜಯಕೀರ್ತಿಯ ಲಯೋತ್ತರವು ಅವನಿಗಿಂತ ಸುಮಾರು ನೂರು ವರ್ಷ 
ಹಿಂದಿದ್ದ ಪಂಪನ ಪಂಪಭಾರತದ ಪ್ರಥಮಾಶ್ವಾಸದಲ್ಲಿ " ರಗಳೆ' ಎಂಬ ಹೆಸರಲ್ಲಿ 
ಕಾಣಿಸಿಕೊಳ್ಳುವ ಪದ್ಯಜಾತಿಯೇ ಆಗಿದೆ.ಜ. ಆ ಪದ್ಯವು ಉತ್ಸಾಹ, ಮಂದಾನಿಲ, 
ಮತ್ತು ಲಲಿತಗಳೆಂಬ ರಗಳೆಯ ಪ್ರಭೇದಗಳಲ್ಲಿ ಯಾವ ಒಂದೂ ಆಗಿಲ್ಲ; ಅದ 


19. “JT am not able to understand wholly verse 32. It 
seemingly contains the definition of a metre called layottara in 
all its five varieties--- which are obtained by ೩ mixture of 
portions of the lines of rama and utsava." 

—H. D. Velankar : Chandonushasana of Jayakirti and 
ancient Kannada Metres (Journal of the Bombay Branch of the 
Royal Asiatic Society, vol. xxi. P, 4) 

20. ಪ್ರತಿಪಾದದಲ್ಲೂ [17] ಎಂಬ ಏಳು ತ್ರಿಮಾತ್ರಾ ಗಣಗಳೂ ಒಂದು ಗುರುವೂ 
ಇರುವ ನಾಲ್ಕು ಪಾದಗಳುಳ್ಳ ದ್ದು ಉತ್ಸವ ಅಥವಾ ಸ "(ಇಲ್ಲಿಯ ಗಣಗಳಲ್ಲಿ ಒಂದು 
ಗುರುನಿಗೆ 6 ಎರಡು Hh Re ಬರಬಹುದು.) ಆರಂಭದಲ್ಲಿ ಒಂದು ಜಗ 
ಣವೂ ಬಳಿಕ [-V] ಎಂಬ ಆರು ತ್ರಿಮಾತ್ರಾಗಣಗಳೂ ಕೊನೆಯಲ್ಲಿ ಒಂದು ಗುರುವೂ ಬಂದರೆ 
ಅದೇ ಮಹೋತ್ಸವ, ಮಹೋತ್ಸವದ ಆರು ತ್ರಿಮಾತ್ರಾಗಣಗಳಲ್ಲಿ ಒಂದಕ್ಕೋ ಹಲನಕ್ಟೋ 
ಗುರುವಿನ ಸ್ಥಾನದಲ್ಲಿ ಲಘುಗಳನ್ನು ತಂದಿದ್ದರೆ ಅದೇ ರಮಾ, 

ST ಬಗ ಜಟ ತಳಸ ಸಟ ಜಟ 
ಮಹೋತ್ಸವ; V- V+ ಸಷ ಎದ) ಇಂ VV VV 
ರಮಾ: VV v V+ ೪% V+ vw V+ vy V+ vw V- vw V-+ ತಮ 

21... ಈ ಅಂಶವನ್ನು ನಾನು ಮೊದಲು ಗ್ರಹಿಸಿದ್ದು ಪ್ರೊ, ತೀ, ನಂ. ಶ್ರೀಕಂಠಯ್ಯನ 
ನರು ಎಂ. ಎ, ತರಗತಿಗೆ ಕೊಟ್ಟಿ ಉಪನ್ಯಾಸಗಳಲ್ಲಿ, 


೧೮೬ ಸಂಶೋಧನ ತರಂಗ 


ರಲ್ಲಿ ಒಟ್ಟು ಹದಿಮೂರು ಪಾದಗಳಿವೆ. ಒಂದೊಂದು ಪಾದವೂ ಜಯಕೀರ್ತಿಯ 
ಲಯೋತ್ತರದ ಒಂದೊಂದು ಪಾದವನ್ನು ಹೋಲುತ್ತದೆ. ಅಲ್ಲಿಂದ ಕೆಲವು ಪಾದ 
ಗಳನ್ನು ಕಳಗೆ ಉದ್ದೆ ರಿಸಿದೆ- 28 


ಅದಣ ಪೊಜನೊಲಲನಿಶಾಳ ಕನಕ ಕೃತಕ ಗಿರಿಗಳಿಂ 
ಫಳಪ್ರಕೀರ್ಣ ತರುಗಳ್ಲಿಂ 
ನನೆಯ ಕೊನೆಯ ತಳಿರ ಮುಗುಳ ನನಲತಾನಿಕುಂಜದಿಂ 
ಪ್ರಸೂನರಜದ ಪುಂಜದಿಂ ॥ 
ಗಗನ ತಳಮೆ ಪಣುದು ಬಿಟ್ಟುದೆನಿಪ ಬಹುತಬಾಕದಿಂ 
ಕುಕಿಲ್ಲ ನಲಿನ ಕೋಕದಿಂ || 


ಇದನ್ನು ನೋಡಿದರೆ ನಿಜವಾದ ಲಯೋತ್ತರವು ಲೀಲಾವತಿಯ ಸದ್ಯವಲ್ಲವೆಂದೂ 
ಪಂಪಭಾರತದ ಪದ್ಯವೇ ನಿಜವಾದ ಲಯೋತ್ರರವೆಂದೂ ಹೇಳಬಹುದು. ಹಾಗಾ 
ದರೆ ಲೀಲಾವತಿಯ ಪದ್ಯವನ್ನು ಲಯೋತ್ತರವೆಂದು ಕರೆಯಲು ಕಾರಣವೇನು? 
ಪಂಪಭಾರತದ ಲಯೋತ್ತರದ ರಚನೆಯು ಗಮನಾರ್ಹವಾದುದು. ಅದರ 
ಒಂದೊಂದು ಪಾದದಲ್ಲಿಯೂ ತ್ರಿಮಾತ್ರಾಗಣಗಳು ಬಂದರೂ ಅವುಗಳ ರಚನೆಯಲ್ಲಿ 
ಪಂಪ ಒಂದು ನವೀನತೆಯನ್ನು ತಂದಿದ್ದಾನೆ. 
3 3 ಡಿ ತಸ 3 ತ 3 3 3 
ಅದಣ | ಪೊಅನೊ | ಅಲನಿ | ಶಾಳ | ಕನಕ । ಕೃತಕ | ಗಿರಿಗ | ಳಿಂಫ | ಳಪ್ರ | ಕೀರ್ಣ | 
ಸ | ೪01 
ರೆಕ್ಕ್ಯಾಚಾರದೆ ದೃಷ್ಟಿಯಿಂದ ಹೇಳುವುದಾದರೆ ಇಲ್ಲಿ ಪ್ರತಿ ಪಾದದಲ್ಲಿಯೂ ಹನ್ನೊಂದು 
ತ್ರಿಮಾತ್ರಾಗಣಗಳೂ ಒಂದು ಗುರುವೂ ಇವೆ. ಆದರೆ ಪಂಪನ ಉದ್ದೇಶ ಅದಲ್ಲವೇ 
ಅಲ್ಲ. ಪಾದಮಧ್ಯದಲ್ಲಿ ಬಂದಿರುವ “ಳಿಂ” ಎಂಬುದನ್ನೂ ಪಾದದ ಕೊನೆಯಲ್ಲಿ 
ಬಂದಿರುವ “ ಳಿಂ” ಎಂಬುದನ್ನೂ ಗಮನಿಸಿದರೆ ಒಂದೊಂದು ಪಾದವೂ ಎರಡು ಒಳ 
ಪಾದಗಳಿಂದ ಸಮನ್ತ್ರಿತವಾಗಿರಬೇಕೆಂಬುದು ಪಂಪಕವಿಯ ಉದ್ದೇಶ. ಅದನ್ನು ಹೀಗೆ 
ಬಿಡಿಸಿ ತೋರಿಸಬಹುದು. 


3 ಆಜ 3 3 — 
ಅದಳಅ | ಪೊಜವೊ | ಅಲನಿ | ಶಾಳ | ಕನಕ | ಕೃತಕ | ಗಿರಿಗ | ಳಂ 
po 
ಜಗಣ 
a 4 ಥಿ ತ್ತ 


ಬ ಅಜಾ 


22. ಪಂಪಭಾರತ್ಕ ೧-೫೮, 


ಫ। ಳಪ್ರ! ಕೀರ್ಣ | ತರುಗ ೪೦1 


« ಲಯಗ್ರಾಹಿ » ಮತ್ತು * ಲಯೋತ್ತರ” ೧೮೭ 


ಪಾದಮಧ್ಯದ ಎಂಟನೆಯ ಗಣವನ್ನು ಒಡೆದು ಅದರ ಆರಂಭದ ಗುರುವು ಮೊದಲ 
ಒಳಪಾದಕ್ಕೂ ಮುಂದಿನ ಲಘುವು ಎರಡನೆಯ ಒಳಪಾದಕ್ಕೂ ಸೇರುವಂತೆ ಮಾಡಿ 
ದ್ದಾನೆ... ಇದರಿಂದ ಆ ಗಣದ ಪೂರ್ವಾರ್ಧವು ಮೊದಲ ಒಳಪಾದಕ್ಕೆ “ ಮುಡಿ” 
ಯಾಗಿಯೂ, ಉತ್ತರಾರ್ಧವು ಕೊನೆಯ ಒಳಪಾದಕ್ಕೆ « ಅನಾಗತ ” ವಾಗಿಯೂ 
ನಿಂತುಕೊಂಡಿತು. 

ನೇಮಿಚಂದ್ರನ ಸ ವು ಪಂಪಭಾರತದ ಪದ್ಯದ ವಿಸ್ತ ಎತೆರೂಪವಾಗಿ ಹುಟ್ಟಿ 
ಕೊಂಡಿದೆಯೆಂದು ಹೇಳಬಹುದು.  ಲೀಲಾನತಿಯ ಪದ್ಯಕ್ಟೂ ಪಂಪಭಾರತದ 
ಪದ್ಯಕ್ಕೂ ಮಾತ್ರೆಗಳ ಸಂಖ್ಯೆಯಲ್ಲಿ ವ್ಯತ್ಯಾಸವಿದೆಯೇ ಹೊರತು ಎರಡರದೂ ಒಂದೇ 
ಬಂಧ, ಒಂದೇ ಶಿಲ್ಪ, ಒಂದೇ ಲಯ. ಪಂಪನ ಪದ್ಯದ ಒಂದೊಂದು ಪಾದದ 
ಎರಡನೆಯ ಒಳಪಾದವನ್ನು ಪುನರಾವರ್ತನಗೊಳಿಸಿದರೆ ಅದೇ ನೇಮಿಚಂದ್ರನ ಪದ್ಯದ 
ಒಂದು ಪಾದವಾಗುತ್ತದೆ : 


ಅದಣ ಪೊಜನೊಲಲ ವಿಶಾಳ ಕನಕ ಕೃತಕ ಗಿರಿಗಳಿಂ 
| ಫಳಪ್ರಕೀರ್ಣ ತರುಗಳಿಂ 
ಫಳಪ್ರಕೀರ್ಣ ತರುಗಳಿಂ ॥ 


ಇದನ್ನು 


ತುಜುಗಿ ತುಂಬಿಗುರುಳ ಬಂಬಲಿರೆ ಕಪೋಲರಂಗದೊಳ್‌ 
` ತುಖಂಕೆ ಪೊಂಗರಂಗದೊಳ್‌ 
ಮಲಂಗೆ ವಿಜಯಮಂಗದೊಳ್‌ ॥ 


ಎಂಬ ನೇಮಿಚಂದ್ರನ ಸದ್ಯದೆ ಪಾದದೊಡನೆ ಹೋಲಿಸಬಹುದು. ಎರೆಡೂ ಒಂದೇ, 
ಪಂಪನ ಪದ್ಯದ ಒಂದೊಂದು ಪಾದದಲ್ಲೂ ಎರಡು ಒಳಪಾದಗಳಿದ್ದರೆ, ನೇಮಿಚಂದ್ರನ 
ಪದ್ಯದ ಒಂದೊಂದು ಪಾದದಲ್ಲೂ ಮೂರು ಒಳಪಾದಗಳಿವೆ. ಅಷ್ಟೇ ವ್ಯತ್ಯಾಸ. ಈ 
ದೃಷ್ಟಿಯಿಂದ ಮಾತ್ರ ನೇಮಿಚಂದ್ರನ ಪದ್ಯವೂ ಲಯೋತ್ತರನೇ. 

ಪಂಪನ ಬಳಿಕ ಅವನ ಲಯೋತ್ತರವನ್ನು ಅನುಕರಿಸಿದ ಕವಿಯೆಂದರೆ ಕುಮು 


23. ಮುಡಿ ಮತ್ತು ಅನಾಗತಗಳ ನಿವರಣೆಗ್ಯೈ ಮತ್ತು ಹೊಸಗನ್ನಡ ಕಾನ್ಯಗಳಿಂದ 
ನಿದರ್ಶನಗಳಿಗೆ ನೋಡಿ. ತೀ. ನಂ. ಶ್ರೀಕಂಠಯ್ಯ : ಸಮಾಲೋಕನ (“ ಹೊಸ ಛಂದಸ್ಸಿನ 
ಲಯಗಳು? ಮತ್ತು “ಮಾತ್ರೆ, ಮುಡಿ, ಪದ್ಮಗಣ” ಎಂಬ ಲೇಖನಗಳು), ಪು. ೧೯೭, ೨೦೯.೧೦, 

ತಾಳಕ್ಕೆ ಮೊದಲೇ ಬಂದು ತಾಳವನ್ನು ಎತ್ತಿಕೊಡುನ ಅಕ್ಷರವೇ ಅನಾಗತ, ಮೇಲಿನ 

ಉದಾಹರಣೆಯಲ್ಲಿ * ಫ ಎಂಬುದು ಅನಾಗತ, ತಾಳವು ಅದರ ಮುಂದಿನ ಅಕ್ಷರವಾದ * ಳ? 
ದ ಮೇಲೆ ಬೀಳುತ್ತದೆ, 


೧೮೮ ಸಂಶೋಧನ ತರಂಗ 


ದೇಂದು, (ಸು. ೧೨೭೫).೩ ನೇಮಿಚಂದ್ರನು ಪಂಪನ ಪದ್ಯವನ್ನು ವಿಸ್ತರಿಸಿ 
ಕೊಂಡರೆ ಕುಮುದೇಂದು ಪಂಪನೆ ರಚನೆಯನ್ನು ಯಥಾವತ್ತಾಗಿ ಉಳಿಸಿಕೊಂಡಿ 
ದ್ದಾನೆ. ಕುಮುದೇಂದುರಾಮಾಯಣದ ಪದ್ಯದಲ್ಲಿ ಒಟ್ಟು ೪೯ ಸಾಲುಗಳಿವೆ. 


ಶಿ 
ಅಲ್ಲಿಂದ ಕೆಲವು ಸಾಲುಗಳನ್ನು ಉದ್ಭರಿಸಬಹುದು-- 


ಆ ಸಮಯದನನತನೈಪ ಮಕುಟಮಣಿ ಪ್ರಭಾಳಿಯಿಂ 
ವಿಭೂಷಣಾಂಶಮಾಳಿಯಿಂ॥1 

ದಶರಥಕ್ಷಿತೀಶ ಚಾರು ಚರಣ ಕಮಳಯುಗಳಮಂ 
ಸುರತ್ನ ನೂತ್ನ ನಿಗಳವುಂ॥ 

ಖಚರ ಕುನರನರ್ಚಿಸಿರ್ದನತಿನಿನೇಯನಿನನಿತ್ರಂ 
ಸಮಸ್ತಗುಣ ವಿರಾಜಿತ್ರೆಂ ॥೫ 


ಪಂಪನು ಛಂದೋವಿಷಯೆಗಳಲ್ಲಿ ಅನೇಕ ಪ್ರಯೋಗಗಳನ್ನು ನಡೆಯಿಸಿದವನು, 
ಪ್ರಾಕೃತದಿಂದ ಕನ್ನಡಕ್ಕೆ ಬಹುಶಃ ಮೊತ್ತಮೊದಲು ರಗಳೆಯನ್ನು ತಂದು ಅದರಲ್ಲಿ 
ನಾನಾ ಬಗೆಗಳನ್ನು ಕಟ್ಟ ನೋಡಿದವನು. ಮೇಲಿನ ಲಯೋತ್ತರವು ಅವನ ಸೃಷ್ಟಿ 
ಯಿರೆಬಹುದೇ? ಈ ವೃತ್ತವನ್ನು ನಾಗವರ್ಮನು ಗಮನಿಸದೆ ಬಿಟ್ಟು ಜಯೆಕೀರ್ತಿಯು 
ಗಮನಿಸಿ ವಿವರಿಸಿರಬಹುದೇ 7 ಲಯೋತ್ತರದ ಲಕ್ಷಣವನ್ನು ಹೇಳುವ ಜಯ 
ಕೀರ್ತಿಯ ಪದ್ಯವು ಲಯೋತ್ತರಕ್ಕೆ ತಾನೇ ಲಕ್ಷವಾಗಿದೆ ; ಆ ಪದ್ಯದಲ್ಲಿ ಕಂಡುಬರುವ 
ದ್ವಿತೀಯ ಪ್ರಾಸವನ್ನು ಗಮನಿಸಿದರೆ ಆ ವೃತ್ತಕ್ಕೂ ಕನ್ನಡ ಕಾವ್ಯಕ್ಕೂ ಏನೋ 


24. ಪಂಪನ ಪದ್ಯ ಮತ್ತು ಕುಮುದೇಂದುನಿನ ಪದ್ಯಗಳ ರಚನೆಯ ಸ್ವರೂಪಕ್ಕೆ 
ನೋಡಿ. N. Lakshminarayana Rao and D. L. Narasimhachar: 
Talangere Inscription of Jayasimha (Epigraphia Indica, xxix, 
PP. 205-6). ಪಂಪ ಮತ್ತು ಕುಮುದೇಂದುಗಳ ಪದ್ಯಗಳಲ್ಲಿನ ಮತ್ತು ಈ ಶಾಸನದ 
" ಉತ್ಸಾಹ ವೃತ್ತದಲ್ಲಿನ " ಅನಾಗತ' ಗಳ ಚರ್ಚೆಯೂ ಇಲ್ಲಿದೆ. 

25. ಕುಮುದೇಂದು ರಾಮಾಯಣ, ೪.೯೮ ರೆ ಮುಂದೆ, ಇದರ ಎರೆಡು ಪ್ರತಿಗಳಲ್ಲಿ ಈ 
ವೃತ್ತಕ್ಕೆ ಹೆಸರು ಕೊಟ್ಟಿಲ್ಲ. ಒಂದು ಪ್ರತಿಯಲ್ಲಿ ಮಾತ್ರ "ಉತ್ಸಾಹರಗಳೆ? ಎಂದಿದೆ. ಅದರೆ 
ಉತ್ಸಾಹರಗಳೆಯ ಲಕ್ಷಣವು ಆದಕ್ಕೆ ಸರಿಹೊಂದುವುದಿಲ್ಲವೆಂಬ ಅಂಶವನ್ನೂ ಅದಕ್ಕೂ ನೇವಿ 
ಚಂದ್ರನ ಲಯೋತ್ತರಕ್ಕೂ ಇರುವ ಸಂಬಂಧವನ್ನೂ ಸಂಪಾದಕರಾದ ಪ್ರೊ. ಕೆ, ಜಿ, ಕುಂದಣ 
ಗಾರರು ಗುರುತಿಸಿದ್ದಾರೆ. 

26, ಈ ಕೆಲಸವನ್ನು ಜಯಕೀರ್ತಿ ಹಲವೆಡೆ ಮಾಡಿದ್ದಾನೆ. ತನಗಿಂತ ಹಿಂದಿನ ಲಾಕ್ಷ 
ಜಿಕನಾದ ನಾಗನರ್ಮ ಹೇಳದೆ ಬಿಟ್ಟಿರುವ ಅನೇಕ ಹೊಸ ವಿಷಯಗಳನ್ನು ಹೇಳಿದ್ದಾನೆ ; 
ಅವನು ಸ್ಪಷ್ಟಪಡಿಸದ ಅನೇಕ ನಿಷಯಗಳನ್ನು ಸ್ಪಷ್ಟಪಡಿಸಿ ಅವುಗಳಿಗೆ .ಹೊಸ ಅಂಶಗಳನ್ನು 
ಸೇರಿಸಿದ್ದಾನೆ, 


4 ಲಯಗ್ರಾಹಿ* ಮತ್ತು 4 ಲಯೋತ್ತರ? ೧೮೯ 


ಸಂಬಂಧವಿಡೆಯೆಂಬ ಊಹೆಯು ಹೆಚ್ಚು ದೃಢೆನಾಗುತ್ತದೆ.೫ (ಏಕೆಂದರೆ ದ್ವಿತೀಯ 
ಪ್ರಾಸವು ಕನ್ನಡಕ್ಕೆ ವಿಶಿಷ್ಟವಾದುದು.) ಅನಿರ್ದಿಷ್ಟ ಸಂಖ್ಯೆಯ ಪಾದಗಳುಳ್ಳ ಲಯೋ 
ತ್ರರನನ್ನು ಜಯೆಕೀರ್ತಿಯು ಚತುಪ್ಪದಿಯೆಂಬಂತೆ ತನ್ನ ಗ್ರಂಥದಲ್ಲಿ ವರ್ಣಿಸಿರ 
ಬಹುದು ಎಂಬ ಊಹೆಯನ್ನು ಮಾಡಬಹುದು ; ಪಂಪನ ಸದ್ಯದಲ್ಲಿ ದ್ವಿತೀಯ ಪ್ರಾಸ 
ವಿಲ್ಲದಿದ್ದರೂ ಅದನ್ನು ಹೊಸದಾಗಿ ಸೇರಿಸಿರಬಹುದು. ಈ ಒಂದೆರಡು ವಿಷಯಗಳ 
ಮೇಲೆ ಹೆಚ್ಚು ಬೆಳಕು ಬಿದ್ದರೆ ಲಯೋತ್ತರದ ಮೂಲದ ವಿಷಯವಾಗಿ ಇನ್ನೂ ಹೆಚ್ಚು 
ಖಚಿತವಾದ ಮಾತುಗಳನ್ನು ಹೇಳಲು ಸಾಧ್ಯವಾಗುತ್ತದೆ. 


ಕಾರಾ ಸ್‌ 


py, ಪ್ರೊ. ಎಚ್‌, ಡಿ. ವೇಲಣಕರರು ನನ್ನ ಕಾಗದಕ್ಕೆ ಪ್ರತ್ಯುತ್ತ ರರೊಪವಾಗಿ ಬರೆದೆ 
ಕಾಗದವೊಂದರಲ್ಲಿ ತಮಗೆ ತಿಳಿದವ.ಟ್ಟಗೆ ಲಯೋತ್ತರವು ಸಂಸ್ಕೃತ ಅಥವಾ ಪ್ರಾಕೃತದ ಇನ್ನಾವ 
ಛಂದೋಗ್ರಂಥದಲ್ಲೂ ವರ್ಣಿತವಾಗಿಲ್ಲನೆಂದು ತಿಳಿಸಿ ಉಪಕಾರ ಮಾಡಿರುತ್ತಾರೆ. 


ಬಸವಣ್ಣ ನವರ ವಚನಗಳಲ್ಲಿ ಛಂದೋಲಯ 


ವಚನಕಾರರ ವಚನಗಳು ಗದ್ಯವೇ ಪದ್ಯವೇ ಎಂಬ ಪ್ರಶ್ನೆಯನ್ನು ನಾವು ಹಾಕೆ 
ಕೊಂಡಾಗ ತಕ್ಷಣವೇ ಉತ್ತರಿಸುವುದು ಕಷ್ಟವಾಗುತ್ತದೆ. ಚಂಪೂಕಾವ್ಯಗಳಲ್ಲಿ 
ಸದ್ಯ ಪದ್ಯಗಳ ಮಧ್ಯೆ ಬರುವ ಗದ್ಯವನ್ನು " ವಚನ' ವೆಂದು ಕರೆಯುವುದನ್ನೂ ವಚನ 
ಗಳಲ್ಲಿ ನಿಯೆತವಾದ ಪದ್ಯಲಯ ಗೋಚರವಾಗುವುದಿಲ್ಲವೆಂಬುದನ್ನೂ ಎಷ್ಟೊ € ವಚನ 
ಗಳ "ಧಾಟಿ ಗರ ದೃದಂತೆಯ ಇರುವುದನ್ನೂ ಜ್ಞಾನಿಸಿಕೊಂಡರೆ ಅವು ಗದ್ಯ 3 ಎಂಬ 
ಭಾವನೆ ಒಮೊ, ಮ್ಮ ಬರುವುದುಂಟು, ಆದರೆ ಅವುಗಳನ್ನು ವೃ ತ್ತರೊಸ ಸಂ ಅಳವಡಿ 
ಸಲು ಸಾಧ್ಯವಿರುವುದರಿಂದಲೂ, 1 ವಚನಕಾರರೂ ಮತ್ತು ಮುಂಜಿ ಬಂದ ಹರಿಹರ 
ರಾಘವಾಂಕಾದಿ ಕವಿಗಳೂ ಅವುಗಳನ್ನು ಗೀತಗಳೆಂದೇ ಕರೆದಿರುವುದರಿಂದಲೂ ಅವು 
ಗಳನ್ನು ಹಾಡುತ್ತಿದ್ದರೆಂದು ಸ್ಪಷ್ಟೋಕ್ಷಿಗಳಿರುವುದರಿಂದಲೂ ಅವು ಗದ್ಯವಲ್ಲವೆಂಬುದು 
ವಿದಿತವಾಗುತ್ತದೆ. ಹೀಗೆ ವಚನಗಳು ಗದ್ಯವಲ್ಲ; ಆದರೆ ಅವು ಪದ್ಯವೂ ಅಲ್ಲ. 
ಕಂದ ಷಟ್ಟ ದಿಗಳಂತೆ ಅವು ಖಚಿತವಾದ ಲಯವಿಭಜನೆಗೆ ಅವಕಾಶ ಕೊಡುವುದಿಲ್ಲ, 
ಆದ್ದ ಬ ನಾವು ವಚನಗಳನು ಗದು ಪದ್ಯಗಳ ಮಧ್ಯದ ಇನ್ನೊಂದು ಜಾತಿಯ 
ದ್ದು ಭಾವಿಸ ಸಜೀಕಾಗುತ್ತ ದೆ. ಅವುಗಳನ್ನು ಲಯಾನಿ ತ ಗದ್ಯ ನೆಂದೋ 
ಅನಿಶ್ಚಿ ತಲಯವಿರುವ ಪದ್ಯವೆಂದೋ ಕರೆಯೆಬಹುದು. 
ಇದೇನೂ ಹೊಸೆ ಹೇಳಿಕೆಯಲ್ಲ. ಈ ಅಂಶವನ್ನು ವಚನಸಾಹಿತ್ಯದ ಅನೇಕ 

ವಿಮರ್ಶಕರು ಹಿಂದಾಗಲೇ ಗುರುತಿಸಿದ್ದಾರೆ. ಬಸವಣ್ಣ ನನರೇ ತಮ್ಮ ವಚನ 
ವೊಂದರಲ್ಲಿ 

« ತಾಳಮಾನಸರಿಸನನರಿಯೆ, ಓಜೆ ಬಜಾನಣಿಯ ಲೆಕ್ಕ ವನಜ ಯೆ, 

ಅಮೃತಗಣ ದೇವಗಣವನಣಃಾಯ್ಕೆ 

ಕೂಡಲಸಂಗಮದೇವಾ ನಿನಗೆ ಕೇಡಿಲ್ಲವಾಗಿ 

ಅನು ವೊಲಿದಂತೆ ಹಾಡುವೆ » 


ಎಂದು ಹೇಳಿ ತಮ್ಮ ಕೃತಿಗಳಲ್ಲಿ (ನಿಯತವಾದ) ತಾಳಗಣಾದಿಗಳನ್ನು ಅರಸಬೇಕಾ 
ಗಿಲ್ಲವೆಂದು ಸೂಚಿಸಿದ್ದಾರೆ. ಅದರ ಜೊತೆಗೆ ತಮ್ಮ ವಚನಗಳು ತಾವು " ಒಲಿದಂತೆ 


ಸ ಪ್ರೊ. ಶಿ.ಶಿ. ಬಸನನಾಳರು ಬಸವಣ್ಣನವರ ವಚನಗಳನ್ನು ವೃತ್ತ ರೊಪದಲ್ಲಿ ಅಳವ 
ಡಿಸಿ ಪ್ರಕಟಿಸಿದ್ದಾರೆ. ತಾವು ಹಾಗೆ ವೃತ್ತ ರೂಪದಲ್ಲಿ ಅಳವಡಿಸಲು ಕಾರಣಗಳನ್ನು ಕೊಟ್ಟು 
ಸಮರ್ಥಿಸಿಕೊಂಡಿದ್ದಾರೆ (ಬಸವಣ್ಣನವರ ಸಟ್ಸ್ಮ್ಟಿಳದ ವಚನಗಳು, ಮುನ್ನುಡಿ ಫು. ೫೭೫೪೪1] - 
೫227019). ಈ ಲೇಖನದಲ್ಲಿ ಬಂದಿರುವ ವಚನಗಳನ್ನು ಮೇಲಿನ ಪರಿಷ್ಕರಣದಿಂದ ಅರಿಸಿ 
ಕೊಳ್ಳಲಾಗಿದೆ. | 


ಬಸನಣ್ಣ ನನರ ನಚನಗಳಲ್ಲಿ ಛಂದೋಲಯ ೧೯೧ 


ಹಾಡಿ' ದ ಫಲವಾಗಿ ಮೂಡಿ ಬಂದಿರತಕ್ಕುವು ಎಂಬುದನ್ನೂ ಅನರೇ ಹೇಳಿಕೊಂಡಿ 
ದ್ದಾರೆ. ಎಲ್ಲಿ ಉತ್ಕಟ ಭಾವಾವೇಶವಿರುವುದೋ ಅಲ್ಲಿ ಉಕ್ತಿಯು ಅನಿವಾರ್ಯವಾಗಿ 
ಲಯಬದ್ಧ ವಾಗಿರುತ್ತದೆಯೆಂಬುದನ್ನು ಹೆಲವಾರು ವಿದ್ವಾಂಸರು ಗಮನಿಸಿದ್ದಾರೆ. 
ವಿಪುಲನಾದ ವಚನ ಸಾಹಿತ್ಯದಲ್ಲಿ ಗಣನೀಯ ಪ್ರಮಾಣದ ವಚನಗಳು ಹೃದಯಾ 
ವೇಶದ ಫಲವಾಗಿ, ಭಾವರಾಗಗಳು ಕೆಡಿಗೆದರಿದ ಫಲವಾಗಿ ಮೂಡಿಬಂದಂಥವು. 
ಅಂತಹೆ ಸಮಯದಲ್ಲಿ ವಚನಕಾರ ಬಯಸಲಿ ಬಯೆಸದಿರಲ್ಕಿ ಅವನೆ ಗಮನಕ್ಕೆ 
ಬಂದಿರೆಲಿ, ಬಾರದೆ ಇರಲಿ, ಅವನ ಉಕ್ತಿಗಳು ಲಯಾಸ್ವಿತನಾಗಿರುವುದು ಅನಿವಾರ್ಯ 
ವಾಗುತ್ತದೆ. 

ವಚನಕಾರರಲ್ಲಿ ಬಸನಣ್ಣ ನವರದು ಕನಿಹೃೈದೆಯ. ಅವರ ಹೃದಯ ಸೂಕ್ಷ್ಮ. 
ಸಂವೇದನಶೀಲ. ಒಂದು ಕಡೆ ತಮ್ಮ ಧರ್ಮ, ಮತ್ತೊಂದೆಡೆ ಸಮಾಜ, ಮಗು 
ದೊಂದೆಡೆ ರಾಜಕೀಯ ; ಈ ಸಮಸ್ಯೆಗಳಲ್ಲದೆ, ಅಷ್ಟೇ ದೊಡ್ಡ ಸಮಸ್ಯೆ ತಮ್ಮ 
ಅಂತರಂಗ- ಇವುಗಳು ನಾನಾ ವಿಧವಾಗಿ ಅವರ ಹೃದಯದ ಮೇಲೆ ನೆರಳು ಚೆಲ್ಲಿವೆ, 
ಕಲಕಿನೆ, ಮೀಟನೆ. ಇದರಿಂದ ಉಕ್ಕಿಬಂದ ಅವರ ಎಷ್ಟೋ ವಚನಗಳು ಭಾನ 
ಗೀತಗಳಾಗಿವೆ, ಭಾವಗೀತಾತ್ಮಕಗಳಾಗಿವೆ. 

ಹೀಗೆ ವಚನಗಳು ಗದ್ಯವೂ ಅಲ್ಲ ಸದ್ಯವೂ ಅಲ್ಲ. ಆದರೂ ಅವುಗಳಲ್ಲಿ, 
ವಿಶೇಷವಾಗಿ ಬಸವಣ್ಣ ನವರ ಹಲವು ವಚನಗಳಲ್ಲಿ, ಛಂದೋಲಯೆ ತಕ್ಕಮಟ್ಟಿಗೆ 
ಗೋಚರವಾಗುತ್ತದೆ. ಆ ಲಯದ ಸ್ವರೂಸನೇನು, ಮಿತಿಯೇನು, ವೈವಿಧ್ಯವೇನು 
ಎಂಬುದರ ವಿವೇಚನೆಯೇ ಈ ಪ್ರಬಂಧದ ಉದ್ದೇಶ. ವಚನಗಳನ್ನು ನಮ್ಮದೇ 
ಧಾಟಯಲ್ಲಿ ಓದಿಕೊಂಡಾಗ ಕಿನಿಯೆ ಮೇಲೆ ಬೀಳುವ ಲಯನನ್ನೇ ಮುಖ್ಯವಾಗಿ 
ಮುಂದಿನ ವಿಶ್ಲೆ ೇಷಣೆಯಲ್ಲಿ ಅವಲಂಬಿಸಿದೆ. ಹೀಗೆ ಕೆನಿಯನ್ನೆೇ ಮುಖ್ಯವಾಗಿ ಅವ 
ಲಂಬಿಸಿ ಮಾಡಿದ ವಿಶ್ಲೇಷಣೆಯೇ ಸಹಜವಾದುದು. ಆದರೂ ಕೆಲವು ಕಡೆಗಳಲ್ಲಿ 
ಗಣಗಳನ್ನು ಬಿಡಿಸಿ ತೋರಿಸುವ ಮತ್ತು ಲಯವನ್ನು ಗುರುತಿಸಿರುವ ರೀತಿಗಳು 
ಪ್ರಯತ್ನ ಪೂರ್ವಕವೆಂದೂ ತಕ್ಕಮಟ್ಟಿಗೆ ಕೃತಕನೆಂದೂ ತೋರಬಹುದು. ಅಂತಹೆ 
ಡೆಗಳಲ್ಲಿ ಸಮಾಧಾನನಿಷ್ಟೇ. ವಚನಗಳನ್ನು ಓದುವಾಗ ಎಷ್ಟೋ ಬಾರಿ ಅವುಗಳಲ್ಲಿ 
ಯ ಕೇಳಿಸದೆ ಹೋದರೂ ಆ ಲಯವು ಗುಪ್ತವಾಗಿ ಇದ್ದೇ ಇರುತ್ತದೆ; ನಮ್ಮ 
ಓದುವ ವಿಧಾನದಲ್ಲಿ ಎದ್ದು ಕಾಣಿಸದೆಹೋದರೂ ಆ ವಿಧಾನದಮೇಲೆ ಸ್ವಲ್ಪಮಟ್ಟಿಗಾ 
ರೂ ತನ್ನ ಮುದ್ರೆಯನ್ನು ಒತ್ತಿಯೇ ಇರುತ್ತದೆ. ಆ ಲಯವೂ ಸ್ಪಷ್ಟವಾಗಿ 
ರುವಂತೆ ಮಾಡಲು ಸ್ವಲ್ಪ ಪ್ರಯತ್ನ ಬೇಕಾಗುತ್ತದೆ; ಆ ಲಯವನ್ನು ಕಾಣಲು 
ಲ್ಸ ಪ್ರಜ್ಞಾಪೂರ್ವಕವಾಗಿ ಓದಬೇಕಾಗುತ್ತದೆ. ಈ ಅಂಶವು ಅನಿಯತ ಲಯ 
ರುವ ವಚನಗಳಿಗೆ ಮಾತ್ರವಲ್ಲ, ನಿಯತವಾದ ಲಯವಿರುವ ಶುದ್ಧ ಪದ್ಯಗಳಿಗೂ 
ನ್ವಯಿಸುತ್ತದೆ. 


೧೯೨ | ಸಂಶೋಧನ ತರಂಗ 


ಬಸವಣ್ಣ ನವರ ವಚನಗಳಲ್ಲಿ ಪ್ರಾಸಾನುಪ್ರಾಸಗಳು ನಿನ್ಯಾಸಗೊಂಡಿರುವ ಬಗೆ 
ಯನ್ನು ಕುರಿತೇ ಪ್ರತ್ಯೇಕ ಪ್ರಬಂಧವನ್ನು ಬರೆಯಬೇಕಾಗುತ್ತದೆ. ಅದರೆ ಒಂದು 
ಸ್ಥ ಲವಾದ ವಿವೇಚನೆಗೆ ಮಾತ್ರ ಇಲ್ಲಿ ಅವಕಾಶನಿದೆ. ಬಸವಣ್ಣನವರು ಪ್ರಾಸ 
ಪ್ರಿಯರು. ಆದರೆ ಅವರು ಬರೆದದ್ದು ಸದ್ಯಗಳಲ್ಲವಾದುದರಿಂದ ಅಲ್ಲಿಯಂತೆ ಇಲ್ಲಿ 
ನಿಯತವಾಗಿ ಪ್ರಾಸಗಳು ಕಾಣಿಸಿಕೊಳ್ಳುವುದಿಲ್ಲ. ಆಷ್ಟೇ ಅಲ್ಲ, ಪ್ರಾಸಕ್ಕಾಗಿ ಅವರು 
ಎಲ್ಲಿಯೂ ಪ್ರಯತ್ನಪಟ್ಟಿಲ್ಲ. ಪ್ರಾಸಗಳು ಅವರಲ್ಲಿ ಬಹು ಸಹಜವಾದ ರೀತಿಯಲ್ಲಿ 
ವಚನಗಳಿಗೆ ಭಾರವಾಗದಂತೆ, ತಾವೇ ಎದ್ದು ಕಾಣುವ ಬದಲು ತಾವು ಕಾಣಿಸಿಕೊಂಡಿ 
ರುವ ವಚನಗಳನ್ನು ಸಿಂಗರಿಸಿ ಬರುತ್ತವೆ. ಕನ್ನಡ ನುಡಿಯೆ ಅನೇಕ ಗಾದೆಗಳ ಸೊಗಸು 
ಅವುಗಳ ಪ್ರಾಸದಲ್ಲಿ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಬಸವಣ್ಣನವರು ಜನ 
ಸಾಮಾನ್ಯರ ಬಾಯಲ್ಲಿ ಮಿಡಿಯುತ್ತಿದ್ದ ನಾಣ್ಣು ಡಿಗಳನ್ನೂ ಅವುಗಳ ಸೊಗಸನ್ನೂ 
ಗಮನಿಸಿದ್ದರೆಂಬುದರಲ್ಲಿ ಅನುಭವಿಸಿದ್ದರೆಂಬುದರಲ್ಲಿ ಸಂದೇಹವಿಲ್ಲ. ಅವುಗಳ ಪ್ರಭಾವ 
ಅನೇಕ ವಚನಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. 

ಕನ್ನಡದ ತ್ರಿಪದಿಗಳ ಮೊದಲ ಎರಡು ಪಾದಗಳಲ್ಲಿ ಕಾಣಿಸಿಕೊಳ್ಳುವ ಪ್ರಾಸ 
ನಿನ್ಯಾಸವು ಅನೇಕ ವಚನಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. 

ಉದಾಹರಣೆಗೆ ಈ ಪಾದಗಳನ್ನು ನೋಡಬಹುದು 


4 ಹೊಜ್ಜಿನಿಡಿಯೆ ಕುದುರೆಯ ಗೃಢವುಳ್ಳರಾವುತನೇರೆ 
ಕೊಡೆಕೋಟ ಶೂರರು ಹಸಿ ಬ್ಬರಯ್ಯಾ ೫ 

y ಮುನ್ಸೃ ಮಾಡಿದ ಪಾಪ ಬೆನ್ನ ಬಿಡೆದನ್ನಕ್ಕ 

ಇನ್ನು ಬಯಸಿದರುಂಟಿ * 

« ಚಬಿಥಿಯಭೂನಿಯಲೊಂದು ಪ್ರಛೆಯದ ಕಸಹುಟ್ಟಿ 
ತಿಲಿಯೆಲೀಯದು ಎಚ್ಛಜಲೀಯೆದು ಸ 


ಇಂತಹ ಹೆತ್ತಾರು ಉದಾಹರಣೆಗಳನ್ನು ಕೊಟ್ಟು ಇವುಗಳ ಸಂಖ್ಯೆಯನ್ನು ಬೆಳಸ 
ಬಹುದು. ಈ ಪ್ರಾಸವಿನ್ಯಾಸವು ತ್ರಿಪದಿಗೆ ಮಾತ್ರ ವಿಶಿಷ್ಟವಾದುದೆಂಬುದನ್ನು ಗಮನಿ 
ಸಿದರೆ ಕನ್ನಡದಲ್ಲಿ ಮೊದಲಿನಿಂದಲೂ ಜನಪ್ರಿಯವೃತ್ತವಾಗಿರುವ ತ್ರಿಪದಿಯ ರಚನೆಯು 
ಬಸವಣ್ಣ ನವರೆ ಮನಸ್ಸಿನಮೇಲೆ ವಿಶೇಷಪ್ರಭಾನವನ್ನು ಬೀರಿದ್ದಿ ತೆಂದು ಕಾಣುತ್ತದೆ. 


2. ಪ್ರಾಸವು ವಾಸ್ತವವಾಗಿ ಒಂದು " ಶಬ್ದಾಲಂಕಾರೈ* ಕನಿರಾಜಮಾರ್ಗಕಾರನ 
ಪ್ರಕಾರ, ಆದರಿಂದ ಅದರೆ ಚರ್ಚೆ ಕವಿರಾಜಮಾರ್ಗದಲ್ಲಿ ಕೆಂಡುಬರುತ್ತದೆಯೇ ಹೊರತು 
ಛಂದೋಂಬುಧಿಯಲ್ಲಿ ಅದರೆ ಪ್ರಸ್ತಾಪವೇ ಇಲ್ಲ. ಅದರೂ ಈಚೆಗೆ ಪ್ರಾಸದ ಚರ್ಚೆಯು 
ಛಂದೋಗ್ರಂಥಗಳಲ್ಲಿ ಬರಬೇಕೆಂಬ ಭಾನನೆ ಬಂದದ್ದರಿಂದ ಪ್ರಾಸಕ್ಕೆ ಸಂಬಂಧಿಸಿದೆ ಪದ್ಯಗಳನ್ನು | 


ಛಂಡೋಂಬುಧಿಗೆ ಪ್ರಕ್ಷೇಪರೊಪನಾಗಿ ಸೇರಿಸಿಬಿಟ್ಟಿ ರು. 


ಬಸನಣ್ಣನನರ ನಚನಗಳಲ್ಲಿ ಛಂದೋಲಯ ೧೯೩ 


ಬಸನಣ್ಣ ನನರಲ್ಲಿ ಹಲನೆಡೆ “ ವಡಿ”: ಯನ್ನು ಹೋಲುವ ಪ್ರಾಸರಚನೆಯು 
ಕಂಡುಬರುತ್ತದೆ. «“ ಸಮುದ್ರದೊಳಗಣ ಸಂಪಿನಂತೆ. KE: RN he 
ಕಬ್ಬುನದ ಕಟ್ಟ ಕೊಟ್ಟರೆ”; “ ಭಕ್ತರ ಕಂಡರೆ ಜೋಳಪ್ಪಿರೆಯ್ಯಾ”. ಈ ಉದಾ 
ಹರಣಿಗಳನ್ನು "ಇನ್ನೂ. ಬಿಳಸಟಹುದು. ಇವುಗಳಿಗಿಂತ ಹೆಚ್ಚಾಗಿ ಅವರ ವಚನಗಳಲ್ಲಿ 
ಅನುಪ್ರಾ ಸಗಳ ರಮ್ಯುತೆಯು ನಮ್ಮ ಮನಸ್ಸನ್ನು ನತೇನವಾಗಿ ಸೂರೆಗೊಳ್ಳು ತ್ತದೆ. 
“ ತಾಳೆಮರೆದೆ ಕೆಳೆಗೆ ಒಂದು ಹಾಲ 'ಹರೆವಿಯಿರ್ದೋಡೆ »,; 4 ಜಗದಗಲ ಮುಗಿಲ 
ಗಲ ಮಿಗೆಯಗಲ ನಿಮ್ಮಗಲ ೫6.0 ಸಂತವಿದ್ದ ಮನೆಗೆ ಕೊಂತೆನ ತಂದಂತೆ 
ಇದನೆಂತು ಸಂತೆಯ್ಬುನೆನು. ಸಂತೆಯ ಗುಡಿಲ ಸೂಳೆಗೆ ಕೊಂತವಳವಡುವುದೆ ?; 
ಟೆ ಸುಣ್ಣ ದೆ ತುಯ್ಯಲ ಬಣ ಶ್ಲ ವೊಂದೆ ಎಂದರೆ ನಂಟಿತನಕ್ಕೆ ಉಣ್ಣಿ ಬಹುದೆ”. ಬಸವಣ್ಣ 
ನೆನರ ಆದಿಪ್ರಾ ಸಗಳು ಒನ್ಮೊಮ್ಮೆ ಮನೋಹರವಾಗಿರುವುದುಂಟು. ಉದಾಹರಣೆಗೆ 
ಈ ವಚನವನ್ನು ನೋಡಬಹುದು : 
ಈ ಕೊಲ್ಲೆನಯ್ಯಾ ಪ್ರಾಣಿಗಳ ಮೆಲ್ಗೆನಯ್ಯಾ ಬಾಯಿಚ್ಛೆಗೆ 
ಒಲ್ಲೆನಯ್ಯಾ ಪರಸತಿಯರ ಸಂಗವ 
ಬಲ್ಲೆನಯ್ಯಾ ಮುಂದೆ ತೊಡಕುಂಟೆಂಬುದ 
ಬಳ್ಳೆದ ಬಾಯಂತೆ ಒಂದೇ ಮನವ ಮಾಡಿ 
ನಿಲ್ಲೆಂದು ನಿಲ್ಲಿಸಯ್ಯಾ ಕೂಡಲಸಂಗಮದೇವಾ * 


ಬಸವಣ್ಣ ನವರೆಲ್ಲಿ ಕಂಡುಬರುವ ಬಹು ಸಹಜವಾದ ಪ್ರಾಸವಿನ್ಯಾಸಕ್ಕೆ ಕೆಳಗಿನದು 
ಒಂದು ಉತ್ತಮ ಉದಾಹೆರಣೆ : 


« ಕಳಿದೆ ಹೂವಿನಲ್ಲಿ ಕಂಪನುಳಿದೆ ಸೂಳೆಯಲ್ಲಿ ಹಂಪೆ 
ಕೊಳಚಿಯ ನೀರಲ್ಲಿ ಗುಂಪೆನಜಸುನಿರಿ ಮರುಳೇ? 


ಬಸವಣ್ಣ ನವರು ಅತ್ಯುತ್ತಮ ಬೋಧಕರೂ ಹೌದು. ತಾವು ಹೇಳುವ ನಿಷ 
ಯವು ಓದುಗರ ಮನಸ್ಸಿನ ಮೇಲೆ ಮೂಡಿ ನಿಲ್ಲಬೇಕಾದರೆ ಸದ ಪದಗಳ, ಅಸ್ಟೆ ೇ ಏಕೆ 
ವಾಕ್ಯ ವಾಕ್ಯಗಳ ತಕಕ ಅಗತ್ಯವು ಎಷ್ಟೆಂಬುದನ್ನು ಅವರು” ಕಂಡು 
ಕೊಂಡಿದ್ದರು. ; 


9, ಪಾದದ ಮೊದಲ ವ್ಯಂಜನಾಕ್ಷರವು ಪಾದ ಮಧ್ಯದಲ್ಲಿ ಯೆತಿಯ ನಂತರ, ಪುನರಾ 
ವರ್ತನಗೊಳ್ಳುವುದಕ್ಕೆ "ವಡಿ ಯೆಂದು ಹೆಸರು. 
|, ಈ ಪಾದವನ್ನು ತ್ರಿಪದಿಕಾರನೊಬ್ಬನು ತನ್ನ ತ್ರಿಪದಿಯ ಮೊದಲ ಪಾದವನ್ನಾಗಿ 
ಬಳಸಿಕೊಂಡಿದ್ದಾನೆ : 
ಜಗದಗಲ ಮುಗಿಲಗಲ ಮಿಗೆಅಗಲ ನಿಮ್ಮಗನ (ಲ) 
ಅಗಹರನೆ ನಿಮ್ಮ ಶರಣರೆ ಸಂಪದವಾ 
ಹೊಗಳಲೆನ್ನಳನೆ...ನ ಬಲ್ಲಾ | 
(ಕನ್ನಡ ಹಸ್ತಪ್ರತಿಗಳ ನರ್ಣನಾತ್ಮ ಸೂಚೀ, 1], ಮೈಸೂರು, ಪು. 419) 
13 j 


೧೯೪ ಸಂಶೋಧನ ತರಂಗ 


4 ಕಾಳಿಯ ಕಣ್‌ ಕಾಣದಿಂದ ಮುನ್ನ, ತ್ರಿಪುರಸಂಹಾರದಿಂದ ಮುನ್ನ, 
ಹರಿನಿರಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, 
ಮುನ್ನ, ಮುನ್ನ, ಮುನ್ನ-- 
ಅಂದಿಂಗೆಳೆಯ ನೀನು, ಹಳೆಯ ನಾನು 
ಮಹಾದಾನಿ ಕೂಡಲಸಂಗಮದೇವಾ * 


ಇಲ್ಲಿ " ಮುನ್ನ' ಎಂಬ ಪದವನ್ನು ಹೆಲವು ಬಾರಿ ಪ್ರೆನರಾವರ್ತನಗೊಳಿಸಿ, ಬಹು ಹಿಂದೆ 
ಎಂಬುದನ್ನು ಸೂಚಿಸಿರುವ ರೀತಿ ಗಮನಾರ್ಹ. “ ಬೆದಕದಿರು ಬೆದಕದಿರು ಬೆದಕೆದೊಡೆ 
ಹುರುಳಿಲ್ಲ? ಇಲ್ಲಿಯ ಪದಗಳ ಪುನರಾವರ್ತನೆ ಅವರ ಮನಸ್ಸಿನ ಬೇಗುದಿಯನ್ನು 
ಅದ್ಭುತವಾದ ರೀತಿಯಲ್ಲಿ ಧ್ವನಿಸುತ್ತದೆ. ಎಷ್ಟೋಕಣೆ ಸದೃಶರಚನೆಯ ವಾಕ್ಯಗಳ 
ಮಾಲೆಯನ್ನೇ ತರುತ್ತಾರೆ. ಉದಾಹರಣೆಗೆ. - 


* ನಚ್ಚಿದೆನೆಂದರೆ, ಮೆಚ್ಚಿದೆನೆಂದರೆ ಸಲೆ ಮಾಜುವೋದೆನೆಂದರೆ, 
ತನುವನಲ್ಲಾಡಿಸಿ ನೋಡುವೆ ನೀನ್ನು 
ಮನವನಲ್ಲಾಡಿಸಿ ನೋಡುವೆ ನೀನು, 
ಧನವನಲ್ಲಾ ಡಿಸಿ ನೋಡುವೆ ನೀನು 

ಇದಕ್ಕೆಲ್ಲ ಅಂಜದಿದ್ದರೆ ಭಕ್ತಿಕಂಪಿತ ಕೂಡಲಸಂಗಮದೇವ ? 


, ಓಂದೇ ಅರ್ಥದ, ಸದೃಶರಚನೆಯ ವಾಕ್ಯಗಳ ಪುನರಾವರ್ತನೆಯೂ ಹಲವೆಡೆ ಕಂಡು 
ಬರುತ್ತದೆ. ಪಾತಕಶತಕೋಟಯೊರಸಲು ಸಾಲದೆ ಒಂದು ಶಿವನ ನಾಮ, ಸಾಲದೆ 
ಒಂದು ಹರನ ನಾನು........ », ಇಂತಹ ಹಲವು ಕಡೆಗಳಲ್ಲಿ, ಪುನರಾವರ್ತನೆಯು 
ಅವರು ಪ್ರತಿಪಾದಿಸುವ ಅಭಿಪ್ರಾಯವನ್ನು ಒತ್ತಿ ಹೇಳಲು ಸಹಾಯ ಮಾಡು 
ತ್ತದೆ ಓದುಗನ ಮನಸ್ಸಿನ ಮೇಲೆ ಆಳವಾದ ಮುದ್ರೆಯನ್ನು ಒತ್ತುತ್ತದೆ. 

ಬಸವಣ್ಣ ನನರ ವಚನಗಳಲ್ಲಿ ಕೆಲವೆಡೆ ಅಂಶಲಯವು ಗೋಚರವಾಗುತ್ತದೆ. 
ಉದಾ. ಗೆ 


ವಿ ವಿ ನ ಮಿ 
i) 4 ನಾನೊಂದ | ನೆನೆದೊಡೆ | ತಾನೊಂದೆ | ನೆನೆವುದು | 
ಫಿ ಫಿ ನಿ ನಿ 
ನಾನಿತ್ತ | ಲೆಳೆದೊಡೆ | ತಾನತ್ತ | ಲೆಳೆವುದು |? 
ನಿ ಮಿ ಫಿ ಫಿ 


11) 6 ಒಲೆಹತ್ತಿ | ಯುರಿದೊಡೆ | ನಿಲಬಹು | ದಲ್ಲದೆ | 
ವಿ ವಿ ವಿ 
ಧರೆಹತ್ತಿ | ಯುರಿದೊಡೆ | ನಿಲಬಾರ | ದು |”: 
(ನಿ- ವಿಷ್ಣುಗಣ) 


ಬಸನಣ್ಣನನರ ವಚನಗಳಲ್ಲಿ ಛಂದೋಲಯೆ ೧೯೫ 


ಮೇಲಿನ ಉದಾಹರಣೆಗಳಲ್ಲಿ ಮಾತ್ರಾಲಯನಿರುವುದಾದರೂ ಮೇಲೆ ಬಿಡಿಸಿ ತೋರಿಸಿ 
ರುವಂತೆ ಅಂಶಗಣಗಳನ್ನು ಗಮನಿಸಿ ಓದಿದರೇ ಹೆಚ್ಚು ಸೊಗಸೆಂದು ಕಾಣುತ್ತದೆ. 
ಆದರೆ ಬಸವಣ್ಣ ನನರ ವಚನಗಳಲ್ಲಿ ಸಾಮಾನ್ಯವಾಗಿ ಗೋಚರವಾಗುವುದು ಮಾತ್ರಾ 
ಗಣಗಳು ಮತ್ತು ಮಾತ್ರಾಲಯ. ಅವರಲ್ಲಿ ಕಂಡು ಬರುವ ಮಾತ್ರಾಲಯೆದ ವೈವಿಧ್ಯ 
ವನ್ನು. ಗಮನಿಸುವ ಮೊದಲು, ಯಾವ ಯಾವ ಮಾತ್ರಾಗಣಗಳು ಅವರಲ್ಲಿ ಕಂಡು 
ಬರುತ್ತವೆ ಎಂಬುದನ್ನು ಸ್ಥೂಲವಾಗಿ ಹೀಗೆ ನಿರ್ದೇಶಿಸಬಹುದು : 


1) 3434343. 
3 4 3 3 

“ ಹೊನ್ನ | ಹೆಣ್ಣು| ಮಣ್ಣ | ತೋಣ |” 
3 3 ಟ್ರಿ 3 3 3 3 3 

4 ಬಿಳಿಯ | ಕರಿಕೆ | ಕಣಿಗಿ | ಲೆಲೆಯ | ತೊಣಕಿಯ | ತಡಿಯ | ಮಳಲ | ತಂದು |” 

2) 1 ಅ ಜ್ರಪಿಷ 
4 4 & ಯತ ಕ್ಷಿ ರ 

« ಎಅಕಿದರೆ | ನೆನೆಯದು | ಮಜಕಿದರೆ | ಬಾಡದು | ? 4 / ಹ ಕ 
4 4 4 4 ವ ಕ ಈ 

4 ಅಚಿದರೆ | ಶರಣ | ಮಣಕಿದರೆ | ಮಾನನ | Ks / 
ತೆ 4 4 ¥- ಸಕ 

ಮಲಕೆಯದೆ | ಪೂಜಿಸು | ಕೂಡಲ | ಸಂಗೆಯ್ಯೆನ ? ಬಲಲ 


ಕ ಸಂಗಯ್ಯನ ' ಎಂಬುದು " ಸಂಗನ ' ಎಂದಿದ್ದರೆ ಅದು ನಾಲ್ಕು ಮಾತ್ರೆಯ ಗಣ 
ವಾಗಿ ಲಯಕ್ಕೆ ಹೊಂದಿಕೊಳ್ಳುತ್ತಿದ್ದಿತು. 


3) 5454545 
5 ಸು ಗ್ರ 5 

A ಎನ್ನೆ ನಡೆ | ಯೊಂದು ಪರಿ | ಎನ್ನ ನುಡಿ | ಯೊಂಡು ಪರಿ |» 
5 5 5 5 

« ಹರ ನೀನ | ಕಾಲಕ್ಕೆ | ಸಿರಿಯು ಬೆ| ನ್ನಲಿ ಬರ್ಕು | 

5 5 5 
ಹರಿದು ಹೆ | ದೊಣಕಿಯೆ ಕೆಣಕಿ | ತುಂಬಿ ದಂ | ತಯ್ಕಾ |” 
4) 6464646 


ಆರು ಮಾತ್ರೆಗಳ ಗಣಗಳ ಬಳಕೆ ಪ್ರಾಚೀನ ಕಾವ್ಯಗಳಲ್ಲಿ ಅತ್ಯಪೂರ್ವನೆಂದು 
ವಿದ್ವಾಂಸರು ಗುರುತಿಸಿದ್ದಾರೆ. ಬಸವಣ್ಣ ನವರಲ್ಲಿ ಕ್ವಚಿತ್ತಾಗಿ ಈ ಗಣಗಳ ನಡೆ 


5. ತೀ. ನಂ, ಶ್ರೀಕಂಠಯ್ಯ : « ಹೊಸ ಛಂದಸ್ಸಿನ ಲಯಗಳು (ಸಮಾಲೋಕನ್ಕ 
ಪು. 185) | 


೧೯೬ | ಸಂಶೋಧನ ತರಂಗೆ 
ಒಂದೆರೆಡು ಕಡೆ ಸಿಗುತ್ತದೆ. 


6 6 6 
4 ಅಡನಿಯೊಳಗೆ | ಹೊಲಬುಗೆಟ್ಟಿ | ಪಶುವಿನಂತೆ | ೫ 


ಇಲ್ಲಿ [6] ನ್ನು [3*-3] ಎಂದೂ ಓದಿಕೊಳ್ಳ ಬಹುದು. 


6 6 ಬ 6 
“4 ಇವನಾರವ | ಇವನಾರವ | ಇನನಾರನ | ನೆಂದೆ ನಿಸದಿ | ರಯ್ಯಾ 
6 6 6 6 


ಇವನಮ್ಮವ | ಇವನಮ್ಮನ | ಇವನಮ್ಮವ | ನೆಂದೆನಿಸ | ಯ್ಯಾ? 


ಇಲ್ಲಂತೂ ಶುದ್ಧವಾದ ಆರು ಮಾತ್ರೆಯ ಗಣಗಳ ನಡೆ ಇದೆ. ಇವುಗಳನ್ನೂ [2--4] 
ಎಂದು ಓದಿಕೊಳ್ಳುವುದು ಸಾಧ್ಯ. 

ಇಲ್ಲಿಯವರೆಗೆ ನಾವು ನೋಡಿದ ಲಯ ಒಂದೇ ರೀತಿಯೆ ಗಣಗಳಿರುವ ಶುದ್ದ 
ಲಯ. ಬೇರೆ ಬೇರೆ ಗಣಗಳ ಬೆರೆಕೆಯಿಂದುಂಟಾಗುವ ಮಿಶ್ರಲಯವೂ ಹಲವೆಡೆ 
ಕಂಡುಬರುತ್ತದೆ : 


5) 3444344. ees 
3 + ತಿ 4 
“ ನುಗ್ಗು | ಮಾಡುವ | ನುಸಿಯ | ಮಾಡುವ 
ಹ ಡ್ಯ 3 pe 
ಮಣ್ಣ | ಮಾಡುವ | ಮಸಿಯ | ಮಾಡುವ | ೫ 
6) 3454345... 
3 3 3 5 


4 ಸುಳುಪಿ | ನೊಳಗೆ ಸುಳಿ | ಯುತ್ತ | ಲಿದ್ದೇನೆ ಕೆ 


ಬಸವಣ್ಣ ನನರ ವಚನಗಳಲ್ಲಿ ಇಡೀ ವಚನವು ಲಯಬದ್ಧವಾಗಿರುವುದು ವಿರಳ 
ವಾದರೊ, ಒಂದೆರಡು ವಚನಗಳು ಹಾಗಿರುವುದೂ ಉಂಟು. 


5 5 5 5 
« ಉಂಬಾಗ | ಳಿಲ್ಲೆಂಬ | ಉಡುವಾಗ | ಳಿಲ್ಲೆಂಬ 
5 ಶೌ 5 
ಬಂಧುಗಳು | ಬಂದಾಗ | ಳಿಲ್ಲೆಂಬ | 
5 5 5 5 


ಲಿಂಗಕ್ಕೆ | ಇಲ್ಲೆ ಂಬ | ಜಂಗಮಕೆ | ಇಲ್ಲೆ ೦ಬ 


ಬಸನಣ್ಣನನರ ವಚನಗಳಲ್ಲಿ ಛಂದೋಲಯ ೧೯೭ 


5 5 5 
ಬಂದ ಪು । ರಾತರಿಗೆ | ಇಲ್ಲೆಂಬ | 
5 5/110 5 


el 


ಸಾವಾಗ | ದೇಹವ | ದೇಗುಲ | ಕ್ಕೊಯೈಂಬ | 


5 6 5 
ದೇನರಿಗೆ | ಹೆಣ ಬಿಟ್ಟ | ಹೇಳಿತ್ತೆ | ಕೂಡಲಸಂಗಮದೇವ |” 
5 7 & 5 


೪) 


4 ಎತ್ತೆತ್ತ | ನೋಡಿ ದ | ತ್ವತ್ತ ನೀ| ನೇ ದೇನಾ! 
೨ 5 5 ಶ್ರ 


ಸಕಲ ನಿ। ಸ್ತಾರದ | ರೂಹುನೀ।ನೇದೇವಾ। 
5 5 ಶಿ 5 


ವಿಶ್ವತ | ಶ್ಚಕ್ಷು ನೀ | ನೇ ದೇವಾ | ನಿಶ್ವತೋ | ಮುಖ ನೀನೇ | ದೇನಾ 
ರ 5 5 


ಕ್ರ) 


ನಿಶ್ಚತೋ | ಬಾಹು ನೀ! ನೇ ದೇವಾ! 
ಆ, 5 ತ 


U 


ವಿಶ್ವತಃ | ಪಾದ ನೀ| ನೇ ದೇವಾ | ಕೂಡಲಸಂಗಮದೇವಾ |? 
ಈ ಎರೆಡು ವಚನಗಳಲ್ಲೂ ನಾವು ಓದುವಾಗ ಕೆಲವೆಡೆ ಹ್ರಸ್ಟ, ದೀರ್ಫಗಳಲ್ಲಿ ಅಲ್ಪ 
ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿಕೊಂಡರೆ ಇಡೀ ವಚನಗಳು ಸಂಚಮಾತ್ರಾಲಯಾಸ್ವ್ವಿತ 
ವಾಗುತ್ತವೆ. 
ಮೇಲಿನ ನಿದರ್ಶನಗಳೆಂತಹೆವು ಬಹಳ ವಿರಳ, ಸಾಮಾನ್ಯ ಸಂಗತಿಯೇನೆಂದರೆ... 
ವಚನದ ಬಹು ಭಾಗವೋ ಸ್ವಲ್ಪ ಭಾಗವೋ ಮಾತ್ರ ಲಯಬದ್ಧವಾಗಿದ್ದು, ಉಳಿದ 
ಭಾಗದಲ್ಲಿ ಅನಿಯತವಾದ ಲಯನಿರುತ್ತದೆ ಅಥವಾ ಲಯೆನಿರುವುದಿಲ್ಲ. 


5 A, 5 ರ್ರ 
« ಛಲ ಬೇಕು | ಶರಣಂಗೆ | ಪರಧನವ | ನೊಲ್ಲೆನೆಂ| ಬ 
೨ ರಿ ೨) 5 
ಛಲ ಬೇಕು | ಶರಣಂಗೆ | ಪರಸತಿಯ | ನೊಲ್ಲೆನೆಂ | ಬ 
3 5 


ಛಲ ಬೇಕು | ಶರಣಂಗೆ | ಸರದೈನನನೊಲ್ಲೆ ನೆಂಬ 


೧೯೮. ಸಂಶೋಧನ ತರಂಗ 


5 ಗ್ರ ರಿ 5 
ಛಲ ಬೇಕು | ಶರಣಂಗೆ | ಲಿಂಗ ಜಂ | ಗಮ ಒಂದೆ | ಎಂಬ 
5 5 4 ರ್ರ 


ಛಲ ಬೇಕು | ಶರಣಂಗೆ | ಪ್ರಸಾದ | ದಿಟವೆಂಬ | 
ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲಸಂಗಮದೇವ |» 


ಇಲ್ಲಿ ಗಣಗಳನ್ನು ತೋರಿಸದೆ ಬಿಟ್ಟ ಕಡೆ 'ನಿಯತಲಯವನ್ನು ಕಾಣುವುದು ಕಷ್ಟ. 
ಎಷ್ಟೋ ವಚನಗಳಲ್ಲಿ ಒಂದು ಸಾಲಲ್ಲೋ ಎರೆಡು ಸಾಲಲ್ಲೋ ಮಾತ್ರ ನಿಯತ 
ವಾದ ಲಯವು ಗೋಚರವಾಗುತ್ತದೆ. 


4 4 4 
4 ಕಾಯದ | ಕರ್ಮದ | ಫಲ ಭೋ | ಗವು 


4 4 4 4 


ಕೂಡಲ | ಸಂಗನ | ಶರಣರು | ಬಂದು » 


4 4 4 4 
« ಅಂಗದ | ನೋಟವು | ಸಿಂಗದ | ಗಾತ್ರವು |? 


3 + 3 | 3 
“ ಅಂಗ! ದಿಚ್ಛೆಗೆ! ಮದ್ಯ | ಮಾಂಸವ | ತಿಂಬ! ರು 


3 4 
ಕಂಗ | ಉಿಚ್ಛೆಗೆ | ಸರವಧುನ ನೆರೆವರು | 


ಇಂತಹ ಉದಾಹರಣೆಗಳೇ ಹೆಚ್ಚು. 

ಒಂದು ವಚನವನ್ನು ಓದುತ್ತಿರುವಾಗ ಒಂದೆರಡು ಸಾಲುಗಳು ಯಾವುದೋ 
ಲಯದಲ್ಲಿ ಓಡುತ್ತಿದ್ದು, ತಮ್ಮ ಗತಿಯನ್ನು ತಟಕ್ಕನೆ ಇನ್ನೊಂದು ಗತಿಗೆ ಬದಲಾಯಿ 
ಸುವುದುಂಟು. ಎಂದರೆ ಒಂದೇ ವಚನದಲ್ಲಿ ಎರಡು ಮೂರು ರೀತಿಯ ಲಯಗಳು 
ಕಾಣಿಸಿಕೊಳ್ಳ ಬಹುದು : 


ಸ 4 

ಜನಿತಕ್ಕೆ | ತಾಯಾಗಿ | ಹೆತ್ತಳು | ಮಾಯೆ 
5 5 5 

ಮೋಹಕ್ಕೆ | ಮಗಳಾಗಿ | ಹುಟ್ಟಿದಳು | ಮಾಯೆ 
5 5 5 

ಕೂಟಕ್ಕೆ | ಸ್ತ್ರೀಯಾಗಿ | ಕೂಡಿದಳು | ಮಾಯೆ 


ಬಸವನಣ್ಣನನರ ವಚನಗಳಲ್ಲಿ ಛಂದೋಲಯ ೧೯೯ 


5 (3 5 
'ಇ]ದಾವಾನ | ಪರಿಯಲ್ಲಿ | ಕಾಡಿತ್ತು | ಮಾಯೆ 
+ 4 4 4- 
ಈ]ಮಾಯೆಯ | ಕಳೆವೊಡೆ | ಯೆನ್ನಳ | ವಲ್ಲ! 
+ ಸಕ 4 4 Be 
ನೀವೇ | ಬಲ್ಲಿರಿ | ಕೂಡಲ | ಸಂಗಮ | ದೇವಾ |» 
ಆರಂಭದ ನಾಲ್ಕು ಪಾದಗಳಲ್ಲಿದ್ದ ಐದು ಮಾತ್ರೆಯ ಲಯವು ನಾಲ್ಕು ಮಾತ್ರೆಯ 
ಲಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. 
3 4 3 4 
6 ನಡೆಯೆ | ಲಜಯೆದೆ | ನುಡಿಯ | ಲಜಂಯದೆ | 


4 4 4 
ಲಿಂಗವ | ಪೂಜಿಸಿ । ಫಲವೇ | ನು |? 


ಇಲ್ಲಿ (3-4) ರ ನಡೆಯು (4-4) ರ. ನಡೆಗೆ ತಿರುಗಿದೆ. 


ಹ 1% 4 4 
4 ಎಜಕೆದರೆ | ನೆನೆಯದು | ಮುಜಕೆದರೆ | ಬಾಡದು | 
5 5 5 


ಹುರುಳಿಲ್ಲ| ಹುರುಳಿಲ್ಲ| ಲಿಂಗಾರ್ಚ | ನೆ |? 
ಇಲ್ಲಿ [4-4 4] ರ ನಡೆಯು ನಿಂತು [5 4-5] ರ ನಡೆಯು ಆರಂಭವಾಗಿದೆ. 
ಇನ್ನು ಕೆಲನೆಡೆ ಒಂದೇ ಪಾದದಲ್ಲಿ ಬೇರೆ ಬೇರೆ ಲಯೆಗಳು ಕಂಡುಬರುವ 
ಸಂಗತಿ ಗನುನಾರ್ಹವಾದುದು-- 


+ 4 3 3 ಡಿ 3 
“4 ಹೋ ಹೋ | ಅಂಜದಿ | ರೆಂದೊ | ಡಾನು | ಬರ್ದುಂ | ಕುನೆನು” 
ಬ್ಯ 3 3 3 5 5 


« ಹೊಸ್ತಿ | ಲಲ್ಲಿ | ಹುಲ್ಲು! ಹುಟ್ಟಿ | ಮನೆಯೊಳಗೆ | ರಜತುಂಬಿ |? 
ಕೆಳಗಿನ ವಚನದ ಗಣಗಳ ಜೋಡಣೆ ಗಮನಿಸಬೇಕಾದ್ದು 


ರಿ ಬಟ ಲ್‌ಿ 4 3 ೨ 
4 ಅಳೆಯುತ್ತ ಅಳೆಯುತ್ತ ಬಳಲುನ ರಲ್ಲದೆ ಕೊಳಗ ಬಳಲುವುದೆ 
5 5 4 ಜ್ರ ಗಿ ರ 
ನಡೆಯುತ್ತ ನಡೆಯುತ್ತ ಬಳಲುವ ರಲ್ಲದೆ ಬಟ್ಟಿ ಬಳಲುವುದೆ 
ಶ್ರವನ] 
| ಠಿ ೨ 4 4 3 ಠಿ 
ಮಾಡುತ್ತ ಮಾಡುತ್ತ ಬಳಲುನ ರಲ್ಲದೆ ಕೋಲು ಬಳಲುವುದೆ 


೨೦೦ ಸಂಶೋಧನ ತರಂಗ 


5 5 4 4 3 ರ್ರಿ 
ನಿಜನನಚಾ ಯದಭಕ್ತ ಬಳಲುವ ನಲ್ಲದೆ ಲಿಂಗ ಬಳಲುವುದೆ 3 


TENET 


ಇಲ್ಲಿಯ ಪಾದಗಳಲ್ಲಿ ನಿಯತವಾದ ಲಯೆನಿರದಿದ್ದರೂ, ಅಕ್ಷರವೃತ್ತಗಳ ಒಂದೊಂದು 
ಪಾದದಲ್ಲೂ ಅಕ್ಷರಗಣಗಳು ನಿಯತೆವಾಗಿ ಬಂದಿರುವಂತೆ ಮಾತ್ರಾಗಣಗಳು 
ಒಂದೊಂದು ಪಾದದಲ್ಲಿಯೂ ಒಂದೇ ರೀತಿಯಲ್ಲಿ ಬಂದಿವೆ. " ಶ್ರವವ' ಎಂಬುದು 
ಪ್ರತ್ಯೇಕವಾಗಿ ನಿಲ್ಲುತ್ತದೆ. 

ಬಸವಣ್ಣ ನವರ ವಚನಗಳ ಛಂದೋಲಯದಲ್ಲಿ ಕಂಡುಬರುವ ಒಂದೆರೆಡು 
ವೈತಿಸ್ಟ್ಯಗಳನ್ನು ನೋಡಬಹುದು. ಲಘುವಿಗೆ ಒಂದು ಮಾತ್ರೆ, ಗುರುವಿಗೆ ಎರಡು 
ಮಾತ್ರೆಗಳೆಂಬ ನಿಯಮವಿದ್ದರೂ ಕೆಲವೆಡೆ ಗುರುವಿಗೆ ಮೂರು ಮಾತ್ರೆಗಳ ಜಿಲೆ 
ಬರುವುದುಂಟು. ಇದನ್ನು "ಪ್ಲುತ' ಎಂದು ಪ್ರೊ. ತೀ. ನಂ. ಶ್ರೀಕಂಠಯ್ಯನವರು 
ಕರೆದಿದ್ದಾರೆ. ಬಸವಣ್ಣ ನವರಲ್ಲಿ ಹಲವೆಡೆ ಈ "ಪ್ಲುತ? ದ ಪ್ರಯೋಗವಿದೆ 


4 pe pe 4 
4 ಕೂಡಲ ಸಂಗಮ ದೇವನ ಶರಣರ 


4 4 + + 
3.41 
ನಚ್ಚದ ಮಚ್ಚದ ಬೆಂದ ಮನವನು? 
ಇಲ್ಲಿ " ಬೆಂದ ಎಂಬುದು ಒಂದು ಚತುರ್ಮಾತ್ರಾಗಣವಾಗಿ ಒಟ್ಟು ಲಯಕ್ಕೆ ಹೊಂದಿ 
ಕೊಳ್ಳುವಂತೆ ಮಾಡಲು " ಬೆಂ' ಎಂಬುದನ್ನು ಒತ್ತಿ ಎಳೆದು ಅದನ್ನು ಮೂರುಸ್ಕೆಮಾತ್ರೆ 
ಗಳ ಕಾಲಕ್ಕೆ ಹಿಗ್ಗಿಸುತ್ತೇವೆ. 


4 4 4 4 

31 81 

« ಹೊಯ್ದರೆ ಹೊಯ್ಸಳು ಕೈಯ ಮೇಲೆ 
4 4 4 4 
8೬1 3.41 


ಬಯ್ದರೆ ಬಯ್ಗುಳು ಕೈಯ ಮೇಲೆ » 


ಇಲ್ಲಿಯೂ, " ಕೈಯ ’, " ಮೇಲೆ? ಎಂಬಲ್ಲಿ " ಕ್ಸ ಮತ್ತು "ಮೇ' ಎಂಬುನನ್ನು 
ಮೂರು ಮಾತ್ರೆಗಳಷ್ಟು ಕಾಲಕ್ಕೆ ಎಳೆಯುತ್ತೇವೆ. ("ಮೇಲೆ' ಎಂಬಲ್ಲಿ "ಲೆ' ಎಂಬು 


ದನ್ನು ದೀರ್ಫಮಾಡಿಕೊಂಡರೂ ಚತುರ್ಮಾತ್ರಾಗಣವು ಸಿದ್ಧವಾಗುತ್ತದೆ). 


6. ಸಮಾಲೋಕನ, ಪು, 205. 


ಬಸವಣ್ಣನವರ ವಚನಗಳಲ್ಲಿ ಛೆಂದೋಲಯ ೨೦೧ 


ಇನ್ನು ಕೆಲನೆಡೆ, ವಚನದ ಲಯವು ಎದ್ದು ಕಾಣುವಂತೆ ಮಾಡಬೇಕಾದರೆ 
ಒಂದು ಅಕ್ಷರನನ್ನೋ ಹಲವು ಅಕ್ಷರಗಳನ್ನೋ ಗಣಪರಿಗಣನೆಯಲ್ಲಿ ಲೆಕ್ಸಕ್ಸ್‌ ತೆಗೆದು 
ಕೊಳ್ಳದೆ ಅವುಗಳನ್ನು ಪ್ರತ್ಯೇಕಿಸಿ ಓದಬೇಕಾಗುತ್ತದೆ. ಇದನ್ನು " ಅನಾಗತ ' 
ವೆಂದು ಕರೆಯಬಹುದು. ಕೆಳಗಿನ ವಚನಗಳನ್ನು ನೋಡಿ 


4 4 4 er 
“ ತ] ನ್ನಿಚ್ಛೆಯ ನುಡಿದರೆ ನಚ್ಚುವು ದೀಮನ ವು 
4 4 ಪ್ಲುತ 4 
ಇದಿ] ರಿಚ್ಛೆಯ ನುಡಿದರೆ ಮೆಚ್ಚ ದೀಮನ ವು 
3 3 3 3 3 3 3 
4 ತಾಳ ಮರದ ಕೆಳಗೆ ಒಂದು ಹಾಲ ಹರಪಿ ಯಿರ್ದೊ ಡೆ 


3 3 3 ಬ 3 ಡಸ ೪೫. 
ಅದ] ಹಾಲ ' ಹರವಿ ಯೆನ್ನ ರು ಸುರೆಯ ಹರನಿ ಯೆಂಬ ರು” 


ಕಂಸದಲ್ಲಿ ತೋರಿಸಿರುವ ಭಾಗಗಳೇ "ಅನಾಗತ' ಗಳು. ಒಮ್ಮೊಮ್ಮೆ "ಅನಾಗತ' ವು 
ಪಾದ ಮಧ್ಯದಲ್ಲಿಯೂ ಬಂದಿರುವುದುಂಟು : 


5 4 5 

* ಉಳ್ಳವರು ಶಿ] ನಾಲಯವ ಮಾಡುವರು 
5 5 5 

ನಾನೇನ ಮಾಡುವೆ ಬಡವನ ಯ್ಯಾ 


ಇಂತಹ ನಿದರ್ಶನಗಳು ವಿರಳ. 
ಬಸವಣ್ಣ ನವರ ವಚನಗಳಲ್ಲಿ ಹಲವೆಡೆ " ಮುಡಿ' ಮತ್ತು " ಪದ್ಮಗಣ ಗಳ 
ಬಳಕೆಯು ಕಂಡುಬರುತ್ತದೆ. 


್ಕ ಹೊಸಗನ್ನಡ ಕವಿತೆಯಲ್ಲಿ ಈ « ಅನಾಗತ ವು ಹಲನೆಡೆ ಬರುತ್ತದೆ. ಅದಕ್ಕೆ 
ಸಂಬಂಧಿಸಿದ ವಿವರಗಳಿಗೆ ನೋಡಿ: ತೀ, ನಂ. ಶ್ರೀಕಂಠಯ್ಯ : " ಹೊಸಛಂದಸ್ಸಿನ ಲಯ 
ಗಳು” (ಸಮಾಲೋಕನ, ಪು. 197-8). 

8. ಈ ಮಾತುಗಳನ್ನು ಕಟ್ಟ ಬಳಸಿದವರು ಪ್ರೊ. ತೀ. ನಂ. ಶ್ರೀಕಂಠಯ್ಯನವರು, 
ಅವರ ಪ್ರಕಾರ " ಚರಣದ ಕೊನೆಗೆ ನಿಂತು ಅದಕ್ಕೆ ಮುಡಿವು ಕೊಡುವ ? ಅಕ್ಷರವೇ ಮುಡಿ. 
6 ಮುಡಿ” ಗಿಂತಲೂ ಅಕ್ಷರ ಪ್ರಮಾಣದಲ್ಲಿ ಉದ್ದವಾಗಿ ಮುಕ್ತಾಯದ ಭಾವನೆಯನ್ನು ಅದ 
| ಕ್ಕಿಂತ ಸಾವಕಾಶವಾಗಿ ತರುವ WV ಲಕ್ಷಣದ ವಿಶೇಷ ಗಣಕ್ಕೆ « ಪದ್ಮಗಣ 3 ಎಂಬ ಹೆಸ 
ರನ್ನು ಅನರು ಕೊಟ್ಟಿದ್ದಾರೆ (ಮಾತ್ರೆ, ಮುಡಿ, ಪದ್ಮಗಣ?_ಸಮಾಲೋಕನ್ಕ ಪು,209.216). 


೨೦೨ ಸಂಶೋಧನ ತರೆಂಗ 


4 4 4 ಮು 
“ ಎನ್ನವ ನೆನ್ನವ ನೆನ್ನ ಯ್ಯಾ 


4 + 4 ಮು 

ಕೂಡಲ ಸಂಗಮ ದೇನ ಯ್ಯಾ” 
5 ಕ್ರ. ಪ 

ಇ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ 
ದ್ರಿ 4 5 Ke 


ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ (ಮು ಮುಡಿ; ಪ ಪದ್ಮಗಣ) 


" ಮುಡಿ ಯು ಪಾದ ಮಧ್ಯದಲ್ಲಿಯೂ ಕಾಣಿಸಿಕೊಂಡಿರುವುದುಂಟು 


ಮು ಮು 
* ನಿಮಿಸದ | ನಿಮಿಷಂ | ಬೋ | ಕ್ಷಣದೊಳ | ಗರ್ಧಂ | ಬೋ 


ಮೇಲೆ ನಾವು ಆರಿಸಿಕೊಂಡ ವಚನಗಳಲ್ಲಿ ಲಯವು ಸ್ವಲ್ಪ ಮಟ್ಟಿಗೆ ಹಿಡಿತಕ್ಕೆ 
ಸಿಕ್ಕುವಂಥದು, ವಿಶ್ಲೇಷಿಸಿ ತೋರಿಸಲು ಬರುವಂಥದು. ಎಷ್ಟೋ ವಚನಗಳ ಛಂದೋ 
ಲಯವನ್ನು ಸಕ್ರಮವಾಗಿ ತೋರಿಸಲು ಕಷ್ಟವಾಗುತ್ತದೆ ; ಲಯವಿದ್ದರೂ ಮಾತ್ರಾಗಣ 
ಗಳ ಅಳತೆಗೋಲಿಗೆ ಸಿಗುವುದಿಲ್ಲ. ಆದರೊ ಅವು ಸೊಗಸಾಗಿರುತ್ತವೆ ; ಬಿಡಿಸಿ 
ತೋರಲಾಗದಿದ್ದರೂ ಮನೋಹರವಾದ ಸಾ ಕೆವಿಗಳು ಗ್ರಹಿಸುತ್ತವೆ. ಬಸ 
ವಣ್ಣನವರ ಧ್ವನಿಸಿದ್ದಿ ಶಬ್ದಸಿದ್ಧಿಗಳಿಗೆ ಪ್ರತೀಕದಂತಿರುವ ಕೆಳಗಿನ ಅದ್ಭುತ ವಚನ 
ವನ್ನು ಇಲ್ಲಿ ಉದಾಹರಿಸಬಹುದು 


4 ನಿಮಿಷದ ನಿಮಿಷಂ ಬೋ ಕ್ಷಣದೊಳಗರ್ಧಂ ಬೋ 
ಕಣ್ಣುಮುಚ್ಚಿ ಬಿಚ್ಚುವೈಸು ಬೇಗಂ ಬೋ 
ಸಂಸಾರದಾಗುಂ ಬೋ ಸಂಸಾರದ ಹೋಗುಂ ಬೋ 
ಸಂಸಾರದೊಪ್ಪಂ ಬೋ 

ಕೂಡಲಸಂಗಮದೇವಾ 

ನೀ ಮಾಡಿದ ಮಾಯೇಂ ಬೋ ಅಭ್ರಚ್ಛಾಯೇಂ ಬೋ? 


ಯಾನ ಭಾವಗೀತೆಗೂ ಈ ವಚನ ಕಡಿಮೆ ಅಲ್ಲ. ಇದನ್ನು ಬರೆಯುವಾಗ ಬಸನಣ್ಣ 
ನವರು ಭಾವಾವಿಷ್ಟರಾಗಿದ್ದ ರೆಂಬುದರಲ್ಲಿ ಸಂದೇಹವಿಲ್ಲ. ಸಹ್ನ ನೈದೆಯರನ್ನು ಮರುಳು 
ಗೊಳಿಸುವ ಮಾಂತ್ರಿಕತೆ ಇಲ್ಲಿದೆ. 


ಪ್ರಾಸ, ಲಯ, ಶಯ್ಯೆ, ಪ್ರತಿಮೆ, ಭಾವ, ಪುನರಾವರ್ತನೆ ಯಾವ ದೃ ಸ್ಟಿಯಿಂದ 
ಕೋಡಿದರೂ ಬಹು ಶ್ರೇಷ ನೆನ್ನಿಸಿಕೊಳ್ಳುವ ಒಂದು ವಚನವಿದೆ. A ಅವರ 
ಸಾರ್ಥಕ ವಚನಗಳಲ್ಲೊಂದು. ಆ ವಚನನಿದು— 


ಬಸವಣ್ಣನನರೆ ವಚನಗಳಲ್ಲಿ ಛಂದೋಲಯ ೨೦೩೩ 


ತ ನೆರೆಕೆನ್ನೆಗೆ ತೆರೆಗಲ್ಲಕೆ ಶರೀರ ಗೂಡುವೋಗದ ಮುನ್ನ 
ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ 
ಕಾಲಮೇಲೆ ಕೈಯನೂಲ ಕೋಲ ಹಿಡಿಯದ ಮುನ್ನ 
ಮುಪ್ಪಿಂದೊಪ್ಪವಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ 
ಪೂಜಿಸು ನಮ್ಮ ಕೂಡಲಸಂಗಮ ದೇವನ ” 


" ಮುನ್ನ ಎಂಬ ಪದದ ಪುನರಾವರ್ತನೆಯು ಈ ನಚನವನ್ನು ಬೇರೆ ಬೇಕೆ 
ಪಾದಗಳಾಗಿ ವಿಂಗಡಿಸಲು ಸಹಾಯ ಮಾಡುತ್ತದೆ. "ಮೃತ್ಯು ಮುಟ್ಟಿದ ಮುನ್ನ'ವೇ 
ಮನುಷ್ಯ ಭಗವಂತನನ್ನು ಮರೆಹೊಗಬೇಕ್ಕು ಆರಾಧಿಸಬೇಕು ಎಂಬುದನ್ನು ಒತ್ತಿ 
ಒತ್ತಿ ಹೇಳುತ್ತದೆ. ಮೊದಲ ಸಾಲಲ್ಲಿ ಸಮುದ್ರದ ಚಿತ್ರವೊಂದು ಧ್ವರಿತವಾಗುತ್ತದೆ. 
ಸಂಸಾರವೆಂಬ ಕಡಲು ಎಲ್ಲರನ್ನೂ ಆವರಿಸಿದೆ. ವ್ಯಕ್ತಿಯ ಮುಫ್ಸಿ ನಲ್ಲಿ ಅದು ಕೆರಳಿ 
ಮೇಲೇರುತ್ತದೆ, ಅದರ " ನೆರೆ' ಆರಂಭವಾಗುತ್ತದೆ; ಆ ನೆರೆಯ ನೊರೆ ಮನುಷ್ಯ 
ನನ್ನು ತಾಗಿತೋ ಏನೋ ಎನ್ನುವಂತೆ ಅವನ ಮುಖದಲ್ಲಿ ಬಿಳಿಯ ಕೂದಲುಗಳು 
(“ನೆರೆ”) ಕಾಣಿಸಿಕೊಳ್ಳುತ್ತವೆ. ಉಬ್ಬಿದ ಕಡಲಿನ ತೆರೆಗಳು ಸಡಿಮೂಡಿದಂತೆ ಅವನ 
ಮುಖದಲ್ಲಿ " ತೆರೆ ' ಗಳು (ಇ ಸುಕ್ಕುಗಳು) ಕಾಣಿಸಿಕೊಳ್ಳುತ್ತವೆ. ಶರೀರವು 
ಪಂಜರವಾಗುತ್ತದೆ. ಆರು ಮಾತ್ರೆಗಳ ಗಂಭೀರವಾದ ಲಯದಿಂದ ಆರಂಭವಾಗುವ 
ಮೊದಲ ಪಾದವು ವಿಸ್ಮಯಕಾರೆಕವಾದ ರೀತಿಯಲ್ಲಿ ರಚಿತವಾಗಿದೆ. ಅಲ್ಲಿಯೆ "ನೆರೆ'. 
"ತ್ರೆರೆ' ಎಂಬಲ್ಲಿಯ ಪ್ರಾಸನಿನ್ಯಾಸವನ್ನೂ ಗಮನಿಸಬಹುದು. ಎರಡು ಮೂರೆನೆಯ 
ಪಾದಗಳಲ್ಲಿ ಮುಸ್ಟಿನ ಮುಸ್ಟಿಗೆ ಸಿಕ್ಕ ವ್ಯಕ್ತಿಯ ನಿಸ್ಸಹಾಯಕ ಸ್ಥಿತಿ ಚಿತ್ರಿತವಾಗಿದೆ. 
ಇವೆರಡು ಪಾದಗಳೂ ಮೂರು ಮಾತ್ರೆಯ ಗಣಗಳಿಂದ ಆರಂಭವಾಗಿ ಬೇರೆ ರೀತಿಯಲ್ಲಿ 
ಮುಕ್ತಾಯವಾಗುತ್ತವೆ. ಇಲ್ಲಿರುವ ಪ್ರಾಸ ವಿನ್ಯಾಸವು ಬಹು ಸೊಗಸಾದುದು. 
"ಹೋಗಿ?" ಬಾಗಿ ' ; ಕಾ-ಕೈ-ಕೋ- ಈ ಅಕ್ಷರಗಳನ್ನು ಗಮನಿಸಿ. ನಾಲ್ಕನೆಯ 
ಸಾಲಲ್ಲೂ " ಮು' ಎಂಬ ಅಕ್ಷರ ಪುನರಾವರ್ತನೆಗೊಂಡಿರುವ ಪರಿಯನ್ನು ನೋಡ 
ಬಹುದು, ಒಟ್ಟಿ ನಲ್ಲಿ ಮನುಷ್ಯನ ಬಾಳಿನ ದುರೆಂತನನ್ನು ಎದೆ ನಡುಗುವ ರೀತಿಯಲ್ಲಿ 
ಚಿತ್ರಿಸಿ ಈ ಎಲ್ಲ ಕ್ಷೋಭೆಯ ನಡುವೆ ಕೂಡಲಸಂಗಮ ದೇವನೊಬ್ಬನೇ ಆಶ್ರಯ, 
ಅವನನ್ನು ಮರೆ ಹೊಗುವುದೊಂದೇ ಉಪಾಯ ಎಂಬುದನ್ನು ಸೂಚಿಸುತ್ತಾರೆ 
ಬಸವಣ್ಣನವರು. ಆದಿ, ಅಂತ್ಯ, ಒಳ ಇತ್ಯಾದಿ ಎಲ್ಲ ಪ್ರಾಸ ಪ್ರಜೇದಗಳಿಗೂ ಈ 
ವಚನ ಉತ್ತಮ ನಿದರ್ಶನಗಳನ್ನು ಒದಗಿಸುತ್ತದೆ. 

ಮೇಲಿನ ಚರ್ಜೆಯ ಸಾರಾಂಶವನ್ನು ಹೀಗೆ ಸಂಗ್ರಹಿಸಬಹುದು. ಬಸವಣ್ಣ 
ನವರ ವಚನಗಳು ಗದ್ಯವೂ ಅಲ್ಲ ಪ ವೊ ಅಲ್ಲ ಎಂಬ ಭಾವನೆ ಬರಲು ಬಹುಮಟ್ಟಿಗೆ 
ಕಾರಣ ಅವರ ವಚನಗಳಲ್ಲಿ ಕಂಡು ಬರುವ ಅನಿಯೆತವಾದೆ ಲಯ. ಆ ಲಯ 
ಪ್ರಮುಖವಾಗಿ ಮಾತ್ರಾಲಯ. ನಮಗೆ ಪರಿಚಿತವಾಗಿರುವ ಹೆಚ್ಚು ಕಡಿಮೆ ಎಲ್ಲ 
ಮಾತ್ರಾಗಣಗಳೂ ಅವರ ವಚನಗಳಲ್ಲಿ ಕಂಡುಬರುತ್ತವೆ. ಹೊಸಗನ್ನಡ ಛಂದಸ್ಸಿನ 


ಕ್‌ 


೨೦೪ ಸಂಶೋಧನ ತರಂಗ 


ಅನೇಕ ವೈಶಿಷ್ಟ 3ಗಳು ಆ ವಚನಗಳಲ್ಲಿ ತಕ್ಕಮಟ್ಟಿಗೆ ದೊರೆಯುತ್ತವೆ. ಇವು 
ಯಾವುವೊ ಬಸವಣ್ಣ ನವರು ಬೇಕೆಂದೇ ಬಳಸಿದುವಲ್ಲ. ಪ್ರಾಸ, ಲಯ ಇತ್ಯಾದಿಗಳು 
ಪ್ರಾಸಂಗಿಕವಾಗಿ ಕಾಣಿಸಿಕೊಂಡಿರತಕ್ಕುವು. ಕಾರಣ, ಬಸವಣ್ಣನವರು ಹೊರಟದ್ದು 
ಪದ್ಯಗಳನ್ನು ಬರೆಯುವುದಕ್ಕಲ್ಲ. ಹಿಂದಾಗಲೇ ಸೂಚಿಸಿದಂತೆ ವಿದ್ವಾಂಸರು ವಚನ 
ಗಳು ಗದ್ಯ-ಸದ್ಯಗಳ ಮಧ್ಯದ ಒಂದು ಪ್ರಭೇದ ಎಂಬುದನ್ನು ಗುರುತಿಸಿದ್ದಾರೆ. 
ಅದನ್ನು ಬುದ್ಧಿ ಗೋಚರವಾಗುವಂತೆ ಪುಷ್ಟೀಕರಿಸುವ ಪ್ರಯತ್ನ ಈ ಪ್ರಬಂಧದಲ್ಲಿ 
ನಡೆದಿದೆ. 


ತ್ರಿಪದಿ: ಅದರ ಸ್ವರೂಪ ಮತ್ತು ಇತಿಹಾಸ 


ತ್ರಿಪದಿ ಎಂಬುದು ಅದರ ಹೆಸರೇ ಹೇಳುವಂತೆ ಮೂರು ಪಾದಗಳುಳ್ಳ ಸದ್ಯ, 
ಅದೆರೆ ಸಗ್ಗ ಪಾವಗಳಲ್ಲಿ ಒಟ್ಟು ಹನ್ನೊಂದು ಗಣಗಳು: ಮೊದಲೆರಡು ಪಾದಗಳಲ್ಲಿ 
ನಾಲ್ಕು ನಾಲ್ಕು ಗಣಗಳು, ಮೂರೆನೆಯ ಪಾದದಲ್ಲಿ ಮೂರು ಗಣಗಳು. ಮೊದಲನೆಯ 
ನಾಗವರ್ನುನ (ಸು. ಕ್ರಿ. ಶ. ೯೯೦) ಕಾಲಕ್ಕೆ ತ್ರಿಸದಿಯು ಅಂಶಗಣ ಘಟತವಾದ 
ಸದ್ಯವಾಗಿದ್ದುದರಿಂದ ಅದರಲ್ಲಿ ಅಂಶಗಣಗಳಿದ್ದುವು. ನಾಗವರ್ಮನ ಲಕ್ರಣಪದ್ಯ 
ಹೀಗಿದೆ: ಇದು ತ್ರಿಸದಿಗೆ ಲಕ್ಷ್ಯ ಪದ್ಯವೂ ಹೌದು. 


ವಿ ವಿ ವಿ ವಿ 
ಬಿಸರುಹೋ ದ್ರವ ಗಣಂ ರೆಸದಶ ಸ್ಥಾನದೊಳ್‌ 
ವಿ ಬ್ರ ವಂ. ವಿ 
ಬಿಸರುಹ ನೇತ್ರ ಗಣಮೆಬ  ರ್ಕುಲಾದುವು 
ವಿ ಬ ವಿ 


ಡಿ 

ಬಿಸರುಹ ನೇತ್ರೇ ತ್ರಿಪದಿಗೆ! 
ತ್ರಿಪದಿಯ ರಸ್ಕ ದಶ ಸ್ಥಾ ಸನಗಳಲ್ಲಿ ಎಂದರೆ ಆರು, ಹತ್ತನೆಯ ಸ್ಥಾ ನಗಳಲ್ಲಿ ಬ ಬ್ರಹ್ಮೆವೊ 
ಉಳಿದೆಡೆಗಳಲ್ಲಿ ವಿಷು ವೂ ಬರಬೇಕು. ಇದು ತ್ರಿಪದಿಯ ಸ್ಥೂ ಲನಾದ ಲಕ್ಷಣ. ಆದರೆ 
ಇಸ್ಟ ನ್ನು ಮಾತ್ರ ಹೇಳಿದರೆ ಸಾಲದು. Ff ನಾದದಲ್ಲಿ ಎರೆಡು ಗಣಗಳ ಬಳಿಕ 
i ನಂ ಗಣದಲ್ಲಿ ದ್ವಿತೀಯ ಪ್ರಾಸದ ಪುನರಾನರ್ತನೆಯೂ ಉಂಟು. 
_ ಎರಡನೆಯ ಪಾದದಲ್ಲಿ ಮೊದಲ ಚಿ ಗಣಗಳ ನ್ನುಚ್ಚ ರಿಸಿ, ನಿಲ್ಲಿಸಿ,ಬಳಿಕ ಮತ್ತೊಮ್ಮೆ 
ಅವುಗಳನ್ನು ನಾಲ್ಕನೆಯ ಗಣದೊಡನೆ ಸೇರಿಸಿಕೊಂಡು ಹೇಳಬೇಕು. ನಾಗವರ್ಮ ಈ 
ಪುನರಾವರ್ತನೆಯನ್ನು ಹೇಳಿಲ್ಲ ಮಾತ್ರವಲ್ಲ, ಅವನ ತ್ರಿಸದಿಯ ರಚನೆಯನ್ನು ನೋಡಿ 
ದರೆ ಅದನ್ನು ಗಮನಿಸಿದ್ದ ನೋ ಇಲ್ಲವೋ ಎಂಬ ಸಂದೇಹೆವೂ ಹುಟ್ಟು ತ್ತದೆ, ತ್ರಿಪದಿ 
ಯನ್ನು ವಾಚನ ಮಾಡಿದಾಗ ಅದರೆ ಬಂಧೆ ಹೀಗಿರುತ್ತದೆ : 

ವಿ ವಿವಿ 
ವಿ 
ನಿ ಪಿ 


ವಿ 
ವಿ 
ವಿ ವಿ 


(ಜಿ (ಜಿ (ಜಿ ೨ 


ಎಂದರೆ ತ್ರಿಸದಿ ನೋಡಲು ಮೂರು ಸಾಲಿನ ಪ ಪದ್ಯವಾದರೊ ಓದಿದಾಗ ನಾಲ್ಕು ಸಾಲಿನ 
ತಸ ದೆ. ಬಾದಾಮಿಯ ಶಾಸನದ ಒಂದು ತ್ರಿ ಸದಿಯಲ್ಲಿ ಎರಡನೆಯ ಪಾದದ 


1. ಛಂದೋಂಬುಧಿ (ಸಂ, ಎಂ. ಎ, ಆರ್‌), ಪುಟಿ, ೭೭, 


೨೦೬ ಸಂಶೋಧನ ತರಂಗ 


ಪುನರಾವರ್ತನೆಯ ನಿಷಯನನ್ನು ಒಂದು ಅಡ್ಡ ಗೀಟನಿಂದ ಸೂಚಿಸಲಾಗಿದೆ? ಈ ' 
ಪುನರಾನರ್ತನೆಯೆ ಪದ್ಧತಿ ಇಂದಿಗೂ ಜಾನಪದ ಗೀತೆಗಳಲ್ಲಿ ಉಳಿದುಕೊಂಡು ಬಂದಿದೆ. 


ಅಡ್ಡಡ್ಡ ಮಳೆ ಬಂದು ದೊಡ್ಡೊಡ್ಡ ಕೆರಿ ತುಂಬಿ 
ಗೊಡ್ಡುಗಳೆಲ್ಲ ಹೈನಾಗಿ 

ಗೊಡ್ಡು ಗಳೆಲ್ಲ ಹೈನಾಗಿ ಗೌಡರ 

ಸೆಡ್ಡೆಯ ಮೇಲೆ ಸಿರಿ ಬರಲಿ ॥ 


ಕೆಲವು ತ್ರಿಸದಿಗಳು ನಾಲ್ಕು ಸಾಲಿನ ಪದ್ಯಗಳೆಂಬಂತೆಯೇ ಅಚ್ಚಾಗಿವೆ. 


ಎಂಟು ಮೊನೆಯ ಮೇಲೆ ಏಣಿ ದುರ್ಗದ ಮೂಜಿ 
ದಾಂಟಿ ಅರಣ್ಯನ ಸುಡುತಲಿ 

ದಾಂಟಿ ಅರಣ್ಯನ ಸುಡುತಲಿ ನರಿನಾಯ 
ಬೇಂಟಿಯನಾಡಿ ಮೆಅಕಿದುದು | 3 


ಬಹುಶಃ ಹೆಸ್ತಪ್ರತಿಯಲ್ಲೂ ಹೀಗೇ ಇದ್ದಿರಬೇಕು. ಗ್ರಾಂಥಿಕ ತ್ರಿಸದಿಗಳಲ್ಲಿ ಪ್ರತಿ 
ಪಾದದೆಲ್ಲೂ ದ್ವಿತೀಯ ಪ್ರಾಸವಿರುತ್ತದೆ; ಮೊದಲನೆಯ ಪಾದದಲ್ಲಿ ಮೂರನೆಯ ಗಣ 
ದಲ್ಲಿ ದ್ವಿತೀಯ ಪ್ರಾಸಾಕ್ಷರವು ಬಂದಿರುತ್ತದೆ. ಜಾನಪದ ಗೀತೆಗಳಲ್ಲಿ ಈ ಪ್ರಾಸದ 
ನಿಯಮಗಳನ್ನು ಕೆಲವೆಡೆಗಳಲ್ಲಿ ಗಮನಿಸದೆ ಬಿಟ್ಟಿರುವುದೂ ಉಂಟು. 

ಮೇಲೆ ಹೇಳಿದ ಪುನರಾವರ್ತನೆಗೆ ಸಂಬಂಧಿಸಿದಂತೆ ಒಂದು ವಿಷಯವನ್ನು ಇಲ್ಲಿ 
ಸೂಚಿಸಬಹುದು. ಅಚ್ಚಗನ್ನಡ ವೃತ್ತಗಳಲ್ಲಿಲ್ಲ* ಏಳೆ ತುಂಬ ಚಿಕ್ಕದು. ಅದರ 
ಮೊದಲ ಪಾದದಲ್ಲಿ ನಾಲ್ಕು ಗಣಗಳೂ ಎರಡನೆಯ ಪಾದದಲ್ಲಿ ಮೂರು ಗಣಗಳೂ 
ಇರುತ್ತವೆ; ಇದು ತಮಿಳಿನ ಕುಜಳ್‌ನೆಣ್ಸಾ ವೃತ್ತವನ್ನು ಹೋಲುತ್ತದೆ. ಜಯ 
ಕೀರ್ತಿಯು ತ್ರಿಸದಿಯೆ ಎರಡನೆಯ ಪಾದವನ್ನು ಕೈಬಿಟ್ಟರೆ ನಳೆಯಾಗುವುದೆಂದು 


೧. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ 

ಬಾಧಿಪ್ಪ ಕಲಿಗೆ ಕಲಿಯುಗ ॥ ವಿಪರೀತನ್‌ 
ಮಾಧವನೀತನ್‌ ಪೆಜನಲ್ಲ ॥ 

(“ಗೆರೆಗಳು ಮೂಲದಲ್ಲಿದ್ದೆ ಂತೆ ಕೊಟ್ಟಿದೆ, ಎರಡನೆಯ ಪಂಕ್ತಿಯ ಗೆರೆ ಪುನರಾವೃತ್ತಿ 
ಯನ್ನು ಸೂಚಿಸುತ್ತದೆ. . ಬಿ, ಎಂ. ಶ್ರೀ: ಕನ್ನಡ ಕೈಪಿಡಿ 1, ೧೯೫೫, ಪುಟ ೧೨೪). 
ಮೊದಲ ಪಾದದ ಯತಿಯನ್ನು ಸಿಕಾರಿಪುರದ ಶಾಸನದಲ್ಲಿ ಬರುವ ತ್ರಿಪದಿಗಳಲ್ಲಿ ಒಂದು ಅಡ್ಡಗೆರೆ 
ಯಿಂದ ಸೂಚಿಸಲಾಗಿದೆ. (ಅದೇ). ಈ ಲೇಖನದ ಕೊನೆಯ ಪುಟವನ್ನೂ ನೋಡಿ. 

ಇ, ಕರಸ್ಥಲದ ನಾಗಿದೇವರ ತ್ರಿವಿಧಿ (ಕರ್ನಾಟಕ ಕನಿಚಕತೆ, 11, ಪುಟ ೬೯). 

ಕ, ಮದನನತ್ಶಿ ಅಕ್ಕರ, ಚೌಪದಿ, ಗೀತಿಕೆ ಏಳೆ ತ್ರಿಪದಿ ಉತ್ಸಾಹ ಸಟ್ಟದ್ಧಿ 
ಅಕ್ಕರಿಕೆ ಛಂಡೋನತಂಸ, 


ತ್ರಿಪದಿ: ಅದರ ಸ್ವರೂಪ ಮತ್ತು ಇತಿಹಾಸ ೨೦೭ 


ಇದರೆ ಎರಡನೆಯ ಪಾದವನ್ನು ಬಿಟ್ಟರೆ ಹೀಗಾಗುತ್ತದೆ. - 
ಖಿ 


ನಿ ಏಿ ಪಿ 
ನಿ ಬ್ರ ವಿ 


ಇದೇ ಏಳೆ. ಕನ್ನಡ ವೃತ್ತಗಳಲ್ಲೆಲ್ಲ ಬಹುಶಃ ಏಳೆಯೇ ಪ್ರಾಚೀನವಾಗಿದ್ದು ಅದು 
ಇಮ್ಮಡಿಸಿ ತ್ರಿಪದಿಯಾದ ಸಂಗತಿಯನ್ನು ತ್ರಿಪದಿಯ ಎರಡನೆಯ ಪಾದದ ಪುನರಾ 
ವರ್ತನೆಯು ಧ್ವನಿಸುನಂತೆ ಕಾಣುತ್ತದೆ. ಏನೇ ಆಗಲಿ, ಏಳೆಗೂ ತ್ರಿಪದಿಗೂ ಇರುವ 
ಸಂಬಂಧವನ್ನು ಗುರುತಿಸಿ ಹೇಳಿದ ಕೀರ್ತಿ ಜಯೆಕೀರ್ತಿಗೆ ಸಲ್ಲಬೇಕು. ಏಳೆ ಲಕ್ಷಣ 
ಗ್ರಂಥಗಳಲ್ಲಿ ಮಾತ್ರ ದೊರಕುವುದೇ ವಿನಾ ಅದರ ಪ್ರಯೋಗಗಳು ಯಾವ ಕನ್ನಡ 
ಕಾವ್ಯಗಳಲ್ಲೂ ಕಾಣಿಸುವುದಿಲ್ಲ? ಜಾನನದ ಗೀತೆಗಳಲ್ಲಿ ಏಳೆಯನ್ನು ಹೋಲುವ 
ಪದ್ಯಗಳು ಕಾಣಿಸಿಕೊಳ್ಳುತ್ತವೆ.1(೩) ಉದಾಹರಣೆಗೆ... 


5. ತ್ರಿಪದೀ ತೃತೀಯಾಂಹ್ರಾನಪಮುಂಚಕ್ಯೇಲೇತಿ 
ಸುಪಠಿತಾ ಗೇಯವಿದ ಜನೈಃ | 


__-ಜಯಕೀರ್ತಿಯ " ಛಂದೋನುಶಾಸನ (ಜಯದಾಮನ್ಕ್‌ ಸಂ. ಎಚ್‌, ಡಿ, ವೇಲಣ 
ಕರ್‌, ಪುಟಿ ೬೯). ಜಯಕೀರ್ತಿಯು ತ್ರಿಪದಿಯೆ ಎರಡನೆಯ ಪಾದವನ್ನು ಮೂರನೆಯ ಪಾದ 
ವೆಂದು ಭಾವಿಸುತ್ತಾನೆ, ಮೊದಲ ಪಾದದಲ್ಲಿ ಯತಿ ಮತ್ತು ಒಳಪ್ರಾಸಗಳು ಬರುವುದರಿಂದ 
ಅದನ್ನು ಎರಡು ಪಾದಗಳೆಂದು ಭಾವಿಸುತ್ತಾನೆ. 

6. ನಾಗವರ್ಮನು ಕೊಡುವ ಏಳೆಯ ಲಕ್ಷಣ - ಲಕ್ಷ್ಯಪದ್ಯಕ್ಕೆ ಹಲವು ಪಾಠಾಂತರ 
ಗಳಿವೆ. ಅದರ ತೊಡಕುಗಳನ್ನು ಬಿಡಿಸಿ ಪ್ರೊ. ಬಿ. ಎಂ, ಶ್ರೀ. ಯವನರು ಅದರ ಲಕ್ಷಣವನ್ನು 
ಸರಿಯಾಗಿ ಊಹಿಸಿ, ಏಳೆಗೂ ತ್ರಿಪದಿಗೂ ಇರುವ ಸಂಬಂಧವನ್ನು ಗುರುತಿಸಿದ್ದಾರೆ (ಕನ್ನಡ 
ಕೈಸಿಡಿ, ಪುಟಿ ೧೩೪). 

7. ಏಳೆಯ ವಿಷಯ ಛಂದೋಂಬುಧಿ ಛಂದೋನುಶಾಸನಗಳಲ್ಲಿ ಮಾತ್ರವಲ್ಲದೆ ಸಂಗೀತ 
ರತ್ನಾಕರ ಮತ್ತು ಮಾನಸೋಲ್ಲಾ ಸಗಳಲ್ಲೂ ದೊರೆಯುತ್ತದೆ, ಏಳೆಯಲ್ಲಿ ಹಲವು ಪ್ರಭೇದ 
ಗಳುಂಟು, " ಏಲೆ* ಯ ಪ್ರಭೇದಗಳಿಗೆ, ನೋಡಿ... ಡಿ, ಎಲ್‌, ನರಸಿಂಹಾಚಾರ್‌ ; 
" ಮಾನಸೋಲ್ಲಾಸದಲ್ಲಿ ಛಂದಸ್ಸು ' (ಪ್ರಬುದ್ಧ ಕರ್ನಾಟಕ, ೪೫ ೨, ಪುಟ ೬೨); K. ೮. 
Kundangar: ‘ Karnataka 1371511೩78]೩1' (Journal of the Bombay 
University, ix. ii). 

7.(೩) ಜಿ. ಎಸ್‌. ಗದ್ದಗೀಮುಠ: ಕನ್ನಡ ಜಾನಸದ ಗೀತೆಗಳು, ಪುಟ ೭೨, ೧೬೩, 


೨೦೮ | ಸಂಶೋಧನ ತರಂಗ 


ಬಾಲಿ ಮೈನೆರೆದಾಳ ಬಾಲಿಗೇನೊಯ್ಯಾಲೆ | 
ಬಾಗೀಣ ತುಂಬ ಉಡಿಮುತ್ತ ॥ 

"ತ್ರಿಸದಿಯೇ ಕನ್ನಡ ವೃತ್ತಗಳ ಗಾಯೆತ್ರಿ' ಎಂದಿದ್ದಾರೆ ಪ್ರೊ. ದ. ರಾ. ಬೇಂದ್ರೆ 
ಯವರು. ಈ ಮಾತು ಅನೇಕ ದೃಷ್ಟಿಗಳಿಂದ ಸಾರ್ಥವಾದುದು. ಗಾಯತ್ರಿಯಂತೆಯೇ 
ತ್ರಿಪದಿಯೂ ಮೂರು ಸಾಲಿನ ಪದ್ಯ. ವೈದಿಕ ವೃತ್ತಗಳಲ್ಲಿ ಗಾಯತ್ರಿ ಅತಿ ಪ್ರಾಚೀನ 
ಮತ್ತು ಅತಿ ಗೌರವಾಸ್ವಿತೆ. ತ್ರಿಸದಿಯೂ ಕೂಡ ಕನ್ನಡ ವೃತ್ತಗಳಲ್ಲಿ ಅತಿ ಪ್ರಾಚೀನ; 

ಇಗೂ ಸರ್ವಜ್ಞ, ಜಾನಸದಕವಿಗಳಿಂದ ಬಹುಗೌರವಕ್ಕೆ ಪಾತ್ರ ವಾಗಿದೆ, ತ್ರಿಪದಿಯು 
ಸರಸ್ಪತಿಯ " ತೆಳುವಸಿಜು' ಎಂದು ಶಾಸನವೊಂದು ಅದನ್ನು F] ಕೀರ್ತಿಸಿದೆ.೨ ನಮಗೆ 
ತಿಳಿದ ಮಟ್ಟಿಗೆ ಸು. ೭೦೦ ರಲ್ಲಿ ಲಿಖಿತವಾಗಿರುವ ಬಾದಾಮಿ ಬಳಿಯ ಶಾಸನದಲ್ಲಿ 
ದೊರಕಿರುವ ಮೂರು ತ್ರಿಸದಿಗಳೇ ಬಹಳ ಹೆಳೆಯವು.19 | 


ವಿ ಬ್ರ ರು ವಿ 
ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ | 
ನಿ ಬ್ರ ವಿ ವಿ 
ಬಾಧಿಪ್ಪ ಕಲಿಗೆ ಕಲಿಯುಗ ನಿಪರೀತನ್‌ | 
ಥಿ ಬ್ರ ವಿ 
ಮಾಧನ ನೀತನ್‌ ಪೆಅನಲ್ಲ॥ 
ವಿ ವಿ ವಿ ವಿ 
ಒಳ್ಳಿತ್ತ ಕೆಯ್ತೊರಾರ್‌ ಪೊಲ್ಲದು ಮದರಂತೆ 
ವಿ ಬ್ರ ವಿ ? 
ಬಲ್ಲಿತ್ತು ಕಲಿಗೆ ನಿಪರೀತಾ ಪುರಾಕೃತ | 
ವಿ ಬ್ರ ನಿ 
ಮಿಲ್ಲಿಸಂ ಧಿಕ್ಕು ಮದುಬಂದು | 
ಫಿ ವಿ ವಿ ವಿ 
ಕಟ್ಟಿದ ಸಿಂಘಮನ್‌ ಕೆಟ್ಟೊದೇ ನೆಮಗೆಂದು | 
ವಿ ಬ್ರ ವಿ ವಿ 
ಬಿಟ್ಟಿ ವೋಲ್‌ ಕಲಿಗೆ ವಿಪರೀತಂ ಗಹಿತರ್ಕೆಳ್‌ | 
ವಿ ಬ್ರ ವಿ 


ಕೆಟ್ಟಿರ್ಮೇ ಣ್ಸತ್ತ ರವಿಚಾರಂ ॥ 


8, ಗರತಿಯ ಹಾಡು (ಪರಿಚಯ, ಪುಟ 21), 

9, Inscriptions in Northern Karnataka and the Kolhapur 
State (Ed. K. G, ಸೇ Inscription No. 1. 

10. ಸಂಸ್ಕೃತ, ಕೃತ ಭಾಷೆಗಳಲ್ಲಿಯೂ ತ್ರಿಪದಿಗಳಿದ್ದು ನೆಂಬುದಕ್ಕೆ ನಿದರ್ಶನರೂಪ 
ವಾಗಿ ಡಾ. ಎ. ನಟಿಸುವ ಯ್ಯನವರು ಜೋಗಿಮಾರಾ ಗುಹೆಯ ಶಿಲಾಲೇಖದ ಮೂರು ಪಾದ 
ಗಳನ್ನು ಉದಾಹರಿಸುತ್ತಾರೆ. - 


ತ್ರಿಪದಿ: ಅದರ ಸ್ವರೂಪ ಮತ್ತು ಇತಿಹಾಸ ೨೦೯ 


ಇಲ್ಲಿಯ ತ್ರಿ ಪದಿಗಳೆಲ್ಲವೂ ಅಂಶಗಣಗಳಿಂದ ಘಟತವಾದುವು. ಮೊದಲನೆಯ ತ್ರಿಪದಿಯ 
ಮೊದಲ ಪಾಡನನ್ನು " ಸಾಧುಗೆ] ಸಾಧುಮಾ। ಥುರೈಂಗೆ| ಮಾಧುರ್ಯಂ ' ಎಂದು 
ಬಿಡಿಸಬಹುದು. ಆದಕೆ, ಹಾಗೆ ಬಿಡಿಸಿದರೆ ದ್ವಿತೀಯ ಪ್ರಾಸದ ಪುನರಾವರ್ತನೆ ಸಿಗುವು 
ದಿಲ್ಲ. ನಮಗೆ ತಿಳಿದ ಮಚ್ಚಿ ಗೆ ಯಾವ ತ್ರಿಸದಿಯಲ್ಲೂ ಈ ಪುನರಾವರ್ತನೆಯ ನಿಯಮ 
ವನ್ನು ಉಲ್ಲಂಘಿಸಿಲ್ಲ. ಮೇಲೆ ಬಿಡಿಸಿದಂತೆ ಇಟ್ಟು ಕೊಂಡರೆ, "ಸಾಧುಗೆ', " ಮಾಧು- 
ರ್ಯಂಗೆ' ಎಂಬಲ್ಲಿ ಪ್ರಾಸಾಕ್ಷರೆಗಳು ಜೊರಕುತ್ತವೆ. ಎರಡನೆಯ ಪದ್ಯದ ಎರಡನೆಯೆ 
ಪಾದದ ಕೊನೆಯ ಗಣದ ಸ್ಥಾನದಲ್ಲಿ " ಪುರಾಕೃತ' ಎಂದು ಬಂದಿದೆ. ಇದು ಯಾವ 
ಅಂಶಗಣವೂ ಆಗುವುದಿಲ್ಲ. ಏಕೆಂದರೆ [ ೪. ] ಈ ಜೋಡಣೆಯು ಅಂಶ ಛಂದಸ್ಸಿನ 


ವಿ ಬ್ರ ನಿ 
ನಿಯಮಗಳಿಗೆ ವಿರುದ್ಧವಾದುದು. " ಬಲ್ಲಿತ್ತು | ಕಲಿಗೆ ! ನಿಸರೀತಾ' ಎಂದು ಓದಿ, 
ವಿ ಬ್ರ ರು ವಿ 


ಪುನರಾವರ್ತನೆಯ ಸಮಯದಲ್ಲಿ " ಬಲ್ಲಿತ್ತು | ಕಲಿಗೆ | ನಿಸರೀತಾಪು | ರಾಕೃತ ' ಎಂದು 
ಓದಬೇಕೆಂದು ಕಾಣುತ್ತದೆ. ವಿಷ್ಣುವಿನ ಸ್ಥಾನದಲ್ಲಿ ರುದ್ರ ಬರುವುದನ್ನು ನಾಗವರ್ಮನು 
ಗುರುತಿಸಿದ್ದಾನೆ. (ಮುಂದೆ ನೋಡಿ). ಮೂರೆನೆಯ ಸದ್ಯವು ಸಲಕ್ಷ್ಮಣವಾಗಿದ್ದರೊ 
ಕೊನೆಯ ಪಾದದಲ್ಲಿ " ಸತ್ತ | ರವಿಚಾರಂ' ಎಂದು ಗಣವಿಭಾಗವಾಗಿ ಅರ್ಥಪ್ರತೀತಿಗೆ 
ಭಂಗ ಬಂದಿದೆ. 

ಬಾದಾಮಿ ಶಾಸನದ ತ್ರಿಪದಿಗಳು ನಮಗೆ ದೊರಕಿರುವ ಅಚ್ಚಗನ್ನಡ ವೃತ್ತಗಳಲ್ಲೆಲ್ಲ 
ಅತ್ಯಂತ ಪ್ರಾಚೀನವಾದುವು. ಜನಸಾಮಾನ್ಯರ ನಾಲಗೆಯಮೇಲೆ ಇಂದಿನಂತೆ ಏಳನೆಯ 
ಶತಮಾನದಲ್ಲಿಯೂ ಮತ್ತು ಅದಕ್ಕೆ ಪೂರ್ವೆದಲ್ಲಿಯೂ ತ್ರಿಪದಿಗಳು ನಲಿಯುತ್ತಿದ್ದು ಕಪ್ಪೆ 
ಅರಭಟ್ಟಿ ನನ್ನು ವರ್ಣಿಸುವ ನೆಪದಲ್ಲಿ ಶಾಸನಸ್ಥ ವಾಗಿ ಉಳಿದುಕೊಂಡು ಬಂದಿವೆ. ಆ 


ಶುತನುಕಾ ನಾಮ ದೇನದಾ ಶಿಕ್ಕೀ | 

ತಂಕಾನು ಯಿತ್ಸ ಬಾಲಾನ ಶೇಯೇ ॥ 

ದೇವದಿನ್ನೇ ನಾನು ಲೂಪದಖ್ಚೀ 1 

—(ಪರಿಷ್ಟೃತ ರೂಪ) 

ಪ್ರತಿಪಾದದಲ್ಲೂ ಹದಿನೇಳು ಮಾತ್ರೆಗಳಿರುವುದರಿಂದಲೂ ಶಿಲಾಲೇಖನನ್ನು ಕೆತ್ತಿದೆ 
ರೂವಾರಿಯೇ ಅದನ್ನು ಮೂರು ಪಂಕ್ತಿಗಳಲ್ಲಿ ಬರೆದಿರುವುದರಿಂದಲೂ ಅದೊಂದು ಮಾತ್ರಾ. 
ತ್ರಿಪದಿಯೆಂದು ಡಾ. ಲೂಡರ್ಸ್‌ ಹೇಳಿರುವರು. ಆದರೆ ಮೇಲೆ ತೋರಿಸಿರುವಂತೆ ಅದರ ಗಣ 
ವಿಭಾಗ ಮಾಡಿದರೆ ಅರು, ಹತ್ತನೇ ಸ್ಥಾನಗಳಲ್ಲಿ ಬ್ರಹ್ಮಗಣ ಬರುವುದರಿಂದ ಅದು ಅಂಶಗಣ 
ಘಟತವಾದ ತ್ರಿಪದಿ ಎನ್ನುತ್ತಾರೆ ಡಾ. ಎ, ವೆಂಕಟಸುಬ್ಬಯ್ಯನವರು, ('ಕರ್ಣ್ಹಾಟಕ ವಿಷಯ 
ಜಾತಿ ಛಂದಸ್ಸು?, ಕನ್ನಡ ಸಾಹಿತ್ಯ ಪರಿಸತ್‌ ಪತ್ರಿಕೆ ಸಂ. 2೧೭) ಅವರ ಊಹೆ ನಿಜವಾದರೆ 
ಇದೇ ಅತ್ಯಂತ ಪ್ರಾಚೀನ ತ್ರಿಪದಿಯಾಗುತ್ತದೆ. ಅದು ಮೂರು ಸಾಲಿನ ಪದ್ಯವಾಗಿರಬಹುದು; 
ಅದರೆ ಕನ್ನಡ ತ್ರಿಪದಿಯ ಲಕ್ಷಣಗಳನ್ನು ಅಲ್ಲಿ ಕಾಣುವುದು ಕಷ್ಟವೇ ಸರಿ. 
14 


೨೧೦ ಸಂಶೋಧನ ತರಂಗ 


ಕಾಲದಲ್ಲಿಯೊ ಅದರಿಂದೀಜೆಯೂ ತ್ರಿಪದಿಗಳು ಬ್ಬ ಸಾಹಿತ್ಯದಲ್ಲಿಯೂ ಕಾಣಿಸಿ 
ಕೊಂಡಿದ್ದು ವೆಂಬುದಕ್ಕೆ ಸ್ಪಷ್ಠಾ ಧಾರಗಳಿವೆ. .ಶ.೯೭೧ರೆ ಜೆ ಸನವೊಂದರಲ್ಲಿ ಕನಿ 
ಯೊಬ್ಬ ತಾನು ನೇದ ಚೌದಾಗಗಳನೊ ಭಗ ಶಾಸ್ತ್ರದ ಆದಿಮಧ್ಯಾಂತಗಳನ್ನರಿ 
ಯದಿದ್ದರೂ ಕವಿತೆಯು ತನಗೆ ಹಯ ಬ | ನದಿಗಳಲ್ಲಿ be 
ದಾ ನೆ. 1 ಅವನು ತಕ್ಕಮಟ್ಟಿ ಗೆ ವಿದಾ ್ಯವಂತನಾಗಿದ್ದ ನೆಂಬುದು ಆ ಶಾಸನದ ಕೈಲಿ 
ಯಿಂದ ಗೊತ್ತಾಗುತ್ತದೆ. ಆದರೂ ಅನಿದ್ಯಾ ವಂತರೂ. ಅಷ್ಟೊಂದು ವಿದ್ಯಾವಂತರಲ್ಲದ 
ವರೂ ತ್ರಿಪದೀ ಛಂದಸ್ಸಿನ ಮೂಲಕ ತಮ್ಮ ತ ಅಭಿವ್ಯಕ್ತ ER ದ್ದ 
ರೆಂದೂ, ಸ ಜಾನಪದ ಗೀತೆಗಳಲ್ಲಿ ಬಹುಭಾಗ ತ್ರಿಸದೀರೂಪವಾಗಿತ್ತೆಂದೂ ಇದ 
ರಿಂದ ಧ್ವೈನಿತವಾಗುತ್ತದೆ. ನೇಮಿಚಂದ್ರನು ತ್ರಿಪದಿಗಳನ್ನು " ಒನಕೆನಾಡು' ಎಂದು 
ಕರೆದಿದ್ದಾನೆ.» ಇದೂ ಮೇಲಿನ ನನ್ಮು ಊಹೆಯನ್ನು ದೃಢೆಸಡಿಸುತ್ತದೆ. ಒಂದು 
ವೇಳೆ ಈ ಆಧಾರಗಳು ಇಲ್ಲದೆ ಹೋಗಿದ್ದರೂ ಜಾನಪದ ಕವಿಗಳು ತ್ರಿಪದಿಗಳನ್ನು ಕಟ್ಟು 
ತ್ತಿದ್ದರೆಂದು ಊಹಿಸಲು ಯಾವ ತೊಂದರೆಯೂ ಇರುತ್ತಿರಲಿಲ್ಲ. ಒಟ್ಟಿ ನಲ್ಲಿ ಬಾದಾಮಿ 
ಶಾಸನದ ತ್ರಿಪದಿಗಳು ಕಪ್ಪೆ ಅರಭಟ್ಟನ ಶೌರ್ಯ ಟಔದಾರ್ಯಾದಿಗಳೆನ್ನು ಚಿತ್ರಿಸುವುದರ 
ಮೂಲಕ ಕನ್ನಡ ಸಂಸ್ಕೃತಿಯನ್ನೂ ಚಿತ್ರಿಸಿವೆ. ಅವು ತಮ್ಮ ಲಲಿತನಾದ ಓಟದಿಂದಲೂ 
ಕಾವ್ಯ ಸೌಂದರೈದಿಂದಲೂ ಎಲ್ಲರಿಂದಲೂ ಮಾನ್ಯವಾಗಿವೆ.13 

ನಾವು ನೋಡುವ ಮುಂದಿನ ತ್ರಿಪದಿಗಳು ಸು. ೮೦೦ ರಲ್ಲಿ ರಚಿತವಾದುವು. 
ಶಿವಮೊಗ್ಗ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಹುಂಚದ ಕಮಠೇಶ್ವರ ದೇವ 


11. ನೇದ ನೇದಾಂಗಮನೋದದೆ ಸಾಸ್ತಮ 
ನಾದಿ ಮಧ್ಯಾಂತಮಣಅಃಾಯದೆ ನಾರಣಂ 
ಗಾದುದು ಕನಿತೆ ಸಹಜವೇ ॥ 


(Bombay Karnatak Inscriptions, 1. 1. 42) 


12. ಲೀಲಾನತ್ಶಿ ೨೩೫, ವ... ಎಂದಿರ್ವರೊಂದಾಗಿ ಸೂಳೆ ಸಿದ್ಧಾಂತಮನೊ- 
ನಕೆವಾಡಂ ಮಾಡಿ ಪಾಡುವ ಪೆಂಡಿರ ನಿನೋದಕ್ಕೆ........” 


13. ಬಾದಾಮಿ ಶಾಸನದ ತ್ರಿಪದಿಗಳ ಅರ್ಥ ಸ್ಥೂಲವಾಗಿ ಇಷ್ಟು _ಅವನು ಸಾಧುಮನುಷ್ಯ 
ನಿಗೆ ಸಾಧುಮನುಷ್ಯ ; ಮಾಧುರ್ಯದ ಮನುಷ್ಯನಿಗೆ ಮಾಧುರ್ಯದ ಮನುಷ್ಯ. ಬಾಧಿಸುವ ಕಲಿಗೆ 
(ಎಂದರೆ ಶೂರನಿಗೆ) ನಿಪರೀತನಾದ ಕಲಿಯುಗ. ಇವನು ವಿಷ್ಣುವೇ ಹೊರತು ಬೇರೆಯಲ್ಲ, 
ಒಳ್ಳೆ ಯದನ್ನು ಮಾಡುವವರಿಗೂ ಕೆಡುಕನ್ನು ಮಾಡುವವರಿಗೂ ಅವರಿಗೆ ಅದನ್ನೇ ಇನೂ 
ಹೆಚ್ಚಾ ಗಿ ಮಾಡುತ್ತಾ ನೆ. ಇವನು ಕಲಿಗೆ ಏಪರೀತನು. ಹಿಂದಿನ ಜನ್ಮದಲ್ಲಿ ಜನರು ಏನು ಮಾಡಿ 
ದ್ದ oR ಅವರನರ ಕರ್ಮಾನುಸಾರ ಅನರು ಅವನಿಂದ ಪಡೆಯುತ್ತಾ ತ ಕಟ್ಟಿದ ಸಿಂಹವನ್ನು 

ಬಿಟ್ಟ ರೆ ಏನು ಕೆಟ್ಟು ಹೋಯ್ತು ಎಂದು ಅದನ್ನು ಬಿಟ್ಟ ತೆ ಆಗಿದೆ, ಕಲಿಗೆ ಯಿ ಸ 
ನಿಗೆ ಅಥವ ಇವನ ಕ ಗೆಸಿಕ್ಕು ಶತ್ರುಗಳು ಕೆಟ್ಟ ರು pe ಸತ್ತರು. ಇಡು ಅನರ ಅನಿಚಾರದ ಫಲ, 


14. Ec. VIII, Nr. 62, C. 800A, D, 


ತ್ರಿಪದಿ: ಅದರ ಸ್ವರೂಪ ಮುತ್ತು ಇತಿಹಾಸ ೨೧೧ 


ಸ್ಥಾನದ ಬಾಗಿಲಿನ ದಾ ಲವಂದಕ್ಕೆ ಹಾಕಿರುವ ಕಲ್ಲಿನ ತುಂಡಿನ ಮೇಲೆ ಈ ತ್ರಿಪದಿಗಳಿವೆ. 
ತ ಸದ್ಯಕ್ಕೂ ಇನ್ನೊಂದು ಪದ್ಯಕ್ಟೂ ಮಧ್ಯೆ ಗೆರೆಯಿದೆ ; ದ್ಯಗಳನ್ನು ತ್ರಿಪದಿ 
ಗಳೆಂದು ಕರೆಯುವುದಿಲ್ಲ. ಶಾಸನವು ತು ಸ ಡಿತವಾಗಿರುವುದರಿಂದ ಎಲ್ಲ ತ್ರಿಸದಿಗಳನ್ನೂ 
ಶುದ್ಧವಾಗಿ ಕೊಡುವುದು ಅಸಾಧ್ಯೆವಾಗಿರುವುದರಿಂದ ಒಂದು ತ್ರಿಪದಿಯನ್ನು ಮಾತ್ರ. 
ಕೆಳಗೆ ಕೊಟ್ಟಿದೆ | 

ಬ್ರಹ್ಮನಿಂ | ದಜಾವುಸು | ಸರ್ಮನಾ | ರ್ನಿನೊಳ್ಳೊ (ಳೊ) ರೆ 
ವೂ | ಳೃಲಿಯ | ಸಮನೆಂಬ | ಜಕ್ಕಯ್ಯ ಗೆ 
ನಿರ್ಮಲ | ಸುದ್ದ | ಭುವನದೊಳ್‌ ॥ 


ಇದರಲ್ಲಿ ಇರತಕ್ಕುವು ಶುದ್ಧ ಅಂಶಗಣಗಳು. ನಾಗವರ್ಮನ ಲಕ್ಷಣವೇ ಇಲ್ಲಿರತಕ್ಕುದು 
ಈ ಶಾಸನದಲ್ಲಿ ಒಟ್ಟು ಐದು ತ್ರಿಸದಿಗಳಿನೆ. 
ಕನ್ನಡದ “ಆದಿಕವಿ” ಪಂಪನ "ಆದಿಪುರಾಣ ದಲ್ಲಿ ಎರಡು ತ್ರಿಪದಿಗಳಿವೆ.15 
ವರದತ್ತಂ ಮೊದಲಾಗೆ ಧರಣೀಶರವರ್ಗೆಲ್ಲಂ 
ಸುರಲೋಕ ಸುವಿಧಿಯೊಡನಾದುದಂತುಟಿ 
ನೆರೆದರನಿತೀ ಸುರೆಲೋಕಂ | 
ಸುರಯಿಯೊಳ್‌ ಗಿಳಿ ಮಗುಟ್ಚಿರಗಿಳಿ ಬಿರಯಿಗೆ 
ಬ್ರ 
ಮೊರೆವಂತೆ ಮೊರೆವ ಮಣಟಾದುಂಬಿ | ತಳಿರೊಳ್‌ | 
ಪರಭೃತಂ ಮಗುಟ್ಕ ಪರಭೃತಂ | 


ಈ ಪದ್ಯಗಳಲ್ಲಿ ಮೊದಲನೆಯ ಪದ್ಯದ ಮೂರನೆಯ ಪಾದವನ್ನು ಗಮನಿಸಿ. “ ನೆರೆದರೆ 
| ನಿತೀ। ಸುರೆಲೋಕಂ? ಎಂದು ಬಿಡಿಸಲು ಸಾಧ್ಯವಿಲ್ಲ. ಏಕೆಂದರೆ ಎರಡನೆಯದು 
ಯಾವ ಅಂಶಗಣವೂ ಆಗುವುದಿಲ್ಲ." ಲಘುವಾದ ತಕ್ಷಣ ಗುರುವು ಬರುವುದು ಅಂಶ 
ಛಂದಸ್ಸಿನ ನಿಯಮಗಳಿಗೇ ವಿರುದ್ಧವಾದುದು. ಆದ್ದರಿಂದ " ನೆರೆದ | ರನಿತೀ | ಸುರ 
pd » ಎಂದು ವಿಭಾಗ ಮಾಡಿಕೊಳ ) ಬೇಕಾಗುತ್ತದೆ. ವಿಷ್ಣುವಿನ ಸ್ಥಾ ನದಲ್ಲಿ 
ಬ್ರಹ್ಮ ಬರುವುದು ಸಾಮಾನ್ಯ ಗಳ; ಹಾಗೆ ಬರುವುದು ಪದ್ಯದ ಸೊಗಸಿಗೆ 
BAR ಆಗಬಲ್ಲದು. 
ಪೊನ್ನನ (ಸು. ೯೫೦) " ಶಾಂತಿಪುರಾಣ” ದಲ್ಲಿ ನಾಲ್ಕು ತ್ರಿಪದಿಗಳಿವೆ.16 ಅವು 
ಗಳಲ್ಲಿ ಒಂದು ಸ ಪದ್ಯದ ಪ ಪಾದನು ಲೆಕ್ಕಾಚಾರದ ಪ್ರ ಪಕಾರ ಸರಿಯಾಗಿದ್ದರೂ ಅಲ್ಲಿ ಗಣ 
ವಿಭಾಗಕ್ಕೂ ಪದಮೈತ್ರಿಗೂ ಹೊಂದಾಣಿಕೆಯಿಲ್ಲವೆನ್ನಬಹುದು.  (“ಸಹಕಾರಾ | 
ಸಾರಾನೋ | ಕಹೆದಮ | ದಪಿಕನಿ [ಟೆ ಕೆಲವೆಡೆ ವಿಷ್ಣುವಿನ ಬದಲು ಬ್ರಹ್ಮ ಬಂದಿದೆ. 


15. ಆದಿಪುರಾಣ (ಸಂ: ಕೆ. ಜಿ. ಕುಂದಣಗಾರ), ೬, ೧೩; ೬, ೧೦೦. 
16. ಶಾಂತಿಪುರಾಣ (ಸಂ: ಎಚ್‌. ಶೇಷ ಅಯ್ಯಂಗಾರ್‌), ೨, ೯೨.೩; ೧೦, ೯೧-೨. 


೨೧೨ ಸಂಶೋಧನ ತರಂಗ 


ಅಂತುಮಾರೂಪನೆ ಚಿಂತಿಸಿ ಚಿಂತಿಸಿ 
ಕಾಂತೆಯೆರ್‌ ಪತಿಗೆ ರತಿಸೋಲ್ತ ಕೆಂದಳಿ 
ರಂತಲರ್ಗಣೆಗೆ ಡೊಣೆಯಾದರ್‌ ॥ (೧೦-೯೨) 


ಎಂಬ ಪದ್ಯದಲ್ಲಿ ಗಣನಿಭಜನೆಗೂ ಪದಮೈತ್ರಿಗೂ ಹಿತವಾದ ಹೊಂದಿಕೆಯಿದೆ. 

ಕ್ರಿ.ಶ. ೯೬೬೭ರ ಒಂದು ಶಾಸನದಲ್ಲಿ! ಐದು ತ್ರಿಪದಿಗಳಿವೆ. ಇಲ್ಲಿಯ ತ್ರಿಪದಿ 
ಗಳ ಪ ಸ ಹಲವೆಡೆ ಕೆಟ್ಟ ದೆ. ಮೊದಲನೆಯ ಸ ಪದ್ಯದ ಮೂರೆನೆಯ ಪಾದವು “ ಳಾರುಂ 
ದೊರೆಯೆ | ಭುವನ | "ನಳೆಯಜೊಳ್‌ » ಎಂದಿದೆ. “ಳಾರ್ಥೊರೆ | ಭುನನ | ವಳೆಯ 
ದೊಳ್‌ ” ಎಂದು ಇದರ ನಿಜವಾದ ಪಾಠವಿರಬೇಕು. ಶುದ್ಧಪಾಠವಿರುವ ಒಂದು 
ತ್ರಿಪದಿ ಗಮನಾರ್ಹ : 


ಗಂಡವಾತಿನ ಪೆಂಪಂ ಕಂಡು ಕೇಳ್ಲೆಲ್ಲರುಂ 
ಮಂಡಲದೊಳಗೆ ಪೊಗಳ್ಹ ಪ್ಪರೆಣಕೆಯನ್ಮ 

ವಿ ಫಿ ವಿ 
ಗಂಡಗ | ಟ್ರಿಳೆಯಾದೊಂ | ಭುವನದೊಳ್‌ | 


ತ್ರಿಪದಿಯ ಆರು, ಹತ್ತನೇ ಸ್ಥಾನಗಳಲ್ಲಿ ಬ್ರಹ್ಮನು ಬಹುಮಟ್ಟಿ ಗೆ ನಿಯತ. ಆದರೂ 
ತೆಲವ್ರ ತಿ ತ್ರಿಸದಿಗಳಲ್ಲಿ ಆ ಬ ಬ್ರಹ್ಮದ ಸ ಸ್ಥಾ ದಲ್ಲಿ ನಿಷ್ಣುವು hook. ಈ ಪದ್ಯ 
ದಲ್ಲಿ ನ ತ್ಮನೇ ಸ್ಥಾ ನದಲ್ಲಿ ವಿಷ್ಣು ವಿಜೆ ಈ ಜಂ ಇನ್ನೊ ಂದು ಪ ಸದ್ಯದಲ್ಲಿ ವಿಷ್ಣು ಸ 
ಬೇಕಾದ ಕಡೆ ಬ ಬ್ರಹ್ಮವು ಎರಡು ಕಡೆ ಬಂದಿದೆ. ಇದು ಸಾಮಾನ್ಯ ಸಂಗತಿ. ಕೊನೆಯ 
ತ್ರಿಪದಿ ಜ್‌ 

ಜಾರಲ್ಟು ಕೇಳ ಪೆಂಜ್ಣೆಅಕೆಲ್ಲಂ ಪೊಗಟಲ್ವೈ 

ವೀರನ ಸಾವು ಕತೆಯಾಗಿ ಪರೆದುದು 

ಮೂಹಜುನೀ ಲೋಕದೊಳಗೆಲ್ಲ॥ 


ಮೊದಲ ಪಾದದ " ಜ್ಹೆಅಕಿಲ್ಲಂ' ಎಂಬುದು ನ್ಯಾಯವಾಗಿ " ಜೇಜಕೆಲ್ಲಂ' ಎಂದಿರೆ 
ಬೇಕು. ಇವೆಲ್ಲವೂ ಶುದ್ಧ ಅಂಶಗಣ ಫಘಟತ ತ್ರಿಪದಿಗಳು. ಸರಿ ಸುಮಾರು ಇದೇ 
ಕಾಲದ, ಎಂದರೆ ಕ್ರಿ. ಶ. ೯೭೧ರ ಒಂದು ಶಾಸನದಲ್ಲಿ ಎರಡು ತ್ರಿಸದಿಗಳಿವೆ, 18 


ಬಲವರ್ಮಂ ತಂದೆ ತಾಯ್ದ್ಸಲೆ ಪ ಪ್ರ [ಗುಳೆ] ಯಜ್ಬೆ 
ಕುಲನಧು ತನಗೆಯರ [ಗೆ] ಬ್ಬೆ ಮೆಸ ಹೆಂಪು | 


17. SII, ix. 1. No 31, 966-7 A.D. ಈ ಶಾಸನವನ್ನು ಸಾಲು ಸಾಲಾಗಿ 
ಗದ್ಯ ದಂತೆ SR ಪದ್ಯ ಗಳನ್ನು ಸೂಚಿಸಲು ಗೆರೆಗಳೂ ಇಲ್ಲ ಪದ್ಯ ಜಾತಿಯನ್ನೂ 
ಹೆಸರಿಸಿಲ್ಲ. ಪ್ರಾಸ ಮತ್ತು ONES ನಡಕ ಇಲ್ಲಿಯ ತ್ರಿ ತ್ರಿಪದಿಗಳನ್ನು ಅಟ್ಟ 


8 BEE TAA STAD. 


ತ್ರಿಪದಿ: ಅದರ ಸ್ವರೂಪ ಮತ್ತು ಇತಿಹಾಸ ೨೧೩ 


ವಿ ಬ್ರ ರು 


ಸಲೆ ಸತಿ | ಧರೆಗೆ! ಗಣ್ಣುಗನ ॥ 

ವೇದ ನೇದಾಂಗ [ನುನೋದ] ದೆ ಸಾಸ್ತ್ರಮ | 
ನಾದಿ ಮಧ್ಯಾಂತಮಣಃಯದೆ ನಾರಣಂ ।| 
ಗಾದುದು ಕವಿತೆ ಸಹಜಮೇ ॥ 


ಮೊದಲ ಪದ್ಯದ ಕೊನೆಯ ಗಣವು ರುದ್ರ. ಇದು ಜಯಕೇರ್ತಿಯ " ವಿಚಿತ್ರಾ' 
ಎಂಬ ಹೆಸೆರಿನ ತ್ರಿಪದಿಯ ಪ್ರಭೇದವೇ ಆಗಿದೆ. (ಮುಂದೆ ನೋಡಿ.) ಮೊದಲ ಪಾದದ 
ಪಾಠ ಕೆಟ್ಟಿದೆ. ಎರಡನೆಯ ಸದ್ಯವು ಸಲಕ್ಷಣವಾಗಿದೆ. ಹಿಂದಾಗಲೇ ನೋಡಿದಂತೆ 
ನಾರಾಯಣ ಎಂಬ ಶಾಸನ ಕವಿಯು ತಾನು ವೇದ ವೇದಾಂಗಗಳನ್ನು ಓದಿರದಿದ್ದ ರೂ 
ಶಾಸ್ತ್ರದ ತುದಿ ಬುಡಗಳನ್ನು ಅರಿಯದವನಾಗಿದ್ದರೂ ತನಗೆ ಕವಿತೆಯು ಸಹಜವಾಗಿ 
ಬಂದಿದೆಯೆಂದು ತ್ರಿಪದಿಯಲ್ಲಿ ಹೇಳಿಕೊಂಡಿರುವುದು ಅತ್ಯಂತ ಗಮನಾರ್ಹವಾದ 
ಸಂಗತಿಯಾಗಿದೆ. ಈ ಶಾಸನಕವಿ ತಕ್ಕಮಟ್ಟಿ ಗೆ ವಿದ್ಯಾವಂತನಾ ಗಿದ ರ ನೆಂಬುದೂ ಶಾಸ್ತ್ರ 
ಗಳ ಪರಿಚಯವು ಆತನಿಗೆ ತಕ್ಕಮಟ್ಟ ಗಿದೆಯೆಂದೂ ಆ ಶಾಸನದ "ಉಳಿದ ಭಾಗದಿಂದ 
ತಿಳಿಯುತ್ತದೆ. ಕಂದ ಪದ್ಯಗಳನ್ನು ಬರೆಯುವಷ್ಟಾದರೂ ಪ್ರೌಢಿಮೆ ಈತನಿಗಿದೆ. 
ಆದರೂ ಆ ಕಾಲದಲ್ಲಿ ವಿದ್ಯಾವಂತರಲ್ಲದ ಸಾಮಾನ್ಯ ಜನತೆಯಲ್ಲಿ ಸಹಜ ಕನಿತಾಶಕ್ಷಿ 
ಯಿದ್ದ ವರು ತ್ರಿಪದಿಗಳಲ್ಲಿ ಹಾಡುಗಳನ್ನು ಕಟ್ಟು ತ್ತಿದ್ದ ರೆಂಬುದು ಇದರಿಂದ ಸೂಚಿತ 
ವಾಗುತ್ತ ದೆ. 3. ಶ. ೯೮೦ರ ಹೊಲಿ ಶಾಸ ಸನದಲ್ಲ ಕ ತ್ರುಟಿತ ಪದ್ಯ ವಿದೆ. ಆ 
ಶಾಸನದ ಚ ಇರೇ ಡಾ. ಬಾರ್ನೆಟ್‌ ಅವರು ಅದು ದಿ ದ್ವಿನದನಿರಬಹುದೂದಿದ್ದಾರೆ. 
ವಾಸ್ತವವಾಗಿ ಅದು ತ್ರಿಪದಿ. (ಆ ಕಾಲದಲ್ಲಿ ನಮಗೆ ದ್ವಿಪದಿಗಳು ದೊರಕುವುದೇ 
ಇಲ್ಲ.) ಆ ತ್ರಿಪದಿ ಹೀಗಿದೆ : 
| ಸಿಂಗಮಿಭಂಗಳಂ ನುಗುವಂತೆ ತರ... 
ಸಂಗದೊಳ್‌ ಕದ ಬೋ ವರ್‌ 
ಜ್‌ ಮ್‌ ಗಂಡನದಟಿನೋ ॥ 

ಮೊದಲನೆಯ ಪಾದವು “ ಸಿಂಗಮಿಭಂಗಳೆಂ ನುಂಗುವ ತೆರನಾಗಿ” ಎಂದು ಇದ್ದಿರಲೂ 
ಸಾಧ್ಯ. 

ನಾಗವರ್ಮನು (ಸು. ೯೯೦) ತ್ರಿಸದಿಯ ಲಕ್ಷಣವನ್ನು ಹೇಳಿಯಾದ ಮೇಲೆ 
(ಅದನ್ನು ಹಿಂದೆ ಆಗಲೇ ನೋಡಿದ್ದೇವೆ) ತ್ರಿಪದಿಯ ಇನ್ನೆರಡು ಪ್ರಭೇದಗಳನ್ನು 
ಗುರುತಿಸಿ ಅವುಗಳಿಗೆ ಚಿತ್ರ ಮತ್ತು ಚಿತ್ರಲತೆ ಎಂಬ ಹೆಸರುಗಳನ್ನು ಕೊಟ್ಟಿ ದ್ದಾನೆ.20 
ತ್ರಿಪದಿಯ ಮೊದಲ ವಿಷ್ಣುವಿನ ಸ್ಥಾನದಲ್ಲಿ ರುದ್ರ ಬಂದರೆ ಚಿತ್ರ : 


19. EI, XVIII. Huli AU 
20. ಛಂದೋಂಬುಧಿ (ಸಂ; ಎಂ. ಎ, ಆರ್‌,), ಪುಟ್ಕ ೭೭, 


೨೧೪ ಸಂಶೋಧನ ತರಂಗ 


ಟ್ರ 
ಬ್ರ ಪಿ॥ 4 
ಮೊದಲ ಮತ್ತು ಕೊನೆಯ ವಿಷ್ಣುವಿನ ಬದಲು ರುದ್ರ ಬಂದರೆ ಚಿತ್ರಲತೆ, 


ಸು. ೧೦೫೦ ರಲ್ಲಿದ್ದ ಜಯಕೀರ್ತಿಯು ನಾಗವರ್ಮನ ತ್ರಿಪದಿಯನ್ನೇ ಚಿತ್ರಾ ಎಂದು 
ಕರೆದು " ವಿಚಿತ್ರಾ ' ಎಂಬ ಹೆಸರಿನ ಒಂದು ಪ್ರಭೇದವನ್ನು ಗುರುತಿಸುತ್ತಾನೆ. ೫ 
ತ್ರಿಪದಿಯ ಕೊನೆಯ ಗಣವು ಮಾತ್ರ ರುದ್ರವಾಗಿದ್ದರೆ ವಿಚಿತ್ರಾ ಆಗುತ್ತದೆ. 


ರು॥ 
ಜಯಕೀರ್ತಿ ತ್ರಿಪದಿಯ ವಿಷಯವಾಗಿ ಇನ್ನೂ ಹಲವು ಮಾತುಗಳನ್ನು ಹೇಳುತ್ತಾನೆ. 
ಚಿತ್ರದಲ್ಲಿ ಏಳನೆಯೆ ಮತ್ತು ಹನ್ನೊಂದನೆಯ ಗಣಗಳ ಆರಂಭದಲ್ಲಿ ಎರಡು ಲಘುಗಳು 
ಬರಬೇಕು. ಹನ್ನೊಂದನೆಯ ಗಣವು ದೀರ್ಫಾಕ್ಷರದಿಂದ ಆರಂಭವಾಗುವ ಶರಗಣ 
(ವಾರುದ್ರಗಣ)ವಾದರೆ ಅದು ವಿಚಿತ್ರ. ಚಿತ್ರದಲ್ಲಿ ಪರಮಾವಧಿ ಮಾತ್ರಾ ಸಂಖ್ಯೆ ೬೨ 
ವಿಚಿತ್ರದಲ್ಲಿ ೬೨ ಕ್ಕಿಂತ ಎರಡು ಮಾತ್ರೆಗಳನ್ನು ಹೆಚ್ಚಾಗುತ್ತದೆ. ತ್ರಿಸದಿಯಲ್ಲಿನ ಅಕ್ಷತ 
ಗಳೆಲ್ಲ ಲಘುವಾದರೆ ಒಟ್ಟು ೪೨ ಮಾತ್ರೆಗಳಾಗುತ್ತವೆ. ಈ ಎಲ್ಲ ವಿವರಗಳಿಂದ ನಮಗೆ 
ಯಾವ ಹೊಸ ಬೆಳಕೂ ಬಿದ್ದಂತಾಗುವುದಿಲ್ಲ. ತ್ರಿಪದಿಯಲ್ಲಿ ಸರ್ವಗುರುಗಳುಳ್ಳ ಅಂಶ 
ಗಣಗಳು ಬಂದರೆ ಒಟ್ಟು ೬೨ ಮಾತ್ರೆಗಳು; ಸರ್ವ ಲಘುಗಳುಳ್ಳ ಅಂಶಗಣಗಳು 
ಬಂದರೆ ಒಟ್ಟು ೪೨ ಮಾತ್ರೆಗಳು. ಇಷ್ಟು ಸಣ್ಣ ಸ್ಪಷ್ಟ ವಿಷಯವನ್ನು ಹೇಳಬೇಕಾದ 
ಪ್ರಮೇಯವಿರಲಿಲ್ಲ. ತ್ರಿಸದಿಯಲ್ಲಿನ ಎರಡನೆಯ ಪಾದದ ಪುನರಾವರ್ತನೆ ಮುಂತಾದ 
ಎಷ್ಟೋ ಉತ್ತಮ ವಿಷಯಗಳನ್ನು ಜಯಕೇರ್ತಿಯು ಹೇಳಬಹುದಿತ್ತು. 

ನಾಗವರ್ಮ ಜಯೆಕೇೀತಿೀಯರ ಪ್ರಕಾರ ತ್ರಿಪದಿಯ ಆರು ಹತ್ತನೇ 
ಬ್ರಹ್ಮ ಗಣಗಳು ನಿತ್ಯ ; ಉಳಿದ ಕೆಲವು ಕಡೆಗಳಲ್ಲಿ ನಿಷ್ಣುನಿಗೆ ಬದಲು ರುದ್ರ 
ಬರಬಹುದು. ಆದರೆ ನಮ್ಮ ಆಕ್ಷೇಪಣೆಯೆಂದರೆ--ನಿಷ್ಣು ನಿಗೆ ಬದಲು ಬ್ರಹ್ಮ 
ಬರುವುದನ್ನು ಇವರು `ಗಮನಿಸಿಯೇ ಇಲ್ಲ. ವಿಷ್ಣು ನಿನ ಬದಲು ಬ್ರಹ್ಮ ಬರು 
ವುದು ಸಾಮಾನ್ಯ ; ಇದರಲ್ಲಿ ಸೊಗಸೂ ಹೆಚ್ಚು. ಪಂಪಾದಿ ಕವಿಗಳಲ್ಲಿ ಇದನ್ನು 


ಮಿ ಪಿ 
ವಿ ಬ್ರ 
ಫಿ ಬ್ರ 


21, ಜಯದಾನುನ್‌ (ಸಂ: ಎಚ್‌, ಡಿ, ವೇಲಣಕರ್‌), ಪುಟ ೬೯; ಪ್ರಬುದ್ಧ 
ಕರ್ಣಾಟಕ ೨೮-೧ ರಲ್ಲಿನ ನಸ್ತುಕೋಶನನ್ನೂ ನೋಡಿ (ಪುಟ ೧೨೫), 


ತ್ರಿಪದಿ: ಅದರ ಸ್ವರೂಪ ನುತ್ತು ಇತಿಹಾಸ ೨೧೫ 


ಕಂಡಿದ್ದೆ ವೆ. ಒಟ್ಟಿ ನಲ್ಲಿ- -ತ್ರಿನದಿಯ ರಚನೆಯಲ್ಲಿ ಕವಿಗಳು ಸ್ವಾತಂತ್ರ 3ನ್ನು ವಹಿಸು 
ತ್ರಿದ್ದರೆಂದೂ ಬಹುಶಃ ವೈವಿಧ್ಯಕ್ಕಾಗಿ ಬೇರೆ ಬೇರೆ ಗಣಗಳನ್ನು ತರುತ್ತಿದ್ದರೆಂಬು 
ದನ್ನೂ ನಾಗವರ್ಮ ಜಯಕೀರ್ತಿಯರು ಗಮನಿಸಿದ್ದಾರೆ. ಆದರೆ ತ್ರಿಪದಿಯಲ್ಲಿ ಬೇರೆ 
ಬೇಕೆ ಗಣಗಳನ್ನು ತಂದ ಮಾತ್ರಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಡುತ್ತಾ ಹೋದರೆ 
ಕೊನೆಯೆಲ್ಲಿದೆ? ಅವುಗಳಿಗೆ ಚಿತ್ರ, ವಿಚಿತ್ರ, ಚಿತ್ರಲತೆ ಎಂಬ ಹೆಸರುಗಳನ್ನು ಕೊಟ್ಟಿ 
ಮಾತ್ರಕ್ಕೆ ನಮಗೆ ಅಂತಹ ತೃಪ್ತಿಯೇನೂ ಆಗದು. 
ರನ್ನನ (ಸು. ೧೦೦೫) ಗದಾಯುದ್ಧ ' ದಲ್ಲಿ (೧-೯) ಮೂರು ಸಾಲಿನ 
ಒಂದು ಪದ್ಯವಿಬೆ. 
ಪದ್ಯರಚನೆಯೊಳ್‌ ಕಾಳಿದಾಸನುಂ 
ಗದ್ಯರಚನೆಯೊಳ್‌ ಬಾಣನುಂ ಮುಂ ಕನಿಗಳಿರ್ವರುಂ 
ನೆಗಟ್ಟ ರದಜಿ0 ಸತ್ವನಿಗಳಿರ್ವರುಮೆಮಗಭಿನಂದ್ಯರ್‌ ॥ 
ಇದರ ಭಾಷೆಯೇ ಹೇಳುತ್ತದೆ ಇದು ತ್ರಿಪದಿ ಅಲ್ಲವೆಂಬುದನ್ನು. ಇದು ವಾಸ್ತವವಾಗಿ 
ಕಂದನದ್ಯನೆಂದು ಗುರುತಿಸಿ ಅದನ್ನು ಪುನರ್ರಚಿಸಿದ್ದಾರೆ ಶ್ರೀ ಎಂ. ಗೋವಿಂದ ಪೈ 
ಅವರು.೫ ಅದು ಹೀಗಿದೆ : 
ಮೃದು ಪದ್ಯ ರಚನೆಯೊಳ್‌ ಕಾ 
ಳಿ ದಾಸನುಂ ಗದ್ಯರಚನೆಯೊಳ್‌ ಬಾಣನುಮಂ 
ಕದ ಕವಿಗಳೆನಿಸಿ ನೆಗಟ್ಕ 
ರದಣಂಂ ಸತ್ವವಿಗಳಿರ್ವರೆಮಗಭಿವಂದ್ಯರ್‌ 
ಈ ಪುನರ್ರಚನೆ ಬಹುಮಟ್ಟಿಗೆ ಸಮರ್ಪಕವಾಗಿದೆ. 
ಕ್ರಿ. ಶ. ೧೦೨೫ರಲ್ಲಿ ರಚಿತವಾದ ಚಾವುಂಡರಾಯನ " ಲೋಕೋಪಕಾರ ' 
ದಲ್ಲಿ ಮೂರು ತ್ರಿಪದಿಗಳಿವೆಜ, ಅದರ ಹಸ್ತಪ್ರತಿಗಳಲ್ಲಿ ತ್ರಿಪದಿ, ತಿನಿಧಿ, ತ್ರಿನಿಧಿ, 
ತಿನಿದಿ ಎಂದು ಮುಂತಾಗಿ ಕರೆದಿದೆ. ಒಂದು ತ್ರಿಪದಿಯಲ್ಲಿ ಆರನೆಯ ಬ್ರಹ್ಮದ ಸ್ಥಾನ 
ದಲ್ಲಿ ನಿಷ್ಣು ಬಂದಿದೆ. 


ತಿರ್ದಿದ ದೆವಸಂ ಮಾಣ್ಣಿರ್ದು ಬಟಾಕ್ಸ ಮಾ 

ಫಿ ಫಿ 
ತಿರ್ದನೆ | ತಿರ್ದೆಂದು | ಪಯಣಂಬೋಪಾತಂಗೆ 
ಪೊರ್ದದು ಲಾಭಂ ಬುಧಬಂಧು ॥ 


ಇಂತಹ ಕೆಲವು ನಿದರ್ಶನಗಳನ್ನು ಹಿಂದೆಯೇ ನೋಡಿದ್ದೇವೆ. 
92. ಜಯಕರ್ನಾಟಕ, ೯.೩. 


23. . ಲೋಕೋಪಕಾರಂ (ಸಂ; ಎಚ್‌, ಶೇಷ ಅಯ್ಯಂಗಾರ್‌), ೨.೨೧ ; ೨.೪೧; 
೧೨.೮, 


೨೧೬ ಸಂಶೋಧನ ತರಂಗ 


ದುರ್ಗೆ ಸಿಂಹನ (ಕ್ರಿ. ಶ. ೧೦೩೧) " ಸಂಚತಂತ್ರ' ದಲ್ಲಿ ಒಂದು ತ್ರಿಸದಿಯಿಜೆ.೩ 


ರು ? 
ಹಿತವನತಿ | ಭಕ್ತನ | ಸ್ವಿತನಿನಂ | ಸುಭೃತ್ಯಂ | 
ಕೃತಕೃತ್ಯನೆನ್ನರ್‌ ಪಿಸುಣಿಂಡೆ ಕಿಡಿಪರೀ 
ರು 
ಕ್ಲಿತಿಸ | ತಿಗಳಿಂ | ತವಿಚಾರದಿ ॥ 


ಮೊದಲನೆಯ ಪಾದದ ಕೊನೆಯಲ್ಲಿ ಬರುವ " ಸುಭ ಎತ್ಯೈಂ ' ಎಂಬುದು ಯಾವ ಅಂಶ 
ಗಣವೂ ಆಗುವುದಿಲ್ಲ. ಈ ತ್ರಿಸದಿಯಲ್ಲಿ ಮೊದಲ ಮತ್ತು ಕೊನೆಯ ಗಣಗಳು ರುದ್ರ 
ವಾಗಿರುವುದು ನಾಗವರ್ಮನ ಚಿತ ತ್ರಲತೆಯನ್ನು ನೆನಪಿಗೆ ತರುತ್ತದೆ. ಶಾಂತಿನಾಥನ 
(ಸು. ೧೦೬೦) ಸುಕುಮಾರ ಚರಿತೆಯಲ್ಲಿಃ5 ಬ್‌ ತ್ರಿಪದಿಗಳಿವೆ. ಎರಡೂ ಲಕ್ಷಣ 
ಬದ್ಧ ವಾಗಿವೆ, ಅಂಶಗಣಾನ್ವಿತವಾಗಿನೆ. 

ಕ್ರಿ.ಶ. ೧೦೬೦ ರ ಚಿಕ್ಕಮಗಳೂರಿನ ಶಾಸನವೊಂದರಲ್ಲಿ ನಾಲ್ಕು ತ್ರಿಪದಿಗಳಿವೆ. 26 
ವಿಷ್ಣುವಿನ ಸ ಸ್ಥಾ ನದಲ್ಲಿ ರುದ್ರ ಎಲ್ಲಿ ಬೇಕಾದರೂ ಬರಬಹುದು ಎಂಬುದಕ್ಕೆ ಮೂರು 
ನಿದರ್ಶನಗಳನ್ನು ತೊಡಿಬಹು. 


ರು 
ಎಂಟುಂದಿಗ್ಲಂತಿಗಳ್‌ | ಕಂಟೀರನ | ಕದಿರ್ವಂತೆ 
ಟುಂಟುಣಿಪಹಿತರ್‌ ತಲೆದೋಅರ್‌ ಮಾವನ 
ಬಂಟ ನಿನ್ನೊಂದೆ ಫೆರವಾಳಂ ॥ 
ತೊರ್ಕೆಯ ಸೂತ್ರದಿಂದೊರ್ಕೈೈಯ್ಯಂ ಬಲ್ಲಂಗ 

ರು 
ಮೂರ್ಕಂಗಾ ಪದವ ನೋರ್ಪಡ | ನಂ ಜನದೊಳ್‌ | 
ವಿ 
ಮಾರ್ಕೋಲ | ಭೈರವಂ | ಕಡುಜಾಣಂ ॥ 
ಮಲ್ಲಮಲ್ಲಿಯ ಸೂಟನೆಲ್ಲರ ಪೊಗಟ್ಟನ್ನು 
ವಿ 
ಮಲ್ಲ | ಗಾಯದೊಳ್‌ | ಪಡಿದೊತ್ತಿ ಕಟ್ಟಿಲ್ಶೇ 
ರು 

ಬಲ್ಲನೀ ಖಚರ | ಚೂಡಾಮಣಿ ॥ 


24. ಪಂಚತಂತ್ರ (ಸಂ: ಎಂ. ಎ. ಆರ್‌.) ಪುಟ ೫೨, ಈ ತ್ರಿಪದಿಗೆ ಹಲವು 
ಪಾಠಾಂತರಗಳಿವೆ. | 

95, ಸುಕುಮಾರ ಚರಿತೆ (ಸಂ: ತ, ಸು, ಶಾಮರಾವ್‌ ಮತ್ತು ಡಿ. ಎಲ್‌, ನರಸಿಂಹಾ 
ಚಾರ್‌), ೨-೪೭ ; ೨-೭, ; 

26. Ec, VI. Chikkamagalur, 94, 1060 A. ೫. 


ತ್ರಿಪದಿ : ಅದರ ಸ್ವರೂಪ ಮತ್ತು ಇತಿಹಾಸ ೨೧೭ 


ಆರು, ಹತ್ತನೇ ಸ್ಥಾನಗಳಲ್ಲಿ ಬ್ರಹ್ಮದ ಬದಲು ವಿಷ್ಣು ಬಂದಿರುವುದು ಗಮನಿಸ 
ಬೇಕಾದ ಸಂಗತಿ. 

ಕ್ರಿ. ಶ. ೧೦೭೧ರ ಶಿಕಾರಿಪುರ ಶಾಸನದಲ್ಲಿ ನಾಲ್ಕು ತ್ರಿಪದಿಗಳಿವೆ.೫ ಅವುಗಳ 
ಲ್ಲವೊ ಅಂಶಗಣ ಘಟತಗಳು. ವಿಷ್ಣುವಿನ ಸ್ಥಾನದಲ್ಲಿ ಬ್ರಹ್ಮ ಬಂದರೆ ಏನು ಸೊಗಸು 
ಬರುತ್ತದೆ ಎಂಬುದಕ್ಕೆ ಈ ಸಾಲನ್ನು ಉದಾಹರಿಸಬಹುದು : 


ಬ ಬ್ರ 
ನುಡಿವತ | ತ್ವದಮಾತಂ | ಬಿಡಲಾ | ಅಕೆನುವಂ | 
ಬ್ರ ವಿ ವಿ 
" ಬಿಡಲಾಅಕಿನುವಂ' ಎನ್ನುವಲ್ಲಿ ಬರುವ ವಿಳಂಬಗತಿ ಬಹು ಮನೋಹರ, ಕ್ರಿ. ಶ. 


೧೦೭೭ ರ ನಗರದ. ಶಾಸನದ ಒಂದು ತ್ರಿಪದಿಯಲ್ಲಿ ಹತ್ತನೇ ಬ್ರಹ್ಮದ ಬದಲು 
ಒಂದು ವಿಷ್ಣು ಬಂದಿದೆ. ( ಚಿನ್ನ | ಮಂತದಂ | ತುಳಿಗಂಗೆ ವಿಷು. ಶ. ೧೦೭೯ರ 
ಒಂದು ಶಾಸನದಲ್ಲಿ ಎರಡು ತ್ರಿಸದಿಗಳಿವೆ.೫ ಅವು ಲಕ್ಷಣಬದ್ಧವಾದ ಅಂಶಗಣಫೆಟಿತ 
ಪದ್ಯಗಳಾಗಿನೆ. ಚಂದ್ರರಾಜನ ಮದನತಿಲಕದಲ್ಲಿ (ಸು.೧೦೭೯) ಒಂದು ತ್ರಿಪದಿ 
ಯಿದೆ.೫ ಮೂರನೆಯ ವಿಷ್ಣು ಬದಲು ರುದ್ರ, ಆರನೆಯ ಬ್ರಹ್ಮ ಬದಲು ವಿಷ್ಣು 
ಬಂದಿರುವುದು ಗಮನಾರ್ಹ. ಕ್ರಿ. ಶ. ೧೧೨೯ರಲ್ಲಿ ರಚಿತವಾದ ಚಾಳುಕ್ಯ ಚಕ್ರವರ್ತಿ 
ಸೋಮೇಶ್ವರನ " ಮಾನಸೋಲ್ಲಾಸ ' ದಲ್ಲಿ ತ್ರಿನದಿಯನ್ನು ಕುರಿತಾದ ಕೆಲವು 
ಅಮೂಲ್ಯ ನಿಷಯಗಳಿವೆ.3೫ ಅವನ ಪ್ರಕಾರ ತ್ರಿಸದಿಯನ್ನು ನಾಲ್ಕು ಪಾದಗಳ ಪದ್ಯ 
ವೆಂಬಂತೆ ತಿಳಿಯಬೇಕು: ಮೊದಲ ಪಾದದ ಎರಡೆರಡು ಗಣಗಳಿಗೆ ಒಂದೊಂದು ಪಾದ. 
(ಜಯಕೇರ್ತಿಯೂ ಹೀಗೆಯೇ ಭಾವಿಸುತ್ತಾನೆ.) ತ್ರಿಪದಿಯ ಮೊದಲ ಪಾದದಲ್ಲಿ 
ಎರಡನೆಯ ಗಣವಾದ ಮೇಲೆ ಮೂರನೆಯ ಗಣದಲ್ಲಿ ದ್ವಿತೀಯ ಪ್ರಾಸವು ಪುನರಾ 
ವರ್ತನಗೊಳ್ಳುವುದರಿಂದ ಅದನ್ನು ಎರಡು ಪಾದಗಳೆಂದು ತಿಳಿಯಬೇಕೆಂದು ಅವನ 
ಭಾವನೆ. ಈ ತ್ರಿನದಿಗೆ ಲಕ್ಷ್ಯವಾಗಿ ಒಂದು ಉದಾಹರಣೆಯಿದೆ 


ಮೇದನೀನರ್ಣೀಸಲ್ಲೂಕಾದಿಯಣು ಮಾನಾಗಿ ನೇದವೋತ್ತಗೇಯ 
ಗಿಪನೇಲತಡೇಕದನನ ಪಾದಂಗಲಿಗೇ ಮಹಿಮೆಯಂ॥ 


27. Ec, VIL. sk. 129, 1071 A.D. 

28. Ec. ೫111. Nagar, 35, 1077 A. ಐ. 

29. SIL,IX.1.141, 1079 A.D. 

30. ಮದನ ತಿಲಕ (ಸಂ: ಆರ್‌. ಎಸ್‌. ಪಂಚಮುಖಿ), ೮.೯. 

31. ಎಂ. ಚಿದಾನಂದ ಮೂರ್ತಿ: " ಚಂದ್ರರಾಜನ ಮದನ ತಿಲಕದಲ್ಲಿ ಕೆಲವು ಕನ್ನಡ 
ವೃತ್ತಗಳು? (ಕನ್ನಡ ಸಾಹಿತ್ಯ ಪರಿಷತ್‌ ಪತ್ರಿಕೆ, ೪೭.೧), 

32. ಡಿ. ಎಲ್‌. ನರಸಿಂಹಾಚಾರ್‌: " ಮಾನಸೋಲ್ಲಾ ಸದಲ್ಲಿ ಛಂದಸ್ಸು” ( 


ನ್ಯ 
ಕರ್ಣಾಟಕ, ೪೫.೨, ಪುಟ, ೫೬.೭, ೭೨.) 


ಪ್ರ 


೨೧೮ ಸಂಶೋಧನ ತರಂಗ 


ಕನ್ನಡದ ಈ ತ್ರಿಪದಿಯ ಪಾಠವು ಕನ್ನಡನರಿಯದ ಪ್ರತಿಕಾರರ ಕೈಯಲ್ಲಿ ಕೆಟ್ಟು 


a, ಅದನ್ನು ಪ್ರೊ. ಡಿ. ಎಲ್‌. ನರಸಿಂಹಾಚಾರ್ಯರು ಹೀಗೆ ಅತ್ಯಂತ 
ಸಮರ್ಪಕವಾಗಿ ಪುನರ್ರಚಿಸಿದ್ದಾರೆ. 


ಮೇದಿನಿ ವರ್ಣಿಸಲ್ಫಾದಿಯೊಳ್‌ ಮಾನಾಗಿ 
ವೇದವೊತ್ತ ಗೆಯನೆತ್ತಿ ತಂದಿತ್ತವನ 
ಪಾದಂಗಳೀಗೆ ಮಹಿಮೆಯಂ ॥ 


ಇಲ್ಲಿರುವುವು ಶುದ್ಧ ಅಂಶಗಣಗಳು. ಮೇಲಿನ ಲಕ್ಷ್ಯವಾದ ಮೇಲೆ ತ್ರಿಸದಿಯನ್ನು 
ಹಾಡುವ ವಿಧಾನವನ್ನು ಕುರಿತು ಪ್ರಸ್ತಾಪಿಸುತ್ತಾನೆ. ತ್ರಿಪದಿಯನ್ನು ಹಾಡುವಾಗ 
(“ಗೀತ್ತಾ”) ಮೊದಲಿನ ಎರಡು ಪಾದಗಳನ್ನೂ (ನ್ಯಾಯವಾಗಿ ಇವೆರಡೂ ಸೇರಿ 
ಮೊದಲನೆಯ ಪಾದ), ಮೂರನೆಯ ಪಾದದ (ನ್ಯಾಯವಾಗಿ ಎರಡನೆಯ) ಸ್ವಲ್ಪ 
ಭಾಗವನ್ನೂ ಹೇಳಿ ಅನಂತರ ಅದನ್ನು ಪುನರಾವೃತ್ತಿಮಾಡಿ ಮೂರನೆಯ ಪಾದವನ್ನು 
ಮುಗಿಸಿ ಆಮೇಲೆ ನಾಲ್ಕನೆಯ ಪಾದವನ್ನು ಹಾಡಬೇಕು (“ಪರಿಗೀಯತೇ?). ತ್ರಿಪದಿ 
ಒಂದು ಹಾಡುಗಬ್ಬವೆಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ನಮಗೆ ತಿಳಿದಮಟ್ಟಿಗೆ 
ಪುನರಾವೃತ್ತಿಯ ವಿಷಯವನ್ನು ಹೇಳಿರುವವರಲ್ಲಿ ಇವನೇ ಮೊದಲಿಗ. ಅಲ್ಲದೆ ತ್ರಿಪದಿ 
ಯನ್ನು ಒರಳಲ್ಲಿ ಧಾನ್ಯವನ್ನು ಕುಟ್ಟುವಾಗಲೂ (ಮುಂದೆ ನೇಮಿಚಂದ್ರನ ಉಕ್ತಿ 
ಯನ್ನು ನೋಡಿ), ಶೃಂಗಾರ ವಿಪ್ರ ಲಂಭಗಳನ್ನು ವರ್ಣಿಸುನಾಗಲೂ ಹಾಡಬೇಕು. 
(ಲೀಲಾವತಿ ಮತ್ತು ಉದ್ಭಟ ಕಾವ್ಯ ಗಳಲ್ಲಿ ತಿ ಪದಗಳು ಬಂದಿರುವುದು ಇಂಥ ಸೆಂದರ್ಭ 
ಗಳಲ್ಲೇ). ಅಂಕದಲ್ಲಾಗಲಿ ಮಲ್ಲಯುದ್ಧ ದಲ್ಲಾಗರಿ ಸೋತವನನ್ನು ರಾಗಯುಕ್ತವಾದ, 
ಪರಿಹಾಸಗರ್ಭಿತವಾದ ಮತ್ತು ಮರ್ಮಜೇದಕವೂ ಮಿತವೂ ಆದ ನಿಂದೆಯನ್ನುಳ್ಳ 
ತ್ರಿಪದಿಗಳಿಂದ ಹಾಡಿಸಬೇಕು.೫ 
ಸೋಮೇಶ್ವರನ ತ್ರಿಸದಿಯು ಶುದ್ಧ ವಾದ ಅಂಶಗಣಘಟತ ಪದ್ಯ. ಅವನ ಕಾಲ 
ದಲ್ಲಿ ಅದನ್ನು ಹಾಡುತ್ತಿದ್ದರು. ಹಾಡಿನಲ್ಲಿ ಎರಡನೆಯ ಪಾದದ ಪುನರಾವರ್ತನೆ 
ಯಾಗುತ್ತಿತ್ತು. ಒನಕೆ ಕುಟ್ಟುವಾಗ ತ್ರಿಸದಿಗಳನ್ನು ಹಾಡುತ್ತಿದ್ದರು. ಶೃಂಗಾರ 
ವನ್ನು ವರ್ಣಿಸಲು ಬಳಸುತ್ತಿದ್ದರು. ಪಂದ್ಯದಲ್ಲಿ ಸೋತವರನ್ನು ವಿಡಂಬನ ಮಾಡಲು 
ಬಳಸುತ್ತಿದ್ದರು. ತ್ರಿಪದಿಗೆ ಸಂಬಂಧಿಸಿದಂತೆ ಇಸ್ಟು ವಿವರಗಳನ್ನು ಇನ್ನು ಯಾರೊ 
ಕೊಟ್ಟಿ ಲ್ಲವೆಂದೇ ಹೇಳಬೇಕು. 
ಭತ ೧೧೪೦ ರಲ್ಲಿದ್ದ ನಾಗಚಂದ್ರೆನ ಮಲ್ಲಿನಾಥ ಪುರಾಣದಲ್ಲಿ ಮೂರು 
ತ್ರಿಪದಿಗಳಿವೆ.೩ ಇವು 'ಮೂರೂ ಲಕ್ಷಣಬದ್ಧವಾಗಿವೆ, ಅಂಶಗಣಘಓತಗಳಾಗಿವೆ. 


83. ಅದೇ. -ಪುಟ್ಕ ೩೨.೩, 
34, ಮಲ್ಲಿನಾಥ ಪುರಾಣ (ಸಂ; ಎಂ. ಎ, ಆರ್‌.), ಪುಟ್ಕ ತಿಕ್ಕಿ ೨೬೫, 


ತ್ರಿಪದಿ ಅದರೆ ಸ್ವರೂಪ ಮತ್ತು ಇತಿಹಾಸ ೨೧೯ 


ಇವು ಇನ್ನೂ ಮಾತ್ರಾಲಯಕ್ಕೆ ತಿರುಗಿಲ್ಲ ನಾಗಚಂದ್ರ ತ್ರಿಪದಿಯ ಎರಡನೆಯ 
ಪಾದದ ಪುನರಾವರ್ತನೆಯನ್ನು ಲಕ್ಷ 3ದಲ್ಲಿಟ್ಟು ಕೊಳ್ಳದೆ ತಿ ತ್ರಿಪದಿಗಳನ್ನು ರೆಚಿಸಿರುವಂತೆ 
ತೋರುತ್ತದೆ. ಅನೇಕ ಚಂಪೂ ಕನಿಗಳು ಹೀಗೆ" ಮಾಡಿದ್ದಾರೆ. ನಾಗವರ್ಮನ 
(ಸು. ೧೧೪೫) " ಅಭಿಧಾನವಸ್ತು ಕೋಶ? ದಲ್ಲಿಯೂ ಕೆಲವು ತ್ರಿಪದಿಗಳಿವೆ. ಅವೆ 
ಲ್ಲವೊ ಅಂಶಗಣ ಘಟತಗಳು. 
ಇಲ್ಲಿಗೆ ನಾವು ತ್ರಿಸದಿಯೆ ಇತಿಹಾಸದಲ್ಲಿ ಒಂದು ಅತ್ಯಂತ ಪ್ರಮುಖ ಘಟ್ಟಕ್ಕೆ 
ಬಂದು ತಲುಪುತ್ತೇನೆ. ಇದು ಅಂಶಛಂದಸ್ಸಿನ ಇತಿಹಾಸದಲ್ಲಿಯೂ ಒಂದು ಅತ್ಯಂತ 
ಪ್ರಮುಖಫೆಟ್ಟಿ. ಒಂದು ಕಾಲಕ್ಕೆ ತವು ಮಾತ್ರಾಗಣಗಳಾದವು. ಅವು 
ಹೇಗೆ ಏಕೆ ಮಾತ್ರಾಗಣಗಳಾದವು ಎಂಬುದನ್ನು ವಿವರಿಸೆಲು ಸಾಧ್ಯವಾಗಿಲ್ಲ; 
ವಿವರಿಸಲು ಮಾಡಿರುವ ಒಂದೆರಡು ಪ್ರಯತ್ನಗಳೂ ನಿಷ್ಸಲವಾಗಿವೆ. ಆದರೆ ಯಾವ 
ವೃತ್ತ ಗಳಲ್ಲಿ, ಸುಮಾರು ಯಾವ ಕಾಲದಲ್ಲಿ ಅಂಶಗಣಗಳು ಮಾತ್ರಾಗಣಗಳಾದುವೆಂಬು 
ದನ್ನು ನಿರ್ಧರಿಸಲು ಸ ಸಾಧ್ಯವಿದೆ. ಅಂಶಛಂದಸ್ಸಿ ನ ಇತಿಹಾಸದಲ್ಲಿ ಮುಖ್ಯವಾಗಿ ಮೂರು 
ವೃತ್ತಗಳು ಗಮನಾರ್ಹ: ಸಾಂಗತ್ಯ, ಷಟ್ಟದಿ ಮತ್ತು ತ್ರಿಸದಿ. ಸಾಂಗತ್ಯವು ಎಲ್ಲ 
ಅಂಶವೃತ್ತ ಗಳಿಗಿಂತ ಈಚೆ, RS ಹದಿನೈದನೇ ಶತಮಾನದಲ್ಲಿ ಅಥವಾ ಅದರ 
ee ಶತಮಾನದಲ್ಲಿ ಕೊನೆಯೆ ಅಂಶವೃತ್ತವಾಗಿ ಹುಟ್ಟಿಕೊಂಡಿತು. ಅದು 
ಕೊನೆಯವರೆಗೂ ಅಂಶವೃತ್ತವಾಗಿಯೇ ಇದ್ದು ತನ್ನ ಅಂಶಲಯವನ್ನು ಉಳಿಸಿ 
ಕೊಂಡಿತು. ಷಬ್ಬದಿಯ ಇತಿಹಾಸನನ್ನು ಗಮನಿಸಿದರೆ ಒಂದು ಕಾಲಕ್ಕೆ ಅದು 
ಅಂಶವೃತ್ತವಾಗಿದ್ದು೫ ಮುಂದೆ ಮಾತ್ರಾವೃತ್ತವಾಗಿ ಪರಿಣಮಿಸಿ ಶರ, ಕುಸುಮ, 
ಭೋಗ್ಯ ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಥಕಗಳೆಂಬ ಆರು ಮಾತ್ರಾಷಟ್ಟಿದಿ 
ಗಳಾಗಿ ಕವಲೊಡೆಯಿತು. ಅದರಲ್ಲಿನ ಎಲ್ಲ ಅಂಶಗಣಗಳೂ ಮಾತ್ರಾಗಣಗಳಾದುವು 
(ಇದರ ವಿವರಗಳು ಇಲ್ಲಿ ಅನಾವಶ್ಯಕ). ತಿ ತ್ರಿಸದಿಯಲ್ಲಿಯೂ ಮೊದಲಿದ್ದ ಅಂಶಗಣಗಳ 
ಸ್ಥಾನದಲ್ಲಿ ಮಾತ್ರಾ ಗಣಗಳು ಚನನ ಆರು ಮತ್ತು ಹತ್ತನೇ "'ಸ್ಥಾನಗಳಲ್ಲಿನ 
ಬ್ರಹ್ಮನು ಕೊನೆಯವರೆಗೂ ಉಳಿದುಕೊಂಡು ಬಂದಿತು. (ಇದು ಮುಂಜೆ ಸ್ಪಷ್ಟ 
ವಾಗುತ್ತದೆ). ಒಟ್ಟಿನಲ್ಲಿ ಸಾಂಗತ್ಯದಲ್ಲಿ ಅಂಶಗಣಗಳು ಮಾತ್ರಾಗಣಗಳಾಗಲಿಲ್ಲ; 
ನಟ್ಟದಿಯಲ್ಲಿ ಎಲ್ಲ ಅಂಶಗಣಗಳೂ ಮಾತ್ರಾಗಣಗಳಾದುವು ; ಕ್ರಿಪದಿಯಲ್ಲಿ ಭಾಗಶಃ 
ಅಂಶಗಣಗಳು ಮಾತ್ರಾಗಣಗಳಾದುವು. 
| ಪರಿವರ್ತನೆ ಯಾವಾಗ ನಡೆಯಿತೆಂಬುದನ್ನು ಷಟ್ಟದಿ ಮತ್ತು ತ್ರಿಪದಿಗಳ 
ಇತಿಹಾಸದಿಂದ ಅರಿಯಬಹುದು. ಅಂಶಗಣ ಘಟತವಾದ ಕೊನೆಯ ಷಟ್ಟದಿ ಕ್ರಿ. ಶ. 


35. ನಾಗವರ್ಮನ ಕಾಲದ ಅಂಶಗಣ ಫಓತ ಷಟ್ಟದಿ ಅಥವಾ " ಷಟ್ಟಿದ? ಮತ್ತು 
'ಈಚಿನ ಕೆಲವು " ಷಟ್ರದ'ಗಳ ವಿಸ್ತೃತ ವಿವರಣೆಗೆ ನೋಡಿ, ತೀ, ನಂ, ಶ್ರೀಕಂಠಯ್ಯ ; 
" ಅಪೂರ್ವ ಷಟ್ಪದಿಯ ಲಕ್ಷಣ? (“ class ಗ್ರಂಥದಲ್ಲಿ). 


೨೨೦ ಸಂಶೋಧನ ತರಂಗ 


೧೧೨೯ರ ಮಾನಸೋಲ್ಲಾಸದ್ದು 35 ಸು. ೧೨೩೦ ರ ಸರಿಸುಮಾರಿನಲ್ಲಿದ್ದ ರಾಘವಾಂಕನ 
ವಾರ್ಧಕ ಮತ್ತು ಉದ್ದಂಡ ಷಟ್ಟದಿಗಳು ಮಾತ್ರಾವೃತ್ತಗಳು. ಆದ್ದರಿಂದ ಸು. ೧೧೩೦- 
೧೨೩೦ ರ ಅವಧಿಯಲ್ಲಿ ಷಟ್ಟದಿಯ ಅಂಶಗಣಗಳು ಮಾತ್ರಾಗಣಗಳಾಗಿರಬೇಕು. 
ಮೂಲ ಷಟ್ಟದಿಯ ನಿಷ್ಣುಗಣಗಳು ಪಂಚಮಾತ್ರಾಗಣಗಳಾಗುವ ಸಂಭವ ಹೆಚ್ಚು. 
ಆದ್ದರಿಂದ ಮೂಲ ಷಟ್ಟದಿಯು ಐದು ಮಾತ್ರೆಗಳ ಗಣಗಳುಳ್ಳ ಕುಸುಮ ಷಟ್ಟದಿಯಾಗಿ 
ಮೊದಲು ಸರಿಣಮಿಸಿರಬೇಕು. ಸಿದ್ಧರಾಮನ (ಸು. ೧೧೬೦) ಸ ವೊಂದು ಮಾತ್ರಾ 
ಗಣಗಳುಳ್ಳ ಕುಸುಮ ಷಟ್ಟಿದಿಯೇ ಆಗಿದೆ. ಆದ್ದರಿಂದ ವಚನಕಾರರ ಕಾಲದಲ್ಲಿ 
ಅಂಶಗಣಗಳು ಮಾತ್ರಾಗಣಗಳಾಗಿರಬೇಕು. ತ್ರಿಪದಿಯ ಇತಿಹಾಸವೂ ಇದನ್ನೇ 
ಪೋಷಿಸುತ್ತದೆ. ಶುದ್ಧ ಅಂಶಗಣ ಘೆಟತ ತ್ರಿಸದಿಗಳು ಸು. ೧೧೪೨ ರ ತನಕ ದೊರಕು 
ತ್ತವೆ ಎಂಬುದನ್ನು ಹಿಂದೆ ನೋಡಿದ್ದೇವೆ. ವಚನಕಾರರಲ್ಲಿ ಹಲವರು ತ್ರಿಪದಿಗಳನ್ನು 
ಬರೆದಿದ್ದಾರೆ. ಅವುಗಳನ್ನು ಕೆಲವರು 6 ತ್ರಿವಿಧಿ' ಎಂದು ಕರೆದುಕೊಂಡಿದ್ದಾರೆ. 


ಉದಾಹರಣೆಗೆ ಅಕ್ಕಮಹಾದೇವಿಯ * ಯೋಗಾಂಗ ತ್ರಿವಿಧಿ 'ಯ ಕೆಲವು ಸದ್ಯಗಳು 
ಹೀಗಿವೆ ; ೫ 


೫ ೫ ೫ ೫ 
ಮಾಘಮಾ | ಸವು ಪೋಗೆ | ಮೇಲೆ ಬಂ | ದಿತು ಚೈತ್ರ | 
೫ ಬ್ರ ೫ ೫ 
ಬೇಗ ಮಾ | ಮರವು | ತಳಿರೇರೆ | ಅದ ಕಂಡು | 
ಜೆ ಬ್ರ ೫ 
ಕೂಗಿ ಕರೆ | ಯಿತ್ತು | ಕಳಕಂಠ ॥ 


36. ಗಡಣದಿಂದುರಗನ। ಸೆಡೆನಣಿಗಳ ದೀಪ್ತಿ 
ಗೆಡೆಗೊಂಡು ತಮಗೆತ್ತುವಾರತಿಯಾ ॥ 
ಸೊಡರ್ಗಳ ಪೋಲೆ ಪಾ | ಲ್ಲಡಲೊಳಿರ್ದಾ ವಿಷ್ಣು 
ಕುಡುತಿಕ್ಕೆ ನಮಗಿಷ್ಟ ಸಂಸಿದ್ಧಿಯಂ | 


ಇದು ಪ್ರೊ. ಡಿ. ಎಲ್‌, ನರಸಿಂಹಾಚಾರ್ಯರು ಪುನರ್ರಚಿಸಿರುವ ಪದ್ಯ (ಪ್ರಬುದ್ಧ ಕರ್ನಾ 
ಟಿಕೆ ೪೫-೨, ಪು, ೫೮). 


ಇ, ಚೆನ್ನೆಯರ ಬಲೆಯಲ್ಲಿ | ಎನ್ನ ನಿರಿಸಿದೆ ಪ್ರಭುನೆ | 
ಇನ್ನಿದಕೆ ಭಾವಜನು ಬೇಂಬೆಕಾರ | 
ಕುನ್ನಿಗಳು ತಾವೈದು | ಎನ್ನ ಗ್ರಹಿಸದ ಮುನ್ನ | 
ಚಿನ್ಮಯ ಪ್ರಭು ಸಲಹೊ ಯೋಗಿನಾಥ ॥ 


98, ಮಹಾದೇನಿಯಕ್ಕನನರ ಸಾಹಿತ್ಯ (ಸಂ, ಬಿ, ಸಿ, ಜವಳಿ ಮತ್ತು ಮಲ್ಲಾಬಾದಿ 
ನೀರಭದ್ರಪ್ಪ), ಪುಟ, ೧೦೧-೪. | 


ತ್ರಿಪದಿ : ಅದರ ಸ್ವರೂಪ ಮತ್ತು ಇತಿಹಾಸ ೨೨೧ 


೫ ೫ ೫ ೫ 
ಅರು ಮುಖ | ಮುತ್ತನ್ನು | ನೀರೊಳಗೆ | ಇರಿಸಲಿಕೆ | 
೫ ಬ್ರ ೫ ೫ 
ನೀರಳಿದು | ಮುತ್ತು | ಉಳಿಯಿತ್ತು | ಆ ಮುತ್ತ | 


ದಾರಿ 
೫ ಬ್ರ ೫ 


ಸೇರಿಸಿದೆ | ಎನ್ನ 1 ಉರದಲ್ಲಿ ॥ 

ಇಲ್ಲಿರುವುವು ಶುದ್ಧ ಮಾತ್ರಾಗಣಗಳು. " ಯೋಗಾಂಗ ತ್ರಿವಿಧಿ'ಯ ಎಲ್ಲ ಪದ್ಯಗಳಲ್ಲೂ 

ಹೀಗೆ ಮಾತ್ರಾಗಣಗಳಿಲ್ಲ; ಕೆಲವೆಡೆ ಅಂಶದ ಛಾಯೆ ಕಂಡುಬರುವುದುಂಟು- - 
ವಿ 

« ಮೊದಲು ಮಾಡುವೆ ನಾನು | ಸದಮಲ | ಗುರುನಿನಾ” ಎಂಬ ಪಾದವನ್ನು ನೋಡ 

ಬಹುದು. ಆದೆರೂ ಒಬ್ಬಿ ನಲ್ಲಿ ಇಲ್ಲಿಯ ಲಯ ಮಾತ್ರಾಲಯೆ. ಶೀಲವಂತಯ್ಯನ 

" ತ್ರಿವಿಧಿ ' ಗಳಲ್ಲೂ ಹೀಗೆಯೇ ಮಾತ್ರಾಲಯವಿದೆ : 


೫ ೫ ೫ ೫ 

ಸುರ ಚಾಪ | ನಭದಲ್ಲಿ | ಮರುತನೊಳ್‌ | ಸುಳಿಶಿಖಿಯೊ | 
೫ ಬ್ರ ೫ ೫ 

ಳುರುವಾರಿ 1 ಯಲ್ಲಿ | ಕರಕಥರೆ | ಯೊಳುಪಾಂಸು | 
೫ ಬ್ರ 

ಬೆರೆದಂತೆ | ಗುರುಪಿ | ನೊಳೇಕ (ನೊಳುಯೇಕ? )॥ 
೫ ೫ ೫ ೫ 

ಬಿಂದು ರೂ | ಪನೆ ನೀಠ | ಮುಂಡೆ ನಾ।| ದನೆ ವೃತ್ತ | 
೫ ಬ್ರ ೫ ೫ 

ಸಂದ ಗೋ | ಮುಖವೆ | ಕಳೆ ತ್ರಿವಿಧ | ಹೃದಯ ದೊಳು | 
೫ ಬ್ರ ೫ 


ನಿಂದ ಚಿ | ನ್ಮಯನೆ | ಗುರುಲಿಂಗ | 


ಇಲ್ಲಿರುವುವು ಶುದ್ಧ ಮಾತ್ರಾಗಣಗಳು. ಆದ್ದರಿಂದ ಅಂಶಗಣಗಳು ಮಾತ್ರಾಗಣಗಳಾದದ್ದು 
ಬಹುಶಃ ವಚನಕಾರರ ಕಾಲದಲ್ಲಿ, ಎಂದರೆ ಹನ್ನೆರಡನೇ ಶತಮಾನದ ಉತ್ತರಾರ್ಥೆದಲ್ಲಿ. 

ತ್ರಿಪದಿಗಳನ್ನು " ತ್ರಿವಿಧಿ' ಗಳೆಂದು ಕರೆಯಲು ಕಾರಣವೇಥಿರಬಹುದು? 
" ಲೋಕೋಪಕಾರ ' (ಕ್ರಿ. ಶ. ೧೦೨೫) ದಲ್ಲಿ ಒಂದು ತ್ರಿಪದಿಯನ್ನು ಅದರೆ ಒಂದು 
ಪ್ರತಿಯಲ್ಲಿ ತ್ರಿನಿದಿ, ತ್ರಿನಿಧಿ ಎಂದು ಕರೆದಿರುವುದನ್ನು ಹಿಂದೆಯೇ ಗಮನಿಸಿದ್ದೇವೆ. 
ತ್ರಿಸದಿ೨ತ್ರಿನದಿ ೨ ತ್ರಿನಿದಿ ಎಂದಾಗಿ, ಅದನ್ನು *ತ್ರಿವಿಧಿ' ಎಂದು ಸಂಸ್ಕೃತಕ್ಕೆ ತಿರುಗಿಸಿ 
ರಬೇಕು. (ಇದನ್ನು ಭಾಷಾಶಾಸ್ತ್ರದಲ್ಲಿ " Back-formation ’ ಎಂದು ಕರೆಯು 
ತ್ತಾರೆ). ಸಿದ್ಧರಾಮನ ನಾಲ್ಕುಸಾಲಿನ ಪದ್ಯಗಳನ್ನೂ " ತ್ರಿವಿಧಿ' ಗಳೆಂದೇ ಕರೆದಿ 
ದ್ದಾರೆ. ಸಿದ್ಧರಾಮನ ತ್ರಿವಿಧಿ ಹೀಗಿರುತ್ತದೆ. 


೨೨೨ ಸಂಶೋಧನ ತರಂಗ 


ಸಂಸಾರ ಸಾಗರೆಕೆ ಹಡಗು ನೀನೇ ಗುರುವೆ 
ತಡಿಗೆ ಚಾಚೈಯೆನ್ನ ನಿಃಕಲದಲಿ 

ಕರುಣ ಕಾನನದೊಳಗೆ ಈಡಾಡದಿರ್ದಡೇ 
ಕೊರತೆ ನಿನಗೇಕೆಯ್ಯ ಯೋಗಿನಾಥ ॥ 


ತ್ರಿಪದಿಯ ಎರೆಡನೆಯ ಪಾದವನ್ನು ಮತ್ತೆ ಪುನರಾವರ್ತನೆ ಮಾಡುವುದರಿಂದ 
ವಾಚನದ ಸಮಯದಲ್ಲಿ ತ್ರಿಸದಿಯು ಚತುಪ್ಪ ದಿಯಾಗಿ ಪರಿಣಮಿಸುತ್ತದೆ. ಆ 
ಕಾರಣಕ್ಕಾಗಿ ಈ ಚತುಪ್ಪದಿಗಳನ್ನೂ " ತ್ರಿವಿಧಿ' ಗಳೆಂದೇ ಕರೆದಿರಬಹುದೆಂದು ಪ್ರೊ. 
ಡಿ. ಎಲ್‌. ನರಸಿಂಹಾಚಾರ್ಯರು ಊಹಿಸಿದ್ದಾರೆ.» ಆದರೂ ಈ ಚತುಸ್ಪದಿಗಳ 
ಮೂಲವು ಇನ್ನೂ ಸಮಸ್ಯಾತ್ಮಕನಾಗಿಯೇ ಉಳಿದಿದೆ. ನಾಗವರ್ಮ ಜಯಕೀರ್ತಿ 
ಯರು ಹೇಳುವ ಚೌಪದಿಗೂ ಈ ಚತುಸ್ಪದಿಗಳಿಗೂ ಅರ್ಥಾತ್‌ ಸಂಬಂಧವಿಲ್ಲ. ಈ 
ಚತುಪ್ಪದಿಗಳು, ಪ್ರಾಸವನ್ನು ಗಮನಿಸದೆ ಬಿಟ್ಟಿರೆ, ಕುಸುಮ ಸಟ್ಟಿದಿಗಳೇ ಸರಿ. 
ಇವು ಮೂಲಷಟ್ಟದಿಯ ಅಂಶಗಣಗಳ ಸ್ಥಾ ನದಲ್ಲಿ ಐದ್ಳೆದು ಮಾತ್ರೆಯ ಗಣಗಳನ್ನು 
ತಂದಿಟ್ಟು ಮಾಡಿಕೊಂಡ ಪದ್ಯಗಳಿರಬಹುದೆ? ಎಂಬುದು ವಿಚಾರ ಯೋಗ್ಯವಾದ 
ಸಂಗತಿ. ಇದನ್ನು ಬಿಟ್ಟರೆ ಪ್ರ ಚತುಪ್ಪದಿಗಳ ಉಗಮವನ್ನು ವಿವರಿಸುವುದು ಕಷ್ಟ 
ವಾಗುತ್ತದೆ. ನೇಮಿಚಂದ್ರನ " ಲೀಲಾವತಿ ' ಯಲ್ಲಿ ತ್ರಿಪದಿಯನ್ನು " ತಿವುಡೆ' ಎಂದು 
ನಾಮಸಾದ್ಯಶ್ಯದ ಭ್ರಾಂತಿಯಿಂದ, ಬಹುಶಃ ಯಾವನೋ ಪ್ರತಿಕಾರ, ಕರೆದಿರುವಂತೆ 
ತೋರುತ್ತದೆ. ತಿವುಡೆ ಎಂಬುದು ಮೂರು ನಾಲ್ಕು ಮಾತ್ರೆಗಳ (೩--೪) ತಾಳಕ್ಕೆ 
`ಒಂದು ಹೆಸೆರು.೪(೩) 

' ಅಂತೂ ಷಟ್ಪದಿಯ ಇತಿಹಾಸವೂ ತ್ರಿಸದಿಯ ಇತಿಹಾಸವೂ ಸು. ೧೧೬೦ ರ 
ಸರಿ ಸುಮಾರಿನಲ್ಲಿ ಅಂಶಗಣಗಳು ಮಾತ್ರಾಗಣಗಳಾದ ಸಂಗತಿಯನ್ನು ಹೇಳುತ್ತವೆ. 
ಮಾತ್ರಾಲಯವುಳ್ಳ ತ್ರಿಸದಿಯ ಸ್ವರೂಪವನ್ನು ಹೀಗೆ ಹೇಳುವುದು ರೂಢಿ 


೫|೫|೫1೫ 
೫!೪1೫1೫। 
೫1೪1೫! 


90, ಸಿದ್ಧರಾಮ ಸಾಹಿತ್ಯ ಸಂಗ್ರಹ (ಸಂ: ಉತ್ತಂಗಿ ಚನ್ನಪ್ಪ), ಪ್ರಸ್ತಾವನೆ : 

ಪುಟ್ಕ ೯-೧೦. 
| (ಸಿದ್ಧ ರಾಮನ ಎಲ್ಲ ತ್ರಿವಿಧಿಗಳು ಈ ಸಂಗ್ರಹದಲ್ಲಿ ದೊರಕುತ್ತವೆ) 

40. (a) ಗುಣಚಂದ್ರನ " ಛಂದಸ್ಸಾರ* ದಲ್ಲಿ (ಸಂ: ಎಂ. ಮರಿಯಪ್ಪಭಟ್ಟಿ), 
Annals of Oriental Research, Madras. VII. 11--“ತ್ರಿಪದಿ (ಡಿ)? ಯ 
ಲಕ್ಷಣವನ್ನು ಈ ರೀತಿ ಹೇಳಿದೆ: “ಪ್ರಾಸಗಳು ಮೂಯಾಗಿ ಲೇಸಿನಿಂ ಬರುತಿರಲು | ಮಾಸದೆ 
ಮಾತ್ರೆಗಳ ತ್ರಿವುಡೆ ತಾನೊಗೆಗುಂ ॥” ಹೀಗೆಂದರೇನೋ ತಿಳಿಯದು. ಗ್ರಂಥದ ಕಾಲ ಸು, ೧೬೫೦. 


ತ್ರಿಪದಿ: ಅದರ ಸ್ವರೂಪ ಮತ್ತು ಇತಿಹಾಸ ೨೨4 


ಅದರೆ ಆರು, ಹತ್ತನೇ ಸ್ಥಾನಗಳಲ್ಲಿ ಬ್ರಹ್ಮಗಣಗಳನ್ನೇ ಮಾತ್ರಾತ್ರಿಸದಿಗಳಲ್ಲೂ ಉಳಿಸಿ 
ಕೊಂಡಿದ್ದ ರಿಂದ ಮಾತ್ರಾತ್ರಿಪದಿಗಳ ಲಕ್ಷಣವನ್ನು ಹೀಗೆ ಹೇಳುವುದು ಹೆಚ್ಚು ಉಚಿತ-- 
೫1೫1೫ |'೫|। 
೫|ಬ್ರ|೫|೫| 
; ೫ಬ್ರ|1೫॥ 
ಆರು ಮತ್ತು ಹತ್ತನೇ ಸ್ಥಾನಗಳಲ್ಲಿ ಬ್ರಹ್ಮ ಎಂಬುದೇ ಎಲ್ಲ ತ್ರಿಪದಿಗಳ ಜೀವಾಳ ಎಂಬ 
ಶ್ರೀ ಸೇಡಿಯಾಪು ಕೃಷ್ಣಭಟ್ಟರ ಹೇಳಿಕೆಯಲ್ಲಿ ೪ (b) ಬಹು ಸತ್ಯಾಂಶವಿದೆ. 
ಕ್ರಿ. ಶ. ೧೧೬೦ ರಿಂದೆ ಈಚಿನ ತ್ರಿಪದಿಯ ಇತಿಹಾಸವು ಅಷ್ಟು ಸರಳವಾಗಿಲ್ಲ. 
ಒಂದು ಕಡೆ ಮಾತ್ರಾತ್ರಿಪದಿಗಳ ಪದ್ಧತಿ, ಮತ್ತೊಂದು ಕಡೆ ಅಂಶತ್ರಿಸದಿಗಳ ಪದ್ಧತಿ 
ಇವೆರಡೂ ಒಂದರ ಪಕ್ಕದಲ್ಲೊಂದು ಹರಿದುವು ; ಕೆಲವೆಡೆ ಎರಡೂ ಮಿಶ್ರವಾದದ್ದುಂಟು. 
ತ್ರಿಪದಿಯ ರಚನೆಯಲ್ಲಿ ಅಲ್ಲಿಯವರೆಗೆ ಕಂಡು ಬರುತ್ತಿದ್ದ ಏಕ ಸ್ವರೂಪತೆ ಮರೆಯಾಗಿ 
ಸ್ವಲ್ಪ ಗೊಂದಲವೂ ಕಾಣಿಸಿಕೊಂಡಿರುವಂತಿದೆ. ಅದರ ಇತಿಹಾಸವನ್ನು ಮತ್ತೆ 
ಮುಂದುವರಿಸೋಣ. 


ಸು. ೧೧೫೮ ರೆ ಶಾಸನದ ಒಂದು ತ್ರಿಪದಿ ಹೀಗಿದೆಟ- 


ವಿ ವಿ ನಿ ವಿ 
೫ ೫ ೫ ೫ 
ಅದು ಕರ್ಮ | ಭೂಮಿಯ | ಪ್ಪೆದಣ0ದ | ವಲ್ಲಿಮಾ|/)್ರ 
ವಿ ವಿ ವಿ 4 
೫ ಬ್ರ ೫ 5 ಇ 
ಡಿದ ಕರ್ಮ | ಬೀಜಂ | ಶತಕೋಟಿ | ಫಳನನೀ | A 
ವಿ ಫಿ 
೫ ಬ್ರ' ೫ 


ವುದು ಬಿತ್ತಿ | ಬೆಳೆವ | ತೆಅನಂತೆ ॥ 
ಈ ತ್ರಿಪದಿಯಲ್ಲಿ ಅಂಶ ಲಯವೂ ಉಂಟು, ಸಂಚಮಾತ್ರಾ ಲಯವೂ ಉಂಟು. ಇದು 
ಕೇವಲ ಆಕಸ್ಮಿಕವಲ್ಲದಿದ್ದರೆ ಹನ್ನೆರಡನೇ ಶತಕದ ಮಧ್ಯಭಾಗದಲ್ಲಿ ಅಂಶಗಣಗಳು 
ಮಾತ್ರಾಗಣಗಳಾಗುತ್ತಿದ್ದವು ಎಂಬ ಮೇಲಿನ ಊಹೆಯನ್ನು ಇದು ದೃಢಪಡಿಸುತ್ತದೆ. 
ಸು. ೧೧೭೦ರೆ ನೇಮಿಚಂದ್ರನ "ಲೀಲಾವತಿ' ಯಲ್ಲಿ ಹತ್ತಾರು ತ್ರಿಸದಿಗಳಿವೆ.ಆ 
ಇವುಗಳೆಲ್ಲವೂ ಅಂಶಗಣಘಟತಗಳು, ಕೆಲವೆಡೆ ವಿಷ್ಣುವಿನ ಬದಲು ರುದ್ರ ಬಂದಿರುವು 
ದುಂಟು; ಬ್ರಹ್ಮದ ಸ್ಥಾ ನದಲ್ಲಿ ವಿಷ್ಣು ಬಂದಿರುವುದುಂಟು, ವೇಶ್ಯಾವಾಟಿಕೆಯನ್ನು 


40. (0) ಸೇಡಿಯಾಪು ಕೃಷ್ಣಭಟ್ಟಿ : "ತ್ರಿಪದಿಯ ಲಕ್ಷಣ (“ಸಮರ್ಪಣೆ ಗ್ರಂಥದಲ್ಲಿ) 
41. Ec, ೫11. Sk. 185, 1158 ಗಿ. ೫. 
49), ಲೀಲಾವತಿ (ಸಂ; ಎಂ. ಎ, ಆರ್‌), ೨.೩೫; ೬೯೮೯; ೧೦.೨; ೧೧.೫೧, 


೨೨೪ | ಸಂಶೋಧನ ತರಂಗ 


ವರ್ಣಿಸುವಾಗ ಬಕೆದ ತ್ರಿಪದಿಗಳ ಗುಚ್ಛ ವನ್ನು (೨.೩೫) ಮುಂಜಿ "ಉದ್ದಟಿಕಾವ್ಯ'ದೆ 
ಕತ್ಸ ೯ ಸೋಮರಾಜ್ಕ `ಸುರೆಂಗಳನಿ, ಸಡಕ್ತರಿ ಮುಂತಾದ ಕವಿಗಳು ಅನುಕರಿಸಿದ್ದಾ ರೆ. 
ಅವನು 4 ತ್ರಿಪದಿಗಳನ್ನು. " ಒನಕೆವಾಡು' ಗಳೆಂದು ಕರೆದಿದ್ದಾನೆ... “...ಎಂದಿರ್ವ 
ಕೊಂಡಾಗಿ. ಸೂಳೆ ನ ಿಂತಮನೊನಕೆವಾಡಂ ಮಾಡಿ ಪಾಡುನ ಸೆಂಡಿರ ನಿನೋದಕ್ಕೆ 

(೨.೩೨೫). ಒಂದು ತ್ರಿಸದಿಯೆ ಮೊದಲು (೬.೯೮) ಒಂದು ಪ್ರತಿಯಲ್ಲಿ "ಸುವ್ವಿ 
ಸುದ್ದಿ ಸುವ್ಹಾಲೆ' ey ಇದೆಲ್ಲವೂ ಸಾಮಾನ್ಯ ಜನರು ತ್ರಿಸ ಸದಿಗಳನ ನ್ನ್ನ ಹಾಡುತ್ತಿದ 
ರೆಂಬುದಕ್ಕೆ ಸೊ (ಶತಕಗಳು, ಕ್ರಿ. ಶ. ೧೧೮೯ರೆ ಅಗ್ಗಳನ " ಚಂದ್ರಪ್ರಭ ಪುರಾಣ 
ದೆಲ್ಲಿ ಎರಡು ತಿ ೨ ಸದಿಗಳಿವೆ ಟಿ ಅವುಗಳಲ್ಲಿ " ಮಾಡಿಯೆ ', " ವಿದು ಚಿತ್ರಂ ಎಂಬ 
ಎರೆಡು ಗಣಗಳನ್ನು ಬಿಟ್ಟಿರೆ ಉಳಿದುವೆಲ್ಲ ಪಂಚಮಾತ್ರಾಗಣಗಳು. ಈ ಎರಡು 
ತ್ರಿಸದಿಗಳಲ್ಲೂ ಅಂಶಲಯವಿದೆ, ನಿಜ, ಆದರೆ ಮಾತ್ರಾಲಯದ ಛಾಯೆಯೂ ಅವ್ರೆಗಳ 
ಮೇಲೆ ಬಿದ್ದಿರುವಂತೆ ಕಾಣುತ್ತದೆ. ಸು. ೧೨೦೦ ರೆ ಬಂಧುವರ್ಮನು ತನ್ನ " ಜೀವ 
ಸಂಬೋಧೆನೆ' ಯಲ್ಲಿ ಒಂದು ಸಂಭಾಷಣೆಯನ್ನೇ ನೆಯ್ವಿದ್ದಾನೆ, ಹದಿನಾಲ್ಕು ತ್ರಿಸದಿ 
ಗಳಲ್ಲಿ.೬ ಇಲ್ಲಿರುವುವು ಲಕ್ಷಣಬದ್ಧ ವಾದ ಅಂಶ ಗಣಗಳು. ಕ್ರಿ. ಶ. ೧೨೩೦ ರಲ್ಲಿ 
ರಚಿತವಾದ ಜನ್ನನ "ಅನಂತನಾಥ ಪುರಾಣ' ದಲ್ಲಿ ಮೂರು ತ್ರಿಸದಿಗಳಿವೆ.ಆ ಒಂದು 

ತ್ರಿಪದಿಯ (೪.೪೪) ಕೊನೆಯೆ ಗಣದಲ್ಲಿ " ಮಸಾದೃಶ್ಯಂ' ತ ಅದಕ್ಕೆ "ಮಸ 
ದೃಶಂ ' ಎಂಬ ಪಾಠಾಂತರವಿದೆ. ಛಂದಸ್ಸಿನ ದೃಷ್ಟಿ ಯಿಂದ ಇದೇ ಸರಿಯಾದ ಪಾಠ. 
ಇನ್ನೊಂದು ತ್ರಿಪದಿ (೮-೨೬) ಹೀಗಿದೆ... 

? 
ಕುಡುವುದು ಕುಡದೊಡಂ ನಡೆಯದು | ಹಿರಿದೀಯದೊಡೆ | 


ಸೊಡರ್ಗುಡಿಗೆಣ್ಣೆಯೆಣಕೆನಂತೆ ಬೆಲೆನೆಣ್ಣೆ 
ಕುಡುವುದು ಹದಕೆ ಚದುರಿಗಂ ॥ 


" ನಿರಿದೀಯೆದೊಡೆ ' ಎಂಬುದು ರುದ್ರೆಗಣಕ್ಸಿಂತ ದೊಡ್ಡ ದು; ಏಳು ಮಾತ್ರೆಯ ಗಣ. 
ಆದ್ದರಿಂದ ಅಲ್ಲೇನೋ ಪಾಕಜೋಷನಿಜಿಯೆಂದು ನಮಗಸನ್ನಿ ಸುತ್ತ ಹೆ ಇದನ್ನು ಸರಿಸಡಿ 
ಸಲು ಉದ್ಭಟಕಾವ್ಯ ದಿಂದ ಸಹಾಯ ದೊರಕುತ್ತದೆ. ಅದರೆ ಕತ್ಛ ೯ ಸೋಮರಾಜನ 
ವಿಚಾರವಾಗಿ ಸ್ವಲ್ಪ ಚರ್ಚೆ ನಡೆದಿದೆ. ಶ್ರೀ. ಆರ್‌. ನರಸಿಂಹಾಚಾರ್ಯರು ಅವನೆ ಕಾಲ 
ಕ್ರಿ.ಶ. ೧೨೨೨ ಎಂದೂ, ಡಾ. ಎ. ನೆಂಕಟಿಸುಬ್ಬಯ್ಯ ನವರೂ ಮತ್ತು ಶ್ರೀ. ಗೋವಿಂದ 
ಸ್ಛೈ ಅವರೂ ಕ್ರಿ.ಶ. ೧೫೨೨ ಎಂದೂ ವಾದಿಸಿದ್ದಾರೆ. ಬಹುಶಃ ಎರಡನೆಯ ಅಭಿ 


43. ಚಂದ್ರಪ್ರಭ ಪುರಾಣ (ಸಂ: ಎಂ, ಎ. ಆರ್‌.), ೪-೫೪ ; ೧೩-೮೪. 

44. ಜೀವ ಸಂಬೋಧನೆ (ಸಂ: ಎಚ್‌, ಶೇಷ ಅಯ್ಯಂಗಾರ್‌), ಪುಟ್ಟಿ ೨೩೧-೨೩, 

45, ಅನಂತನಾಥ ಪುರಾಣ (ಸೆಂ: ಎಚ್‌, ಆರ್‌, ರಂಗಸ್ವಾಮಿ ಅಯ್ಯಂಗಾರ್‌ ), 
೧.೧೭ ; ೪.೪೪ ; ಲೆ.೨೬, | 


ತ್ರಿಪದಿ: ಅದರ ಸ್ವರೂಪ ಮತ್ತು ಇತಿಹಾಸ ೨೨೫ 


ಪ್ರಾಯನೇ ಮಾನ್ಯವಾದುದು. ಕ್ರಿ.ಶ. ೧೨೩೦ ರೆಲ್ಲಿ ರಚಿತವಾದ " ಅನಂತನಾಥ 
ಪುರಾಣ'ದ (ಮೇಲೆ ಉದ್ಭರಿಸಿರುವ) ಸದ್ಯವನ್ನು ಅವನು ಅನುಕರಿಸಿದ್ದಾನೆ. ಅದು 
ಹಾಗಿದೆ :46 

ನಡೆಯದದು ಕೊಡದೊಡಂ ಕೆಡುವುದದು ಸಿರಿದೀಯೆ 

ಸೊಡರಗುಡಿಗೆಣೆ ಯೆಅಕಿನಂತೆ ಬೆಲೆವೆಣ್ಣೆ 

ಕುಡುವುದದು ಹದಕೆ ಚದುರಿಗಂ | 
ಜನ್ನನ ಅಂಶಲಯದ ಪದ್ಯವನ್ನು ಸೋಮರಾಜ ಮಾತ್ರಾಲಯಕ್ಕೆ ತಿರುಗಿಸಿರುವುದು 
ಸ್ಪಷ್ಟವಾಗಿದೆ. ಜನ್ನನ ಸದ್ಯದಲ್ಲಿ "ಫಿರಿದೀಯದೊಡೆ' ಎಂಬುದರ ಬದಲು "ಪಿರಿದೀಯೆ' 
ಎಂದಿತ್ತೆಂಬುದರಲ್ಲಿ ಸಂದೇಹವಿಲ್ಲ. ಸೂಕ್ತಿಸುಧಾರ್ಣವದಲ್ಲಿ (ಪು. ೧೯೩) ಉದ್ಭೃತ 
ವಾಗಿರುವ ಜನ್ನನ ಈ ತ್ರಿಪದಿಯಲ್ಲಿ "ನಿರಿದೀಯೆ' ಎಂದೇ ಇದೆ. ಜನ್ನನ ತ್ರಿಪದಿಯ 
ಮೊದಲ ಪಾದದ ಅರ್ಥ ಸ್ಪಷ್ಟವಾಗುವುದಿಲ್ಲ. ಉದ್ಭಟಕಾವ್ಯದಲ್ಲಿ ಸ್ಪಷ್ಟವಾಗಿದೆ. 
ವೇಶ್ಯಾಸ್ರ್ರೀಗೆ ಚದುರನಾದವನು ಹಣವನ್ನು ಕೊಡದಿದ್ದರೆ ನಡೆಯುವುದಿಲ್ಲ ಕೊಡ 
ಬೇಕು. ಆದರೆ ಹೆಚ್ಚಿಗೆ ಕೊಟ್ಟಿರೆ ಕೆಟ್ಟು ಹೋಗುತ್ತದೆ. ಸೊಡರಿಗೆ ಎಣ್ಣೆ ಎರೆದಂತೆ 
ಅವಳಿಗೆ ಹಣವನ್ನು ಹದವರಿತು ಕೊಡಬೇಕು. ಎಣ್ಣೆ ಯನ್ನು ಎರೆಯದಿದ್ದೆ ರೆ ದೀಪ 
ಉರಿಯುವುದಿಲ್ಲ. ಹೆಚ್ಚಿಗೆ ಎರೆದರೂ ಕೆಟ್ಟು ಹೋಗುತ್ತದೆ. ಇದನ್ನು ಗಮನಿಸಿದರೆ 
ಜನ್ನನ ತ್ರಿಸದಿಯ ಮೊದಲ ಪಾದ “ಕೆಡುವುದು ಕುಡದೊಡಂ ನಡೆಯದು ಪಿರಿದೀಯೆ? 
ಎಂದು ಮೂಲತಃ ಇದ್ದಿರಬೇಕು. ಇದು ಸೂಕ್ತಿಸುಧಾರ್ಣವದಲ್ಲಿ ಉದ್ಭೃತವಾಗಿರುವ 
ತ್ರಿಪದಿಯ ಪಾಠ. 

ಸು. ೧೩೦೦ ರಲ್ಲಿ ರಚಿತವಾದ * ಅಟ್ಟಿ ಮತ' ದಲ್ಲಿಣ ಒಟ್ಟು ಇಪ್ಪತ್ತೆಂಟು 

ತ್ರಿಪದಿಗಳಿವೆ. ಇವೆಲ್ಲವೂ ಅಂಶಗಣದ ತ್ರಿಪದಿಗಳು. ಒಂದು ಉದಾಹರಣೆ : 

ಅಮಳಿನ ವೈಶಾಖದನುವಾಸೆಯೊಳ್‌ ಕೂಡೆ 

ಕೆಮಲಜಖಯಕ್ಷೆ ಮುಲಕ ಕೊಳೆ ವಸುಭೆ ಧಾ 

ನೃಮನೊಳ್ಳಿತಾಗಿ ಬೆಳೆಯಕ್ಕು ॥ (೮-೧೧೮) 
ಇಲ್ಲಿಯ ತ್ರಿಪದಿಗಳನ್ನು " ತ್ರಿಪದಿ' ಎಂದೂ " ತ್ರಿವಿಧಿ' ಎಂದೂ ಕೆಲವು ಪ್ರತಿಗಳಲ್ಲಿ 
ಕರೆದಿರುವುದು ಗಮನಾರ್ಹ ಸಂಗತಿ. ಸು. ೧೩೫೦ ರಲ್ಲಿ ರಚಿತವಾದ " ಖಗೇಂದ್ರ 
'ಮಣಿದರ್ಪಣ?' ದ ಹಸ್ತಪ್ರತಿಗಳಲ್ಲಿ ತ್ರಿಸದಿಯನ್ನು ತ್ರಿಪದಿ, ತಿವಿದ, ತ್ರಿವಿಧಿ ಎಂದು 
ಮುಂತಾಗಿ ಕರೆದಿದೆ. 


46, ಉದ್ಭ ಕಾವ್ಯ, ೧೦. ೮೮.೯೯, 

47, ಜಟ್ಟಿ ಮತಂ (ಸಂ: ಎಚ್‌, ಶೇಷ ಅಯ್ಯಂಗಾರ್‌), ೫.೧೩; ೬.೧; ೬.೩; 
೭.೧೭ ; ೭.೨೨; ೭.೨೬; ೭-೨೮೯ ಇತ್ಯಾದಿ, 

48. ಖಗೇಂದ್ರಮಣಿದರ್ಪಣ (ಸಂ: ಎಂ. ವೆಂಕಟರಾವ್‌ ಮತ್ತು ಎಚ್‌. ಶೇಷ 
ಅಯ್ಯಂಗಾರ್‌), ೧೬.೧೧. 
15 


೨೨೬ ಸಂಶೋಧನ ತರಂಗ 


ಸು. ೧೪೩೦ರ ಕರಸ್ಥಲದ ನಾಗಿದೇವನೆ ತ್ರಿವಿಧಿಗಳ ಮೇಲಿನ ಟೀಕೆಯು 
“....ತ್ರಿವಿಧಿ ತ್ರಿಪದಿಯೆಂಬುದರ್ಥ ಎಂದು ಸ್ಪಷ್ಟಪಡಿಸುತ್ತದೆ. ಇವನ ತ್ರಿಪದಿಗಳಲ್ಲಿ 
ಅಂಶಲಯೆವಿದೆ. ಒಂದು ನಿದರ್ಶನ : 


ನಾಲ್ಕು ಮನೆಯ ಮುಂದೆ ನಾಲ್ಕು ದೇಗುಲನಿರೆ 
ನಾಲ್ಕು ಹನ್ನೆರೆಡು ಚೌಕದ ಬಾಗಿಲು 
ಓಂಕಾರದಲ್ಲಿ ಮುಳುಗಿತು ॥ 


ಇವನ ಅನೇಕ ತ್ರಿಪದಿಗಳಲ್ಲಿ ನಿಷ್ಣುವಿನ ಬದಲು ರುದ್ರ ಬಂದಿರುವುದುಂಟು. 


ಅದೇ ಕಾಲದ ಸರಂಜ್ಯೋತಿಯತಿ ಎಂಬುವನ " ಅನುಭವ ಮುಕುರ” ಎಂಬ 
ಗ್ರಂಥದ * ತ್ರಿವಿಧಿ' ಗಳು೫ ಮಾತ್ರಾಲಯ ಪ್ರಧಾನವಾಗಿವೆ. 


೫ 5 ೫ ೫ 
ಹೃದ್ಯಂಗೆ | ಹೃದಯಕ್ಕೆ | ಭೇದ್ಯಂಗೆ | ವೇದಾಂತ | 
೫ ಬ್ರ ೫ ೫ 
ವೇದ್ಯಂಗೆ | ಸಕಲ | ಜಗದಂತ | ರಾತ್ಮಂಗೆ | 
೫ ಬ್ರ ೫ 
ವಿದ್ಯಾಶ್ರ | ಮಂಗೆ | ನತನಪ್ರೆ | 


ನೂರೆರಡು ಸೂತ್ರಗಳೂ ಒಟ್ಟು ೯೯೫ ತ್ರಿಪದಿಗಳೂ ಇವೆ. ಇಲ್ಲಿಯ ತ್ರಿಪದಿಗಳು 
ಅದ್ವೈತ ವೇದಾಂತವನ್ನು ಬೋಧಿಸುತ್ತವೆ”. ಸು. ೧೫೦೦ ರಲ್ಲಿದ್ದ ಸುರೆಂಗ ಕವಿಯ 
" ತ್ರಿಷಸ್ಟಿ ಪುರಾತನ ವಿಲಾಸ'8 ದಲ್ಲಿ ಕೆಲವು ತ್ರಿಸದಿಗಳಿವೆ. ಅವುಗಳಲ್ಲಿ ಪಂಚ 
ಮಾತ್ರಾಲಯವು ಎದ್ದು ಕಾಣುತ್ತದೆ. 


೫ ೫ ೫ ೫ 
ಜನನುತನ | ಸಂತಂಗೆ | ಘನ ಭೋಗ । ದೊದವಕ್ಕೆ | 
೫ ಬ್ರ ೫ ೫ 
ಮನಸಿಜನ | ಭುಜಕೆ | ಸಿರಿಯಕ್ಕೆ | ರತಿಯ ಮನ | 
೫ ಬ್ರ ೫ 


ದನುನಯಂ | ಪಿಂಗ | ದಿರುತಿರ್ಕೆ ॥ 


49. ಕನ್ನಡ ಹಸ್ತಪ್ರತಿಗಳ ವರ್ಣನಾತ್ಮಸೂಚೀ (ಪ್ರಧಾನ ಸಂ, ಎಚ್‌, ದೇವೀರಪ್ಪ), 
1, ಪುಹಿ, ೨೩೭. 

50, ಅದೇ, ಪುಟ್ಕಿ ೫೦-೧. 

51. ಕರ್ಣಾಟಕ ಕನಿಚರಿತೆ, 11, ಪುಟ, ೧೪೭. 

52. ತ್ರಿಸಸ್ಟಿ ಪುರಾತನ ನಿಲಾಸಂ, ೨೪. ೧೪೯-೧೫೨. 


ತ್ರಿಪದಿ : ಅದರೆ ಸ್ವರೂಪ ಮತ್ತು ಇತಿಹಾಸ ೨೨೭ 


ಸುರಂಗ ಕನಿಯು, ನೇಮಿಚಂದ್ರನನ್ನನುಸರಿಸಿ, ತ್ರಿಪದಿಗಳನ್ನು " ಒನಕೆನಾಡು ' 
ಗಳೆಂದು ಕರೆದಿದ್ದಾನೆ. (ಸ... ಎಂದೆಂಬರೊನಕೆನಾಡಿನೊಳ್ಳು ಡಿವ ಸೂಳೆಸಿದಾ ಎಂತ 
ಮಂ ನರೇಂದ್ರಂ ಕೇಳ್ದು >) ಸುಮಾರು ಅದೇ ಕಾಲದ ವಿರತ ಮಹಲಿಂಗ ದೇವನ 
" ಗುರು ಬೋಧಾಮೃತ'ವು ತ್ರಿಪದೀ ರೂಪವಾದ ಗ್ರಂಥ. ಇದರಲ್ಲಿ ಐದು ಸ್ಥಲಗಳೂ 
೧೦೨೧ ಪದ್ಯಗಳೂ ಇವೆ. ಅಲ್ಲಲ್ಲಿ ಕಂದ, ವೃತ್ತ, ನಚನಗಳೂ ಇನವೆ.೫ (ಕಂದ 
ವೃತ್ತ ವಚನಗಳೇ ಪ್ರಧಾನವಾದ ಚಂಪೂ ಕಾವ್ಯಗಳಲ್ಲಿ ಹಿಂದೆ ಅಲ್ಲಲ್ಲಿ ಶ್ರಿ ತ್ರಿಪದಿಗಳು 
ಕಾಣಿಸಿಕೊಳ್ಳುತ್ತಿದ್ದ ವು.) ಇಲ್ಲಿಯ ತ್ರಿಪದಿಗಳಲ್ಲಿ ಸಂಚಮಾತ್ರಾ ಲಯವಿದೆ. 

ನಾಯ ಮೊಲೆವಾಲು ತಾ ನಾಯ ಕುನ್ನಿಗೆ ಯೋಗ್ಯ | 


ಪಾಯಸಕೆ ಯೋಗ್ಯವಹುದೆ ಲೋಭಿಯ ಧನವು | 
ನಾಯ ಮೊಲೆವಾಲ ತೆಜನಂತೆ ॥ 


ಇದು ಬಸನಣ್ಣನನರೆ ಒಂದು ವಚನವನ್ನು ನೆನಪಿಗೆ ತರುತ್ತದೆ.& ಸುಮಾರು ಅಜೇ 
ಕಾಲದ (ಸು. ೧೫೦೦) ನಿಜಗುಣ ಶಿವಯೋಗಿಗಳ " ಅನುಭವಸಾರ'ವೊ “ಅರವತ್ತು 
ಮೂವರ ತ್ರಿಪದಿ'ಯೂ (“ಪುರಾತನರ ತ್ರಿವಿಧಿ' ಎಂಬ ಹೆಸರೊ ಇದಕ್ಕುಂಟು) ತ್ರಿ ಸದೀ 
ರೂಪವಾಗಿವೆ. ಇವುಗಳೆಲ್ಲ ಮಾತ್ರಾಘಟಓತ ತ್ರಿಪದಿಗಳು. ಸುಮಾರು ಅದೇ ಕಾಲದ 
(ಸು. ೧೫೦೦) " ಚಂದನೆಯ ಕಥೆ'5 ಎಂಬುದು ನಮಗೆ ತಿಳಿದಮಟ್ಟಿಗೆ ತ್ರಿಪದೀ 


ರೂಪವಾದ ಮೊಟ್ಟ ಮೊದಲ ಕಥನ ಕಾವ್ಯ. ಇದರೆ ಕರ್ತೃ ಗೊತ್ತಿಲ್ಲ. ಕಾಲವೂ 
ತಿಳಿಯೆದು. ಇಲ್ಲಿನ ತ್ರಿಪದಿಗಳು ಅಂಶಗಣ ಘಟತವಾಗಿರುವಂತೆ ಕಾಣುತ್ತದೆ. 


ವಿ ವಿ ವಿ ಖಿ 
ಅಂಜೆನು | ಸಿಂಹಕ್ಕೆ | ಅಂಜೆ ಮಾ ತಂಗಕ್ಕೆ | 
ವಿ ಬ್ರ ನಿ ವಿ 


ಅಂಜಿನಂ | ಜಿಸುವ | ಸಿಡಿಲಿಗೆ | ಕೆಳೆಯಳೆ | 
ವಿ ಬ್ರ ಪಿ 
ಅಂಜುವೆ | ಪರರ! ಸಿಂದೆಗೆ ॥ 
ಕ್ರಿ. ಶ. ೧೫೨೨ರ ಸೋಮರಾಜನ " ಉದ್ಭ ಟಿಕಾವ್ಯ 'ದಲ್ಲಿ ಹನ್ನೆರಡು ತ್ರಿಪದಿಗಳಿವೆ.8 
ಇಲ್ಲಿಯೆ ತ್ರಿಪದಿಗಳು ಮಾತಾ ಎನ ಭಾಕವಾಗಿವೆ. ಫಿ; ಸೋಡಿಯ” « ನುರ್ನ್ವಿಸ್ಮಿ” 


53. ಕರ್ಣಾಟಕ ಕನಿಚರಿತೆ, 11, ಪುಟಿ, ೧೪೭. 
54. ಪಾಪಿಯ ಧನ ಪ್ರಾಯಶ್ಚಿತ್ತಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯಾ | 
ನಾಯ ಹಾಲು ಡ್‌ ಪಂಚಾಮೃ ಕ್ಸಿ "ಸಲ್ಲದಯ್ಮಾ SR: ೫ 
(ಬಸವಣ್ಣ ನವರ ಷಟ್ಪ ಇಳದ suka ೬: ಶಿ. ಶ್ರಿ ಬಸಬನಾಳ್ಳ ಫುಟ, ೫೬) 
ರ್ರಿ, ಕರ್ಣಾಟಕ ಕನಿಚರಿತೆ ತು ಪುಟ, ೨೭೫. 
56. ಉದ್ಭಟ ಕಾವ್ಯ (ಸಂ: ಆರ್‌. ಶಾಮಾಶಾಸ್ತ್ರಿ), ೧೦. ೮೮-೯೯. 


೨೨೮ ಸಂಶೋಧನ ತರಂಗ 


“ ಪಡೆವುದು” ಎಂಬಂತಹೆ ಕೆಲವು ಕಡೆಗಳಲ್ಲಿ ಮಾತ್ರ ವಿಷ್ಣುಗಣಗಳಿದ್ದರೂ ಬಹುತೇಕ 
ಸಂಚಮಾತ್ರಾಗಣಗಳೇ ಇಲ್ಲಿ ಕಂಡು ಬರುವುದು. ಇಲ್ಲಿಯೂ ತ್ರಿಪದಿಗಳು " ಒನಕೆ 
ವಾಡು ' ಗಳಾಗಿ ಬಂದಿವೆ; ಅದೇ ವೇಶ್ಯೆಯರು ಅಕ್ಕಿಯನ್ನು ಕುಟ್ಟುತ್ತ ತಮ್ಮ 
ಸಿದ್ಧಾಂತವನ್ನು ತ್ರಿಸದೀ ರೂಪನಾಗಿ ಹಾಡುತ್ತಿದ್ದರಂತೆ. ನೇಮಿಚಂದ್ರ ಹಾಕಿಕೊಟ್ಟ 
ಸಂಪ್ರದಾಯವಿದು. ಜನ್ನನ ಅಂಶಲಯ ಪ್ರಧಾನವಾದ ಪದ್ಯವನ್ನು ತೆಗೆದುಕೊಂಡು 
ಈ ಕನಿ ಮಾತ್ರಾಲಯಕ್ಕೆ ತಿರುಗಿಸಿಕೊಂಡಿದ್ದಾನೆಂಬುದನ್ನು ಹಿಂದೆಯೇ ನೋಡಿ 
ದ್ವೇವೆ. ಇವನ ನಾಲ್ಗು ತ್ರಿಪದಿಗಳನ್ನು ಷಡಕ್ಷರಿಯು ಹೆಚ್ಚು ವ್ಯತ್ಯಾಸಗಳಿಲ್ಲದೆ' 
ತೆಗೆದುಕೊಂಡು ಸೇರಿಸಿಕೊಂಡಿದ್ದಾನೆ. ಆ ನಾಲ್ಕು ತ್ರಿಪದಿಗಳು ಇವು... 


ಚದುರಂಗೆ ನೆತ್ತನಿಂಪೊದನಿದಾ ಪಾಡು ಸ 
ಕ್ವದದೋದು ಹಾಸ್ಯಮಿನಿಗಬ್ಬ ಮೊಳ್ಳುಮಿ 
ಲ್ಲದ ಸೂಳೆವನೆಯೆ ಬಜುನನೆಯು ॥ 


ಸ್ತನದ ಬಿಣ್ರನೆ ನೋಡಿ ಮನಮಿಕ್ಳು ವರ್ಷಿ 
ರ್ಕನಕ ಪಂಕಜದ ಬಿರಿ ಮುಗುಳ ನನೆ ನೋಡಿ 
ಮನಮಿಕ್ಕುವಂತೆ ಮಣಾದುಂಬಿ ॥ 


ನಗೆನೋಟಿ ಮೆಲ್ವಾತು ಮುನಿಸು ಮೋಹನಗಳಿಂ 
ಬಗೆಯೆ ಬಂದನರೊಳೊಡಗೂಡಿ ಮೋಹಿಪ 
ಳ್ಮುಗುಳಂಬನರಸಿಗೆಣೆಯೆಲ್ತು | 


ಮದನಂಗೆ ಜಯನಮಕ್ಕೆ ಮಧುಗೆ ಸಂಪದನುಕ್ಕೆ 
ಬಿದುನಗದಿರಿಂದು ನೆಲಸಿರ್ಕೆ ರತಿಯ ಸಂ 
ಪದವೆಂದು ತೊಲಗದಿರುತಿರ್ಕೆ ॥ 


ಕೊನೆಯ ಸದ್ಯದಲ್ಲಿ ಸೋಮರಾಜನು ಸುರಂಗನ ಸದ್ಯವೊಂದನ್ನು (೨೪.೧೪೯) ಅನುಕ 
ರಿಸಿರುವಂತಿದೆ. ಅಲ್ಲದೆ 


ನೆಲೆಮೊಲೆಯದುಳ್ಳಿನೆಂ ನೆಲೆಯಕ್ಕು ಪೋಪರ್ಗೆ 
ಎಲೆ ಪಣ್ತು ಬಿದ್ದ ಮಟ್ಟೆಯುಂ ಮುಣಾದಂತೆ 
ಮೊಲೆಬಿದ್ದ ಬಲಕೆ ಬೆಲೆನೆಣ್ಣೆ ॥ 


ಎಂಬ ಸೋಮರಾಜನೆ ತ್ರಿಸದಿಯು ನೇಮಿಚಂದ್ರನ 


ನೆಲೆ ಮೊಲೆಯುಳ್ಳಿನೆಂ ನೆಲೆಯಕ್ಕು ಪೋಪವರ್ಗೆ 
ಎಲೆ ಪಣ್ತು ಬಿರ್ದ ಬಟ್ಟೆಯ ಮರನಂತೆ 
ಮೊಲೆಬಿರ್ದ ಬಲಕೆ ಬಿಲೆನೆಂಡಿರ್‌ ॥ 


ತ್ರಿಪದಿ: ಅದರ ಸ್ವರೂಪ ನುತ್ತು ಇತಿಹಾಸ ೨೨೯ 


ಎಂಬ ಪದ್ಯದ ಸ್ಪಷ್ಟಾನುಕರಣವೇ ಆಗಿದೆ. ನೇಮಿಚಂದ್ರನ ತ್ರಿಪದಿಯ ಅಂಶಲಯ 
ವನ್ನು ಸೋಮರಾಜನು ಮಾತ್ರಾಲಯಕ್ಕೆ ತಿರುಗಿಸಿದ್ದಾನೆ. 

ಸುಮಾರು ೧೫೫೦ ರಲ್ಲಿದ್ದ ರಾಮೇಂದ್ರ ಎಂಬ ಕನಿ " ಸೌಂದರ್ಯ ಕಥಾರತ್ಸ ' 
ಎಂಬ ತ್ರಿಸದೀ ರೂಪವಾದ ಒಂದು ಕಾವ್ಯವನ್ನು ಬರೆದಿದ್ದಾನೆ. ಇದರಲ್ಲಿ ಅಲ್ಲಲ್ಲಿ 
ಕೆಲವು. ಕಂದ ವೃತ್ತಗಳಿವೆ. ಸುಮಾರು ಅದೇ ಕಾಲದಲ್ಲಿ (ಸು. ೧೫೫೦) ಹುಟ್ಟರ 
ಬಹುದಾದ " ನೀಲಮ್ಮನೆ ತ್ರಿಪದಿ” ಎಂಬ ಗ್ರಂಥವನ್ನೂ ಇಲ್ಲಿ ಹೆಸರಿಸಬಹುದು.೫ 

ಇಲ್ಲಿಗೆ ಸು. ೧೬೦೦ ರಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಇದ್ದಿರಬಹುದಾದ ಸರ್ವಜ್ಞ 
ನಿಗೆ ಬರುತ್ತೇವೆ. ಸು. ೧೬೦೦ ರಲ್ಲಿದ್ದ ಸಂಪಾದನೆಯ ಸಿದ್ಧವೀರಣಾರ್ಯನು ಸರ್ವ 
ಜ್ಞನ ತ್ರಿಪದಿಗಳನ್ನು ಸಂಕಲಿಸಿರುವುದರಿಂದ ಕ್ರಿ. ಶ. ೧೬೦೦ ನ್ನು ಸರ್ವಜ್ಞನ ಕಾಲಕ್ಕೆ 
ಈಚಿನ ಮಿತಿಯೆಂದು ಭಾವಿಸಬಹುದು. ತ್ರಿಪದಿಯ ಇತಿಹಾಸದಲ್ಲೆಲ್ಲ ಸರ್ವಜ್ಞನದು 
ಬಹು ದೊಡ್ಡ ಹೆಸರು. ತ್ರಿಪದಿ' ಎಂದ ತಕ್ಷಣ ಇವನ ಜ್ಞಾಸಕವಾಗುತ್ತದೆ. ಸರ್ವ 
ಜ್ಞನ ಕಾಲ್ಕ ದೇಶ, ಹೆಸರುಗಳೆಲ್ಲವೂ ಅಜ್ಞಾತವಾಗಿನೆ. ಅವನೊಬ್ಬ ಸಮಸ್ಯಾತ್ಮಕ 
ವ್ಯಕ್ತಿಯಾಗಿರುವಂತೆಯೇ ಛಂದಸ್ಸಿನ ದೃಷ್ಟಿ ಯಿಂದ ಅವನ ತ್ರಿಸದಿಗಳೂ ಕೂಡ 
ಸಮಸ್ಯಾತ್ಮಕಗಳಾಗಿವೆ. ಅವನ ತ್ರಿಪದಿಗಳು ಬಹು ಜನಪ್ರಿಯವಾಗಿದ್ದುವು. ಅದರ 
ಫಲವಾಗಿ ಅವನ ತ್ರಿಪದಿಗಳ ಪಾಠವು ರೂಪಾಂತರಗೊಂಡು ಅವುಗಳ ಮೂಲ ರೂಪ 
ವನ್ನು ಗುರುತಿಸುವುದು ಅಸಾಧ್ಯವಾಗಿ ಪರಿಣಮಿಸಿದೆ. ಅನೇಕರು ಈಜೆಗೆ ಅವನ 
ಅಂಕಿತದಲ್ಲಿ ತ್ರಿಸದಿಗಳನ್ನು ರಚಿಸಿ ಅವನ ಹೆಸರಿನಲ್ಲಿ ಸೇರಿಸಿದ್ದಾರೆ. ಶ್ರೀ ಉತ್ತಂಗಿ 
ಚನ್ನಪ್ಪನವರು ಬಹುವಾಗಿ ಶ್ರಮಿಸಿ ಸರ್ವಜ್ಞನ ತ್ರಿಪದಿಗಳ ಸುಂದರೆ ಆವೃತ್ತಿಯನ್ನು 
ಹೊರ ತಂದಿದ್ದಾರೆ. ಅಲ್ಲಿ ಕಂಡು ಬರುವ ಪಾಠವೇ ಮೂಲ ಪಾಠ ಎಂದು ಹೇಳಲು 
ಧೈರ್ಯ ಸಾಲದು ; ಅವೆಲ್ಲವೂ ಸರ್ವಜ್ಞನವು ಎಂದೂ ಹೇಳಲು ಬರುವಂತಿಲ್ಲ. ಆ ಆವೃ 
ತಿಯ ತ್ರಿಪದಿಗಳನ್ನು ಗಮನದಲ್ಲಿಟ್ಟು ಕೊಂಡು ಸರ್ವಜ್ಞ ನ ತ್ರಿಪದಿಗಳು ಮಾತ್ರಾಲಯ 
ಪ್ರಧಾನನೇ ಅಂಶಲಯ ಪ್ರಧಾನನೇ ಎಂಬುದನ್ನು ನಿರ್ಧರಿಸುವುದು ಬಹು ಕಷ್ಟದ 
ಕೆಲಸ, ಕೆಲವೆಡೆ ಶುದ್ಧ ಮಾತ್ರಾಲಯ ಕಂಡು ಬರುತ್ತದೆ. ಉದಾ: 


೫ ೫ ೫ ೫ 
ಸಾಲವನು | ಕೊಂಬಾಗ | ಹಾಲೋಗ | ರುಂಡಂತೆ | 
೫ ಬ್ರ ೫ ೫ 
ಸಾಲಿಗರು | ಬಂದು | ಎಳೆವಾಗ | ಕಿಬ್ಬದಿಯ | 
೫ ಬ್ರ ೫ 
ಕೀಲು ಮುರಿ | ದಂತೆ । ಸರ್ವಜ್ಞ ॥ 


7. ಕರ್ಣಾಟಕ ಕವಿಚರಿತೆ 11, ಪುಟ, ೨೬೮, 
58. ಕರ್ಣಾಟಕ ಕನಿಚರಿತೆ, 111, ಪುಟ್ಕ ೨೬೮, 


೨೩೦ 


ಸಂಶೋಧನ ತರಂಗ 


೫ ೫ ೫ ೫ 
ಮೊಸರು ಕಡೆ | ಯಲು ಬೆಣ್ಣೆ | ಯೊಸೆದು ತೋ | ರುನ ತೆರದಿ | 
೫ ಬ್ರ |” ೫ 
ಹಸನುಳ್ಳ | ಗುರುವಿ | ನುಪದೇಶ | ದಿಂ ಮುಕ್ತಿ | 
೫ ಬ್ರ ೫ 


ವಶವಾಗ | ದಿಹುದೆ | ಸರ್ವಜ್ಞ I 


ಕೆಲವೆಡೆ ಸ್ಪಷ್ಟವಾಗಿ ಅಂಶಲಯವಿದೆ-- 


ಫಿ ಮಿ ಮಿ ವಿ 


ಹಲವನೋ | ದಿದಡೇನು | ಚಲುವನಾ | ದಡೆಯೇನು | 
ವಿ ಬ್ರ ಖಿ ಫಿ 
ಕುಲಪನೀರ | ನೆನಿಸಿ | ಫಲವೇನು | ಲಿಂಗದ | 
ವಿ ಬ್ರ ಖಿ 
ಒಲುನೆ ಇ! ಲ್ಲದಲೆ | ಸರ್ವಜ ॥ 
೨ 
ವಿ ವಿ ಥಿ ಖಿ 
ಕುಲನಿಲ್ಲ | ಯೋಗಿಗೆ | ಫಲವಿಲ್ಲ | ಜ್ಞಾನಿಗೆ | 
ಫಿ ಬ್ರ ಖಿ ಖಿ 
ತೊಲೆಕಂಭ | ವಿಲ್ಲ | ಗಗನಕ್ಕೆ | ಸ್ವರ್ಗದಿ | 
ವಿ ಬ್ರ ವಿ 


ಹೊಲೆಗೇರ | ಯಿಲ್ಲ | ಸರ್ವಜ್ಞ ॥ 
= 


ಸಾಮಾನ್ಯವಾಗಿ ಅಂಶಗಣ ಮಾತ್ರಾಗಣಗಳೆರಡೂ ಮಿಶ್ರ ಗೊಂಡು ಬರುವುದೇ ಹೆಚ್ಚು 


ಮುನ್ನ ಕೈಲಾಸದಲಿ ಪನ್ನಗಧರನಾಳು 
ಎನ್ನಯ ಪೆಸರು ಪುಸ್ಪದತ್ತನು ಎಂದು 
ಮನ್ನಿ ಪರು ದಯದಿ ಸರ್ವಜ್ಞ ॥ 


ಇಲ್ಲಿರುವುವು ಮುಖ್ಯವಾಗಿ ಸಂಚ ಮಾತ್ರಾಗಣಗಳು. " ಪನ್ನಗ', "ಎನ್ನಯ' 
ಎಂಬುವು ಮಾತ್ರ ನಿಷ್ಣುಗಣಗಳು (ಅವುಗಳನ್ನು " ಪನ್ನಾಗ' " ಎನ್ನಾಯೆ? ಎಂದು 
ಎಳೆದು ಓದಬೇಕಾಗುತ್ತದೆ, ಲಯವನ್ನು ಸರಿ ತೂಗಿಸಲು). ಅಂಶಗಣ ಮಾತ್ರಾಗಣ 
ವೆರಡೂ ಮಿಶ್ರಗೊಂಡು ಬಂದಿರುವುದಕ್ಕೆ ಇನ್ನೂ ಒಂದೆರಡು ನಿದರ್ಶನಗಳು-- 


ಹಲನನೋದಿದಡೇನು ಚಲುನನಾದಡೆಯೇನು 
ವಿ 

ಕುಲಪೀರನೆನಿಸಿ ಫಲನೇನು | ಲಿಂಗದ | 

ಒಲುಮೆ ಇಲ್ಲದಲೆ ಸರ್ವಜ್ಞ ॥ 

ಗುರುವೆ ನರನೆಂದವಗೆ ಹರನ ಶಿಲೆಯೆಂದನಗೆ 
ಫಿ 

ಕರಣ ಪ್ರಸಾದ ವೆಂಜಲೆಂ | ದನನಿಗೆ | 

ನರಕ ತಪ್ಪುವದೆ ಸರ್ವಜ್ಞ ॥ 


ತ್ರಿಪದಿ: ಅದರ ಸ್ವರೂಪ ಮತ್ತು ಇತಿಹಾಸ ೨೩೧ 


ಒಟ್ಟಿ ನಲ್ಲಿ ಸರ್ವಜ್ಞನ ತ್ರಿಪದಿಗಳನ್ನೂ ಮುಂದಿನವರು ಅನನ ಹೆಸರಲ್ಲಿ ಕಟ್ಟ ಸೇರಿಸಿರೆ 
ಬಹುದಾದ ತ್ರಿಸದಿಗಳನ್ನೂ ಬೇರೆ ಮಾಡುವ ಸೂತ್ರ ಏನಾದರೂ ಇದ್ದು. ಅಂತಹ 
ಸೂತ್ರವಿರುವುದು ಅಸಂಭವ-ಅದನ್ನು ಯಾರಾದರೂ ಕಂಡುಹಿಡಿದು, ಸರ್ವಜ್ಞ ನ ಮೂಲ 
ತ್ರಿಪದಿಗಳ ಸರಿಯಾದ ಪಾಠನನ್ನು ಪ್ರಕಟಿಸುವ ತನಕ ಅವನ ತ್ರಿಪದಿಗಳ ಲಯದೆ 
ವಿಚಾರವಾಗಿ ಖಚಿತೋಕ್ತಿಗಳನ್ನಾಡುವುದು ಕಷ್ಟವಾಗುತ್ತದೆ. ಈಗ ಪ್ರಕಟವಾಗಿರುವ 
ತ್ರಿಪದಿಗಳನ್ನು ನೋಡಿದರೆ ಅನನ ತ್ರಿಪದಿಗಳನ್ನು ಅಂಶ ಛಂದಸ್ಸಿಗಾಗಲಿ ಮಾತ್ರಾ 
ಛಂದಸ್ಸಿಗಾಗಲಿ ಸೇರಿಸಲಾಗುವುದಿಲ್ಲ. ಏಕೆಂದರೆ ಅವನ ತ್ರಿಪದಿಗಳಲ್ಲಿ ಎರಡು ಲಯೆ 
ಗಳೂ ಮಿಶ್ರಗೊಂಡೇ ಬರುತ್ತವೆ. ಅಂಶಲಯವಿರುನ ತ್ರಿಪದಿಗಳು ಮಾತ್ರ ಸರ್ವಜ್ಞ ನವು 
ಎಂಬ ಭಾವನೆ ಕೆಲವರಲ್ಲಿದೆ, ಅದನ್ನು ಸಾಧಿಸುವುದು ಸದ್ಯದ ಸ್ಥಿತಿಯಲ್ಲಿ ಅಸಾಧ್ಯ. 

ಶ್ರೀಮಾನ್‌ ಜಿ. ಎಂ. ಉಮಾಪತಿ ಶಾಸ್ತ್ರಿಯವರು “ ಸರ್ವಜ್ಞಮೂರ್ತಿಯ 
ಆಚರಣೆಯ ಸಂಬಂಧದ ತ್ರಿವಿಧಿ? ಗಳನ್ನು ಪ್ರಕಟಿಸಿದ್ದಾರೆ.೫() ಇವುಗಳ ಸಂಖ್ಯೆ 
೨೬೫. ಈ 6 ತ್ರಿನಿಧಿ' ಗಳನ್ನು ಸಂಕಲಿಸಿದಾತ ಸಂಪಾದನೆಯ ಸಿದ್ಧವೀರಣಾರ್ಯ 
(ಕಾಲ ಸು. ೧೬೦೦.) ಸಿದ್ದನೀರಣಾರ್ಯ ತನ್ನ ಉದ್ದೇಶಕ್ಕೆ ಬೇಕಾದ ತ್ರಿಪದಿಗಳನ್ನು 
ಮಾತ್ರ ಆರಿಸಿಕೊಂಡು ಸಂಕಲಿಸಿರುವಂತಿದೆ. ಈ ತ್ರಿಪದಿಗಳು ಕ್ರಿ. ಶ. ೧೬೦೦ ಕ್ಕಿಂತ 
ಹಿಂದಿನವೆಂಬುದು ಖಚಿತ ; ಇವು ಸರ್ವಜ್ಞ ಬರೆದಿರಬಹುದಾದ ಮೂಲ ತ್ರಿಪದಿಗಳಲ್ಲಿ 
ಕೆಲವು. ಇಲ್ಲಿಯ ತ್ರಿಪದಿಗಳಲ್ಲಿ ಬಹುಪಾಲು ಅಂಶಲಯಾನ್ವಿತವಾಗಿನೆ. ಕೆಲವು 
ಮಾತ್ರಾಲಯಾನ್ವಿತವಾಗಿರುವುದೂ ಉಂಟು ಅಂಶಲಯೆ ಮಾತ್ರಾಲಯಗಳೆರಡೂ 
ಮಿಶ್ರಗೊಂಡಿರುವ ಉದಾಹರಣೆಗಳೂ ಸಾಕಷ್ಟು ಸಂಖ್ಯೆಯ್ಲುಂಟು. ಆದ್ದರಿಂದ 
ಇಲ್ಲಿಯ ತ್ರಿಪದಿಗಳನ್ನು ಮಾತ್ರ ಗಮನಿಸಿ ಸರ್ವಜ್ಞ ನ ತ್ರಿಪದಿಗಳ ಲಯವು ಇಂತಹುದು 
ಎಂದು ನಿರ್ಧರಿಸುವ ಸ್ಥಿ ತಿಯಲ್ಲಿ ನಾವಿಲ್ಲ. 

ಸರ್ವಜ್ಞ ತ್ರಿಪದಿಗಳ ಜನಕನಲ್ಲ. ಆದರೆ ತ್ರಿಪದೀ ಪ್ರಪಂಚದ ಸಾರ್ವಭೌಮ. 
ತ್ರಿಸದಿಯೆಂದೊಡನೆ ಸರ್ವಜ್ಞ ನಮ್ಮ ಮುಂದೆ ನಿಲ್ಲುತ್ತಾನೆ. ಅನನಿಂದ ತ್ರಿಪದಿ 
ಮಾನ್ಯವಾಯಿತು. ತ್ರಿಪದಿಗಳನ್ನು ಬರೆಯುವುದು ಸುಲಭ. ಆದರೆ ಗಹನವಾದ 
ವಿಷಯಗಳನ್ನು ಆ ಮೂರು ಸಾಲುಗಳಲ್ಲಿ ಅಥವಾ ಸರಿಯಾಗಿ ಹೇಳಬೇಕಾದರೆ ಎರಡೂ 
ಮುಕ್ಕಾಲು ಸಾಲುಗಳಲ್ಲಿ ಹಿಡಿದಿಡುವುದು ಕಷ್ಟ. ಫೆ: ಅಸಾಧ್ಯವಾದುದನ್ನು ಸಾಧಿ 
ಸುವ ಬಗೆ ಹೇಗೆ ಎಂಬುದನ್ನರಿಯಲ್ಕು ಕಲಿಯಲು ಸರ್ವಜ್ಞ ನನ್ನು ಎಚ್ಚರಿಕೆಯಿಂದ 
ಅಧ್ಯಯನ ಮಾಡಬೇಕು. *ೆರಿದರಲ್ಲಿ ಹಿರಿದು ಅರ್ಥವನ್ನು ಅಡಗಿಸಿಡುವ ಕಲೆಗೆ ಅವನ 
ತ್ರಿಪದಿಗಳು ಅತ್ಯುತ್ತಮ ನಿದರ್ಶನಗಳು. ಅವನ ತ್ರಿಪದಿಗಳು ಕಲಾವಿದನೊಬ್ಬ 
ಕುಳಿತು ನಿಧಾನವಾಗಿ ಬರೆದು ತಿದ್ದಿ ಓರಣಗೊಳಿಸಿದೆ ಚಿತ್ರಗಳಂತಲ್ಲ; ವೇಗವಾಗಿ 
ಚಲಿಸುತ್ತಿರುವ ವಾಹನವೊಂದರಲ್ಲಿ ಕುಳಿತ ಪ್ರತಿಭಾಶಾಲಿಯಾದ ಕಲಾನಿದ ತಾನು 


58(0) "ವೀರಶೈನ*, ೩.೧೧.೧೨ ; ೪.೨.೩, 


೨೬೩೨ ಸಂಶೋಧನ ತರಂಗ 


ಕಂಡ ದೃಶ್ಯಗಳನ್ನು ಹಾಗೆ ಹಾಗೆಯೇ ಚಿತ್ರಿಸಿದಂತೆ. ಎಷ್ಟೋ ದೃಶ್ಯಗಳನ್ನು ಕೆಲವು 
ರೇಖೆಗಳಿಂದ ಮಾತ್ರ ಸೂಚಿಸಬೇಕಾಗುತ್ತದೆ. ಸರ್ವಜ್ಞ ತನ್ನ ಮಂಡೆಯನ್ನು ಬೋಳಿ 
ಸಿಕೊಂಡು ತುಂಡುಗಂಬಳಿ ಹೊದೆದು ಹಿಂಡನಗಲಿದ ಗಜದಂತೆ ಇದ್ದವನು; ಕೈಯಲ್ಲಿ 
ಕಸ್ಪರವನ್ನು ಹಿಡಿದು, ವಿಶಾಲವಾದ ಪ್ರಪಂಚದಲ್ಲಿ ಅಲೆಯುತ್ತ, “ ಹರನೆಂಬ ದೈವ 
ನಮಗುಂಟು, ಚಿಂತೆಯೇಕೆ ' ಎಂದು ಹೊಟ್ಟೆ ಬಟ್ಟೆಗಳ ಚಿಂತೆ ಇಲ್ಲದೆ ಸದಾ ಜಂಗಮ 
ನಾಗಿ ಸುತ್ತುತ್ತಿದ್ದ ಅಪೂರ್ವ ವ್ಯಕ್ತಿ. ಅಂತಹ ಅಲೆದಾಟದಲ್ಲಿ ಕಣ್ಣಿಗೆ ಕಂಡ 
ಪ್ರಪಂಚ ಅವನ ಮನಸ್ಸಿನಲ್ಲಿ ಏಳಿಸಿದ ಕಿಡಿಗಳೇ ಅವನ ತ್ರಿಪದಿಗಳು. ಆ ಕಿಡಿಗಳಿಗೆ 
ಸುಡುವ ಶಕ್ತಿ ಉಂಟು, ಬೆಳಕು ತೋರುವ ಶಕ್ತಿಯೂ ಉಂಟು. ಅವನ ಒಂದೊಂದು 
ತ್ರಿಸದಿಯೂ ವಾಚ್ಯಾರ್ಥವನ್ನು ಕೇಂದ್ರವಾಗಿ ಉಳ್ಳ ನೇಮಿಯೇ ಇಲ್ಲದೆ ಚಕ್ರದಂತೆ. 
ಅವನ ತ್ರಿಪದಿಗಳಲ್ಲಿ ಪಾಂಡಿತ್ಯವಿಲ್ಲ, ಲೋಕಾನುಭವವಿದೆ... ಲೋಕದೊಡನೆ 
ಒಂದಾಗಿ ಬಾಳಿದ ಅವನು ಲೋಕವನ್ನು ತಿದ್ದಲು ಹೊರಟು ಜಾನಪದ ಛಂದಸ್ಸಾದ 
ತ್ರಿಸದಿಯನ್ನು ವಾಹೆಕನಾಗಿ ಆರಿಸಿಕೊಂಡದ್ದರಲ್ಲಿ ಆಶ್ಚರ್ಯವೇನೂ ಕಾಣುವುದಿಲ್ಲ. 
ಅದು ಅತ್ಯಂತ ಸಹಜವಾಗಿಯೇ ಇದೆ.೫()) ಅವನು ಯಾವ ನಿಯಮಕ್ಕೂ ಬಾಗಿ ನಡೆದ 
ವ್ಯಕ್ತಿಯಲ್ಲ. ಅಂತೆಯೇ ಅವನ ತ್ರಿಪದಿಗಳು ಒಂದು ಸೂತ್ರಕ್ಕೊಳಸಡುನಂತೆ 
ಕಾಣಿಸುತ್ತಿಲ್ಲ, ಸದ್ಯದ ಪರಿಸ್ಥಿ ತಿಯಲ್ಲಿ. 

ಇನ್ನು ಸರ್ವಜ್ಞ ನಿಂದ ಮುಂದೆ ತ್ರಿಪದಿಯ ಇತಿಹಾಸ : ಸು. ೧೬೦೦ ರಲ್ಲಿದ್ದ 
ಮಲ್ಲಿಕಾರ್ಜುನರಾಯ ಎಂಬ ಕನಿ " ಜೋರ ಕಥೆ' ಯನ್ನು ತ್ರಿಪದೀರೂಪವಾಗಿ ಬರೆ 
ದಿದ್ದಾನೆ.೫ ಇದರಲ್ಲಿ ರತ್ನಾಪುರಿಯನ್ನು ಆಳುತ್ತಿದ್ದ ನಜ್ರಮುಕುಟರಾಯನ ಇಬ್ಬರು 
ಮಕ್ಕಳು ಚೋರರಾದ ಕಥೆ ಹೇಳಿದೆ. ಸು. ೧೬೦ರಲ್ಲಿ ರಚಿತನಾದ " ಸಿದ್ಧೇಶ್ವರ 
ತ್ರಿಪದಿ 'ಯಲ್ಲೀಂ ಅಂಶಗಣ ಮಾತ್ರಾಗಣಗಳೆರಡೂ ಮಿಶ್ರವಾಗಿ ಬಂದಂತಿದೆ. ಷಡಕ್ಷ 
ರಿಯ  ರಾಜಶೇಖರವಿಲುಸ'ದಲ್ಲಿ (ಕ್ರಿ. ಶ. ೧೬೫೫) ಕೆಲವು ತ್ರಿನದಿಗಳಿವೆ.61 ಅವು 
ಶುದ್ಧ ಅಂಶಗಣ ಘೆಟತಗಳಾದರೂ, ಅವು ನೇಮಿಚಂದ್ರನ ತ್ರಿಪದಿಗಳ ಅನುಕರಣೆಯ 
ಫಲವಾದ್ದರಿಂದ ಅವುಗಳ ಲಯವು ಷಡಕ್ಷರಿಯ ಕಾಲದ ತ್ರಿಪದಿಗಳ ಲಯವನ್ನು 
ಎಳ್ಳಷ್ಟೂ ಪ್ರತಿಬಿಂಬಿಸುವುದಿಲ್ಲ. ಕಲಿತು ಬರೆದರೆ ತ್ರಿಪದಿಗಳು ಎಷ್ಟು ಜಡವಾಗಬಹು 
ದೆಂಬುದಕ್ಕೆ ಇವನ ತ್ರಿಪದಿಗಳು ಸಾಕ್ಷಿ. (ಇವನಿಗೂ ಸರ್ವಜ್ಞನಿಗೂ ಇರುವ ವೈದ್ಯ 


58.(b) ಮೈಸೂರಿನ ಪ್ರಾಚ್ಕಕೋಶಾಗಾರದಲ್ಲಿರುವ ಎರಡು ಹಸ್ತಪ್ರತಿಗಳು (1೩, 399, 
K. 565) ತಕ್ಕನುಟ್ಟಿಗೆ ಹಳೆಯವು. ಇಲ್ಲಿಯ ತ್ರಿಪದಿಗಳಲ್ಲೂ ಅಂಶಗಣ ಮಾತ್ರಾಗಣಗಳೆ 
ರಡೂ ಮಿಶ್ರಗೊಂಡು ಬರುತ್ತವೆ, 

59. ಕರ್ಣಾಟಕ ಕನಿಚರಿತ್ಕೆ 11, ಪುಟ ೩೩೮, 

60. ಅದೇ, ಪುಟ್ಕ ೨೯೦, 

61, ರಾಜಶೇಖರ ವಿಳಾಸ (ಸಂ: ಆರ್‌. ಸಿ, ಹಿರೇನುಠ ಮತ್ತು ಎಂ, ಎಸ್‌, ಸುಂಕಾ 
ಪುರ), ೧೧. ೪೯-೯೭, | 


ತ್ರಿಪದಿ: ಅದರ ಸ್ವರೂಪ ಮತ್ತು ಇತಿಹಾಸ ೨ಿಫ್ಲಿಷ್ಸಿ 


ಶ್ಯವು ಎದ್ದು ಕಾಣುವಂತಹುದು.) ಇವನು ಅನೇಕ ತ್ರಿಪದಿಗಳನ್ನು ಸೋಮರಾಜನಿಂದ 
ಹಾಗೆಯೇ ತೆಗೆದುಕೊಂಡಿದ್ದಾನೆ. ಇದನ್ನಾಗಲೇ ಗಮನಿಸಿದ್ದೇವೆ. ವೇಶ್ಯಾನೀತಿ 
ಯನ್ನು ತ್ರಿಪದಿಗಳಲ್ಲಿ ವೇಶ್ಯೆಯರ ಬಾಯಲ್ಲಿ ಹಾಡಿಸುವ ಸಂಪ್ರದಾಯವನ್ನು ನೇಮಿ 
ಚಂದ್ರ ಆರಂಭಿಸಿದ; ಅದು ಸುರಂಗ, ಸೋಮರಾಜ್ಕ ಸಡಕ್ಷರಿಯವರೆಗೂ ಹರಿದು 
ಕೊಂಡು ಬಂದಿತು; ತಿರುಮಲಾರ್ಯನನರೆಗೂ ಮುಂದುವರಿಯಿತು. ತಿರುಮಲಾರ್ಯನ 
" ಚಿಕದೇವರಾಜ ವಿಜಯ 'ದಲ್ಲಿನಣಿ ತ್ರಿಸದಿಗಳೆಲ್ಲವೂ ಸಂಚಮಾತ್ರಾಗಣ ಘಟತಗಳು. 
ತ್ರಿಪದಿಗಳು ಡೊಂಬಿಯ ತಂಬಟೆಗರು ಹಾಡುವ ಸದ್ಯಗಳೆಂಬಲ್ಲಿ ವಿದ್ವಾಂಸನಾದ 
ಅವನಿಗೆ ತ್ರಿಪದಿಗಳ ವಿಷಯದಲ್ಲಿರುವ ಅಸಡ್ಸೆಯೂ ತ್ರಿಪದಿಯು ಇಮ್ಮಡಿಯಾಗಿ ಷಟ್ಟದಿ 
ಯಾಯಿತೆಂಬಲ್ಲಿ ಅವನ ಅಜ್ಞಾನವೂ ವ್ಯಕ್ತಪಟ್ಟಿದೆ. (“ ಡೊಂಬಿಯ ತಂಬಟಿಗರೆ 
ಪಾಡುವ ತಿವದಿಯನಿರ್ಮಡಿಸಿ ಸಟ್ಟಿದಿಯಾದುದೆನುತ್ತೆ.?) 

ಸು. ೧೭೫೦ ರಲ್ಲಿದ್ದ ಚೆನ್ನಬಸವ ಶಿವಯೋಗಿಯ "ಆಚರಣೆಯೆ ತ್ರಿಸದಿ' ಗಳುಣ 
ತ್ರಿಪದಿಯ ಅವಹೇಳನವೇ ಸರಿ. ಅದೇ ಕಾಲದ “ಅರವತ್ತು ಮೂವರ ಪ್ರಮಥ ಗಣಾ 
ಧೀಶ್ವರರ ತ್ರಿಪದಿ? ಯಲ್ಲಿ ತ್ರಿಸದಿಯ ಆರನೇ ಸ್ಥಾನದಲ್ಲಿ ಪಂಚಮಾತ್ರಾಗಣವು 
ಬಂದಿದೆ. 


ಧರೆಯೊಳಗೆ ಜಸನಡೆದ ಧಾರ್ಮಿಕಾಗ್ರಣಿನೀರ 


೫ 
ನರವರಾ | ತ್ಮಜ ಕಳಲೆ | ನಂಜೇಂದ್ರಗಾವಗಂ 


ನರ ನೀನ ಗರಳ ಪುರಡೆಣೆಯ ॥ 


ಹಿಂದೆ ೬, ೧೦ ನೇ ಸ್ಥಾ ನದಲ್ಲಿ ಬ್ರಹ್ಮದ ಬದಲು ಒಮ್ಮೊಮ್ಮೆ ವಿಷ್ಣು ಬರುತ್ತಿದ್ದು ದನ್ನು 
ಇಲ್ಲಿ ನೆನೆಯಬಹುದು. ಸುಮಾರು ಇದೇ ಕಾಲದ ಕನಿ ಚೆನ್ನನು (ಸು. ೧೭೫೦) 
“ಮಜಕೆವೊಕ್ಕವರ ಕೊಡೆನೆಂಬ ಬಿರುದಿನ” ಶಿಬಿರಾಯನ ಕಥೆಯನ್ನು ಐದು ಸಂಧಿಗಳಲ್ಲಿ 
ಹೇಳಿದ್ದಾನೆ. ಇಲ್ಲಿಯ ಶ್ರಿಪದಿಗಳಲ್ಲಿ ಅಂಶಲಯವಿರುವಂತಿದೆ. ಕಾಲವು ಗೊತ್ತಿಲ್ಲದ 
"ವಾಗದ್ವೆ ಪ್ರತ ನಿರಸನ ತ್ರಿಸದಿ', 6 "ಚಂದನಾಂಬಿಕೆಯ ಕಥೆ', 0 "ಪುರಾತನರ 


62. ಚಿಕಡೇನರಾಜ ವಿಜಯ (ಸಂ: ಎಂ. ಎ. ಆರ್‌.), ಪುಟ್ಕಿ ೧೭೦; ೬,೧೫೪, 
63. ಜಡೆ ಮುಡಿಗಳ ತಾಳು ಮಡದಿಯರ ಕಾಲಡಿಯೊಳ್‌ 
ಬುಡ ಬುಡನೆ ಹೊರಳಿ ಕಪಿಯಾಟವಾಡುವ 
ಜಡರಿಗೆಲ್ಲಿಯದೊ ಶಿನಯೋಗ ॥ 
(ಕರ್ಣಾಟಕ ಕವಿಚರಿತೆ, 111, ಪು. ೯೬) 


64. ಕರ್ಣಾಟಕ ಕನಿಚರಿತೆೆ 111, ಪು. ೩೧೬, 

65. ಅದ್ಕೆ ಪುಟ್ಕ ೨೫೪. 

66. ಅದೇ, ಪುಟ, ೨೭೯, 

67. ಕನ್ನಡ ಹಸ್ತಪ್ರತಿಗಳ ವರ್ಣನಾತ್ಮ ಸೂಚೀ (ಸಂ: ಎಚ್‌. ದೇವೀರಪ್ಪ), 1, 
ಪುಟ್ಕ ೪೬೨, 


೨೩೪ ಸಂಶೋಧನ ತರೆಂಗೆ 


ತ್ರಿವಿಧಿ” 68 ಗಳನ್ನು ಹೆಸರಿಸಬಹುದು. * ಪುರಾತನರ ತ್ರಿವಿಧಿ' ಯಲ್ಲಿನ 


ಜಗದಗಲ ಮುಗಿಲಗೆಲ ಮಿಗೆ ಅಗಲ ನಿಮ್ಮಗನ (ಲ) 
ಅಗಹರನೆ ನಿಮ್ಮ ಶರಣರ ಸಂಪದವಾ 
ಹೊಗಳಲೆನ್ನ ಳವೆ [ಶಿ]ನ ಬಲ್ಲಾ Il 


ಎಂಬ ತ್ರಿ ಸದಿಯು ಬಸ ಸವಣ್ಣ ನವರೆ 


ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ 
ಪಾತಾಳದಿಂದತ್ತ ತ್ರ ನಿಮ್ಮ ಧು 
ಬ್ರಹ್ಮಾ ೦ಡದಿಂದತ್ತತ್ತ ನಿಮ್ಮ ಶ್ರೀಮಕುಟ 


ಎಂಬ ವಚನವನ್ನು ೫ ಜ್ಞಾ ನಿಸುತ್ತದೆ. 


ತ್ರಿಪದಿಯು ಹೊಸಗನ್ನಡ ಕನಿತೆಗಳಲ್ಲೂ ಕಾಣಿಸಿಕೊಂಡಿದೆ. ಸ 
ಶ್ರೀ ದ.ರಾ. ಬೇಂದ್ರೆ ಅವರೆ ಮ ಉಯ್ಯಾಲೆ ' ಕವನ ಸಂಕಲನದಲ್ಲಿ ಬರುವ " ಮಳೆ' 
ಎಂಬ ಕವನದ 


ಮಳೆ ಬರುವ ಕಾಲಕ್ಕ 

ಒಳಗ್ಯಾಕ ಕೂತೇವೊ 

ಇಳೆಯೊಡನೆ ಜಳಕ ಮಾಡೋಣ ನಾವೂನು 
ಮೋಡಗಳ ಆಟಿ ನೋಡೋಣ, 


ಎಂಬ ತ್ರಿಸದಿಯನ್ನು ಇಲ್ಲಿ ನೆನೆಯಬಹುದು. ಇದು ಮಾತ್ರಾತ್ರಿಸದಿ. ಆ ಕವನದಲ್ಲಿ 
ಇನ್ನೂ "ಕಡು ತ್ರಿಸದಿಗಳಿವೆ. 77 ಪ್ರೊ. ತೀ. ನಂ. ಶ್ರೀ. ಗ " ಒಲುಮೆ? ಕವನ 
ಸಂಕಲನದಲ್ಲಿ ಎರಡು ತ್ರಿಸದಿಗಳಿವೆ (೧೯೫೩, ಪು. ೧೧). ಇವೆರಡೂ ಅಂಶಗಣ 
ಘೆಟಿತಗಳು. 

ಏಳನೇ ಶತಮಾನದ ಬಾದಾಮಿ ಶಾಸನದಿಂದ ಹಿಡಿದು ಇಪ್ಪತ್ತ ನೇ ಶತಮಾನದ 
ವರೆಗೆ ಬೆಳೆದು ಬಂದಿರುವ ತ್ರಿಪದಿಯ ಹದಿಮೂರು ಶತಕಗಳ ದೀರ್ಥ ಇತಿಹಾಸವನ್ನು 
ಮುಗಿಸುವ ಮುನ್ನ ಜಾನಪದ ಗೀತೆಗಳ ತ್ರಿಪದಿಗಳನ್ನು ಕುರಿತು ಕೆಲವು ಮಾತು 
ಗಳನ್ನು ಕುರಿತು ಹೇಳುವುದು ಅತ್ಯ ನಶ್ಯ ಕ್ರ 

ತ್ರಿಪದಿಯ ಸಹಜವಾದ ಲಯವನ್ನು ಕಾಣಬೇಕಾದರೆ ಅಥವಾ ಕೇಳಿಬೇಕಾದರೆ 
ಈಗಲೂ ಜಾನಸದ ಗೀತೆಗಳಿಗೇ es ಜಾನನದ ಗೀತೆಗಳಲ್ಲಿ ಬಹುಪಾಲು 
ರೆಚಿತವಾಗಿರುನುದು ತ್ರಿಸದೀ ಛಂದಸ್ಸಿನಲ್ಲಿ. ಕನ್ನಡ ಜಾನಪದ ಗೀತೆಗಳ ಸಂಗ್ರಹಣ 


68. ಅದೇ, 11, ಪುಟ್ಕ ೪೧೯. 
69, ಬಸವಣ್ಣ ನನರ ಷಟ್ಟಲದ ನಚನಗಳು (ಸಂ: ಶಿ, ಶಿ, ಸು! ಬ, ೧೯೫, 
70. ಉಯ್ಯಾಲೆ, ಪುಟ "೬೫, | 


ತ್ರಿಪದಿ; ಅದರ ಸ್ವರೂಪ ಮತ್ತು ಇತಿಹಾಸ ೨೩೫ 


ಕಾರ್ಯವು ಸಾಕಷ್ಟು ನಡೆದು ಅನೇಕ ಉತ್ತಮ ಸಂಕಲನಗಳು ಹೊರಬಂದಿವೆ. ಉತ್ತರೆ 
ಕರ್ಣಾಟಕದಲ್ಲಿ ಶ್ರೀಯುತರಾದ ಹಲಸಂಗಿಯ ಚೆನ್ನಮಲ್ಲಪ್ಪ ಮತ್ತು ಗೆಳೆಯರೂ, 
ಆರ್‌. ಎಸ್‌. EME ಡಾ. ಬಿ. ಎಸ್‌. ಗದ್ಧಗೀಮಠ ಮುಂತಾದವರೂ, 
ದಕ್ಷಿಣ ಕರ್ಣಾಟಕದಲ್ಲಿ ಶ್ರೀಯುತರಾದ ಮತಿಘಟ್ಟ ಕೃಷ್ಣಮೂರ್ತಿ, ಗೋರೂರು 
ಮ್‌ ಸಮಿ ಅಯ್ಯಂಗಾರ್‌, ಕರೀಂಖಾನ್‌ ಮತ್ತು ಕ. ರಾ. ಕೃ. ಇತ್ಯಾದಿ ಮಹೆನೀ 
ಯರೂ ೪2 ಕೆಲಸವನ್ನು ಮಾಡಿದ್ದಾರೆ. ಶ್ರೀ ಕ. ರಾ. ಕೃ. ಅವರ 
ಕಾರ್ಯ ಗಾತ್ರ ಮತ್ತು ಯೋಗ್ಯತೆಗಳೆರಡರಿಂದಲೂ ಎಲ್ಲರ ಮನ್ನಣೆ ಗಳಿಸಿದೆ. ಜಾನಪದ 
"ಗೀತ'ಗಳ ಸಂಕಲನವು ಬಹು ಕಷ್ಟ ಕರವಾದುದು. ಜನರನ್ನು. ಆಶ್ರಯಿಸಿ, ಅವರಿಂದ 
ಹಾಡುಗಳನ್ನು ಹೊರಡಿಸುವ ಸೆ ಸಮಸ್ಯೆ ಅತ್ತ ಇರಲಿ. ಅವರು ಗೀತಗಳನ್ನು ಹಾಡು 
ತ್ರಿದ್ದರೆ ಆ ವೇಗದಲ್ಲಿಯೇ ಅವುಗಳನ್ನು ಬರೆದುಕೊಳ್ಳುವ ಸಮಸ್ಯೆಯೂ ಇದೆ. ಅದೂ 
ಒಂದೆಡೆ ಇರಲಿ. ಆದರೆ ಅತಿ ಮುಖ್ಯವಾದ ಸಮಸ್ಯೆಯೆಂದರೆ- -ಹಾಡಿನ ಏರಿಳಿತ 
ಗಳನ್ನೂ ಎಳೆತಗಳನ್ನೂ ಒತ್ತುಗಳನ್ನೂ ಭಾಷೆಯಲ್ಲಿ ಹಿಡಿದಿಡುವ ಸಮಸ್ಯೆ. "ಗೊಡ್ಡು 
ಗಳೆಲ್ಲ ಹೈನಾಗಿ' ಎಂಬುದನ್ನು ಹಾಗೆಯ! ಬರೆದುಕೊಳ್ಳ ಬೇಕೇ ಅಥವಾ ಹಾಡನ್ನ 
ನುಸರಿಸಿ "ಗೊಡ್ಡೂಗಳೆಲ್ಲ ಹೈನಾಗೀ ' ಎಂದು ಬರೆದುಕೊಳ್ಳ ಬೇಕೇ? ಹಾಡುವಾಗ 
ಲೇನೋ ಹ್ರಸ್ವ ದೀರ್ಫ್ಥೆವಾಗುವುದುಂಟು, ದೀರ್ಫೆ ಪ್ರಸ್ತವಾಗುವುದುಂಟು. 
ಒಂದೊಂದು ಲಘುವಿಗೋ ಗುರುವಿಗೋ ಮೂರು ನಾಲ್ಕು ಮಾತ್ರೆಗಳ ಬೆಲೆ ಬರುವು 
ದುಂಟು. ಒಟ್ಟಿನಲ್ಲಿ ತಾಳವನ್ನು ಕಾಪಾಡುವುದು ಮುಖ್ಯ. ನನ್ನ ಮಟ್ಟಿಗೆ ಹೇಳು 
ವುದಾದರೆ ಜಾನಪದ ತ್ರಿಪದಿಗಳಲ್ಲಿ ಇಂದಿಗೂ ಅಂಶಲಯವು ತಕ್ಕಮಟ್ಟಿಗೆ ಉಳಿದು 
ಕೊಂಡು ಬಂದಿದೆ. ಅಚ್ಚಾಗಿರುವ ಸಂಕಲನಗಳಿಂದಲೂ ಇದನ್ನು ಸಾಧಿಸಿ ತೋರಿಸ 
ಬಹುದು. 


ವಿ ವಿ - ವಿ ವಿ 
ಆಡಿನ | ಮಲಿಹಂಗ | ಜೋಡನಾ | ವಿಬ್ಬರ | 
ರು ಬ್ರ ವಿ ನಿ 
ಆಡಬ್ಯಾಡ | ತಂಗಿ | ಕದನವ | ಜಗಳಕ | 
ವಿ ಬ್ರ ವಿ 
ಜೋಡಿನ | ಹಕ್ಕಿ | ಅಗಲ್ಯಾನ | ॥ 71 


ಅಚ್ಚಾಗಿರುವಲ್ಲಿ ಆಡೀನ, ಜೋಡೀನ ಎಂದಿದೆ. ಈ ತ್ರಿನದಿಯಲ್ಲಿ ಮಾತ್ರಾ ಗಣಗ 
ಳನ್ನು ಹುಡುಕುವುದು ವ್ಯರ್ಥ. ಮೇಲಿನವೆಲ್ಲವೂ ಅಂಶಗಣಗಳು. 


/ 71. ಗರತಿಯ ಹಾಡು (ಸಂ: ಹಲಸಂಗಿಯ ಚೆನ್ನಮಲ್ಲಪ್ಪ ಮತ್ತು ಗೆಳೆಯರು), 
೧೯೫೬, ಪುಟ್ಕ ೬೦, 


೨೩೬ ಸಂಶೋಧನ ತರಂಗ 


ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾಗಿ 
ನಾ ಹುಟ್ಟಿ ಮನಿಗಿ ಎರವಾದೆ ನನ ತಮ್ಮ 
ತಾ ಹುಟ್ಟ ಮನಿಗಿ ಧನಿಯಾದ ॥ 72 


ಈ ಪದ್ಯವನ್ನು ಇಬ್ಬರೆ ಬಾಯಲ್ಲಿ ಕೇಳಿದ್ದೇನೆ. ಒಬ್ಬರು ಹಳ್ಳಿಯವರು, ವಿದ್ಯಾವತಿ 
ಯಲ್ಲದಿದ್ದರೂ ಆಮೇಲೆ ಓದುಬರಹ ಕಲಿತ ಸ್ತ್ರೀ. ಅವರ ಹಾಡಿನಲ್ಲಿ ಸಂಚಮಾತ್ರಾ 
ಲಯ ಸ್ಪಷ್ಟವಾಗಿತ್ತು. ಇನ್ನೊಬ್ಬ ಭಿಕ್ಷುಕಣ ಆತನ ಹಾಡಿನಲ್ಲಿ ಅಂಶಲಯದ 
ಛಾಯೆ ಎದ್ದು ಕಾಣಿಸುತ್ತಿತ್ತು. ಆ ಧಾಟಿಯನ್ನು ಇಲ್ಲಿ ತೋರಿಸಲು ಅಸಮರ್ಥನಾಗಿ 
ದ್ದೇನೆ. ಇಬ್ಬರೊ ಉತ್ತರಕರ್ಣಾಟಕದವರು. | 

ಅಂಶಲಯೆವು ಎದ್ದು ಕಾಣುವ ಇನ್ನೂ ಕೆಲವು ಉದಾಹರಣೆಗಳು- -ಅದೇ ಸಂಕ 
ಲನದಿಂದ (ಪು. ೮೫): 


ರು ವಿ. ಖಿ ಫಿ 
ಯಾತಕಳು | ತಾನೆಂದು | ಎಲ್ಲಾರು | ಕೇಳ್ಳ್ಯಾರ | 
ವಿ ಬ್ರ ವಿ ಖಿ 
ಕಾಯದ | ಹಾಲ! ಕೆನಿ ಬೇಡಿ | ಕಂದಯ್ಯ | 
ವಿ ಬ್ರ ವಿ 
ಕಾಡಿ ಕೈ | ಬಿಟ್ಟು | ಇಳಿಯಾನ ॥ 
ವಿ ರು ವಿ ವಿ 
ಅಳುನ ಕಂ | ದನ ತುಟಿಯು | ಹವಳದ | ಕುಡಿಯಂಗ ॥ 
ವಿ ಬ್ರ ಠ್‌ ವಿ 
ಕುಡಿ ಹುಬ್ಬು | ಬೇಪಿ | ನೆಸಳಂಗ | ಕಣ್ಣೋಟ | 


ವಿ ಬ್ರ ವ 
ಶಿವನ ಕೈ | ಯಲಗು | ಹೊಳೆದೆಂಗ | 


ಉತ್ತರ ಕರ್ಣಾಟಕದ ಇನ್ನೊಂದು ಸಂಕಲನದಿಂದ ಕೆಲವು ಉದಾಹರಣೆಗಳು. 


ಮುಂಗಾರಿ ಮಳಿರಾಜ ಸಿಂಗಾರಾಗ್ಯಾನ 
ಭಂಗಾರ ಕಣ್ಣ ತೆರದಾನ | ಒಕ್ಕಲ ಮಗನ | 
ಕೋಲಿಯ ಕುಂಟಿ ಹರಗ್ಯಾನ ॥ 


ಮದಲಗಿ ಮಿಣಿಯಿಲ್ಲ ಜತ್ತಿಗಿ ಬಾರ್ಫೋಲಿಲ್ಲ 
ಹೆಚ್ಚಿನ ಮಿಣಿಕಣ್ಣಿ ನಮಗಿಲ್ಲ | ಹೊಲೆಯನ ಮಾತು | 
ನೆಚ್ಚಿಗಿ ಮೊದಲು ನಮಗಿಲ್ಲ | 74 


pd 


72. ಅದೇ. 

73. ಈತ ಬಾರಿಸುತ್ತಿದ್ದ ಕಿನ್ನರಿ ಸೋಜಿಗದ್ದು. ಅದರ ದಂಡದ ಮೇಲೆ ಒಂದು ಬಣ್ಣ 
ಬಣ್ಣದ ನವಿಲಿನ ಪುಟ್ಟಿ ಬೊಂಬೆ; ಕೆಳಗೆ ಅದಕ್ಕೆ ಪೋಣಿಸಿದ ದಾರಗಳು. ಅನನು ಕಿನ್ನರಿಯನ್ನು 
ಮೀಟುತ್ತ, ತಾಳಹಾಕುತ್ತ ದಾರಗಳನ್ನಾಡಿಸಿದರೆ ಆ ನವಿಲು ಕುಣಿಯುತ್ತಿತ್ತು, ರೆಕ್ಕೆಗಳನ್ನು 
ಬಿಚ್ಚಿ ನರ್ತಿಸುತ್ತಿತ್ತು, ಸುತ್ತು ಹಾಕುತ್ತಿತ್ತು. | 

74. ಕರ್ಣಾಟಕದ ಜಾನಪದ ಗೀತಗಳು (ಸಂ: ಆರ್‌, ಎಸ್‌, ಪಂಚಮುಖಿ), 
ಪುಟ ೫೬-೫೭, 


ತ್ರಿಪದಿ: ಅದರ ಸ್ವರೂಪ ಮತ್ತು ಇತಿಹಾಸ ೨೩೭ 


ಮೇಲಿನ ಉದಾಹರಣೆಗಳಲ್ಲಿ ವಿಷ್ಣುವಿನ ಬದಲು ಬ್ರಹ್ಮ, ಬ್ರಹ್ಮದ ಬದಲು ವಿಷ್ಣು 
ಬಂದಿದೆ. ಇದು ಅಸರೂಪದ ಸಂಗತಿಯೇನಲ್ಲ. ಆದರೆ ಎಂಟನೇ ಸ್ಥಾನಗಳಲ್ಲಿ ರುದ್ರ 
ಕಂತ ದೊಡ್ಡ ಗಣಗಳು ಬಂದಿವೆಯಲ್ಲ, ಅದಕ್ಕೆ ಏನು ಸಮಾಧಾನವೆಂದರೆ ಇಷ್ಟೇ 
ಕೆಲವು ಜಾನನದ ತ್ರಿಪದಿಗಳಲ್ಲಿ ಎರಡನೆಯ ಪಾದದ ಮೊದಲ ಮೂರು ಗಣಗಳ ಬಳಿಕ 
ಬರುವ ನಾಲ್ಕನೆಯ ಗಣವನ್ನು ಒಂದು ರೀತಿಯಾಗಿ ಖಾಲಿ ಬಿಟ್ಟಿ ರುವುದುಂಟು. 
ಹಾಡುವವರು ಅಲ್ಲಿ ತಮಗೆ ತೋರುವ ಯಾವುದೋ ಪದವನ್ನೋ ಹೆಸರನ್ನೋ ಹಾಕ 
ಬಹುದು. ಯಾರ ಮುಂದೆ ಹಾಡನ್ನು ಹಾಡುತ್ತಿರುವರೋ ಅವರೆ ಹೆಸರು ಎಷ್ಟು 
ದೊಡ್ಡ ದಾಗಿದ್ದರೂ ಅದನ್ನು ಅಲ್ಲಿಗೆ ಸೇರಿಸಲು ಸಾಧ್ಯವಾಗುತ್ತದೆ 
ಅಡ್ಡಡ್ಡ ಮಳಿಬಂದು ದೊಡ್ಡೊಡ್ಡ ಕೆರಿತುಂಬಿ 


ಗೊಡ್ಡುಗಳೆಲ್ಲ ಹೈನಾಗಿ | ......... | 
ಸೆಡ್ಡೆಯ ಮೇಲೆ ಸಿರಿ ಬರ್ಲಿ ॥ 


ಖಾಲಿ ಬಿಟ್ಟಿರುವ ಜಾಗದಲ್ಲಿ " ಗೌಡರ? ಎಂಬುದು ಸಾಂಪ್ರದಾಯಿಕವಾಗಿ ಬರುತ್ತದೆ. 

ಆದರೆ ಹಾಡುವವರು ಇಷ್ಟಪಟ್ಟರೆ " ಮೂರ್ತ್ಯಣ್ನ' ಎಂದೋ, " ಚನ್‌ ಬಸವ್ನ' 

ಎಂದೋ " ಕಲ್ಲೂರ್‌ ತಿಮ್ಮಸ್ನ' ಎಂದೋ ಸೇರಿಸಬಹುದು. ಪಾದದ ಕೊನೆಯಲ್ಲಿ 

ಬಂದಿರುವುದರಿಂದ ಅದು ಹೀಗೆ ಗಣನಿಯಮಕ್ರೆ ಒಳೆಸಡಬೇಕೆಂಬ ನಿರ್ಬಂಧವಿಲ್ಲವೆಂದು 

ಕಾಣುತ್ತದೆ. ಇದು ಅನೇಕ ಜಾನಪದ ತ್ರಿನದಿಗಳಲ್ಲಿ ಕಂಡುಬರುವ ವೈಶಿಷ್ಟ್ಯವೆನ್ನ 

ಬಹುದು. 

ದಕ್ಷಿಣ ಕರ್ಣಾಟಕದ ಒಂದೆರೆಡು ಸಂಕಲನಗಳಿಂದ ಕೆಲವು ಉದಾಹರಣೆಗಳು. 

ಬೈದಂಥ ಬೈಗಳು ಬೆನ್ನತ್ತಿ ಬಾರಾನ 
ಬೈದವ್ವ ಕೇಳು ನನಮಾತ ಬೈಗಳ 
ಮಲ್ಲಿಗ್ಲೂಮಾಡಿ ಮುಡಿ ಹೋಗ 175 


ಅಡಿಗೆಯ ಮನೆಯಾಗೆ ಮಡದಿಯ ಸುಳಿವಿಲ್ಲ 
ಅಡಿಗೆ ಬಾಯಿಗೆ ರುಚಿಯಿಲ್ಲ ಹಡೆದವ್ವ 
ಮಡೆದಿ ತವರಿಗೆ ಹೋಗ್ಯಾಳ ॥ 76 


ಇಲ್ಲಿರತಕ್ಕವು ಅಂಶಗಣಗಳೆಂಬುದರಲ್ಲಿ ಸಂದೇಹವಿಲ್ಲ... ಎರಡನೆಯ ಸದ್ಯದಲ್ಲಿ "ಯೀಗೆ' 
"ರೀಗೆ' ಎಂದು ಎಳೆದುಕೊಂಡು ಬ್ರಹ್ಮಗಣಗಳನ್ನಾಗಿ ಮಾಡಿಕೊಳ್ಳ ಬೇಕೆಂದು ಕಾಣು 
ತೆ. | 


75. ಹಳ್ಳಿಯ ಹಾಡುಗಳು (ಸಂ: ಗೋರೂರು ರಾಮಸ್ವಾಮಿ ಅಯ್ಯೆ೦ಗಾರ್‌'), 
ಪುಟ ೮೧. 
76. ಅದ್ದೇೊ ಪುಟ್ಯ ೧೦೦, 


೨೩೮ ಸಂಶೋಧನ ತರಂಗ 


ರು ವಿ ರು ವಿ 
ಬಳ್ಳಾರಿಗೆ ಅಕ್ಕನ ಸೀರೆಯೊಂದು ಚಂದಾನೆ | 
ರು ವಿ ವಿ ವಿ 
ಸೀರೆನೋಡಿ ಅನರತ್ತೆ ಕಳಿವ್ಯಾಳೆ ಅಣ್ಣಯ್ಯ | 
ವಿ ಬ್ರ ವಿ 
ಸೀರ್ಯಾಕೆ ಹೆಣ್ಣ ಕೊಡದೀರೊ ॥?7? 


ವಿ ವ್‌ ದು ವಿ 
ಹಿಡಿಹೊನ್ನ ಕೊಟ್ಟಿರೆ ಗುಣವಿಲ್ಲ ಗೆಣೆಗಾರ । 
ಫಿ ಬ್ರ ನಿ ವಿ 
ಬಾ ಹೋಗು ನಮ್ಮ ಹೊಲಕಡೆ ಮನೆಕಡೆ! 
ರು ' ಬ್ರ ಫಿ 


ನಮ್ಮವರು ಕಂಡು ಬೋದರು 178 


: ನಾನು ನೋಡಿರುವ ಇನ್ನೂ ಹಲವು ಸಂಕಲನಗಳಲ್ಲಿ ಎಲ್ಲಿಯೊ ಶುದ್ಧ ಮಾತ್ರಾಲಯ 
ವಿರುವ ತ್ರಿಪದಿಗಳಿರುವಂತಿಲ್ಲ. ನಾನು ಮಧ್ಯೆ ಕರ್ಣಾಟಕದ, ಎಂದರೆ ದಾವಣಗೆರೆಯ 
ಸುತ್ತಮುತ್ತಣ ಪ್ರದೇಶಗಳಲ್ಲಿ ಕೇಳಿದ ಮತ್ತು ಸ್ವಲ್ಪಮಟ್ಟಿಗೆ ಸಂಗ್ರಹಿಸಿದ ತ್ರಿಪದಿ 
ಗಳಲ್ಲೂ ಅಂಶಲಯವೇ ಕೇಳಿಸಿತು. ನನ್ನ ತಾಯಿ ಹಾಡುವ ತ್ರಿಪದಿಗಳಲ್ಲೂ ಅಂಶ 
ಲಯವನ್ನು ಗುರುತಿಸಿದ್ದೇನೆ. ಹ್ರಸ್ವ ದೀರ್ಫ್ಥಗಳನ್ನು ತಾಳಕ್ಕೆ ಹೊಂದಿಸಿಕೊಳ್ಳಲು 
ಹಿಗ್ಗಿಸುವ ಕುಗ್ಗಿ ಸುವ ಪ್ರವೃತ್ತಿ ಅಲ್ಲೆಲ್ಲ ಎದ್ದು ಕಾಣುತ್ತದೆ. (ಇದೇ ಅಂಶ ಛಂದಸ್ಸಿನ 
ಮುಖ್ಯ ರಹಸ್ಯ). 
ದಕ್ಷಿಣ ಕನ್ನಡ ಜಿಲ್ಲೆಯ ತ್ರಿಸದಿಗಳಲ್ಲೂ ಇದೇ ರೀತಿಯ ರಚನೆ ಇರುವಂತಿದೆ. 


ವಿ ವಿ ವಿ ವಿ 
ಆಚೂಕ ಬ್ಬಿನಗೆದ್ದೆ ಈಜಚೂಕ ಬ್ಬಿನಗೆದ್ದೆ | 
ರು ಬ್ರ ವಿ ವಿ $ 
ನಾಚಾರಿನ ಗೆದ್ದೆ ನಡುಗೆದ್ದೆ ಲಣ್ಣ ಯ್ಯ | 
ರು ಬ್ರ ವಿ 
ಪೆಚಾಟಕೆ ಬಿದ್ದೆ ಅನುಗಾಲೋ ॥ 
ವಿ ಪಿ ವಿ ವಿ 
ಬಲ್ಲಾಳ ಹಿತ್ತಿಲ ಬಳ್ಳಿಯ ಹೆಸರೇನು । 
ಫಿ ಬ್ರ ಖಿ ಖಿ 


ಬೆಳ್ಳಿಯ ದಂಡೆ ಬಿಡುನೀರ ಹಿತ್ತಿಲ! 


77, ಸಂಪಿಗೆ ಅರಳಾನೆ (ಸಂ: ಕ. ರಾ. ಕೃ), ಪುಟ್ಕ ೯೪, 
78. ಜಾನಪದ ಕಥನ ಗೀತಗಳು (ಸಂ: ಕೆ, ರಾ ಕೃ), ಪುಟ್ಯ ೧೪೬ 


ತ್ರಿಪದಿ ಃ ಅದರೆ ಸ್ವರೂಪ ಮತ್ತು ಇತಿಹಾಸ ಪಕ್ಕಿ 


ಫಿ ಬ್ರ ಫಿ 
ಬಲ್ಲಾಳು ತಿಂಬ ಬಿಳಿಯೆಲೆ ॥79 


ಇಲ್ಲೆಲ್ಲಾ ಇರುವುವು ಅಂಶಗಣಗಳು, ನನಗೆ ತಿಳಿದಮಟ್ಟಿಗೆ, ಹಾಡಲಿಕ್ಕಾಗಿ ಕಟ್ಟಿರುವ 
ತ್ರಿಪದಿಗಳಲ್ಲಿ ಮಾತ್ರಾಲಯವಿರುವುದು ಅತ್ಯಂತ ಅಸಂಭವ. ಅವುಗಳಲ್ಲಿ ಅಂಶಲಯ 
ವಿರುವುದೇ ಬಹು ಸ್ವಾಭಾವಿಕ. ಆದರೂ ಜಾನಪದ ತ್ರಿಸದಿಗಳ ಸೊಗಸೇ ಬೇರೆ, 
ಕವಿಗಳಿಂದ ರೆಚಿತವಾದ ತ್ರಿಪದಿಗಳ ಸೊಗಸೇ ಬೇರೆ. ಜಾನಪದ ತ್ರಿಸದಿಗಳು ಸರಾಗ 
ವಾಗಿ ಓಡುತ್ತವೆ. ಅಲ್ಲಿ ಬಳುಕುಂಟು, ಓಟವುಂಟು, ನಾದ ಮಾಧುರೈವುಂಟು. ನಿಜ 
ನಾದ ಜೀವನಾನುಭವವುಂಟು. 

ತ್ರಿಪದಿಯನ್ನು ಕಟ್ಟುವುದು ಸುಲಭ, “ ಕಲಿತನರೂ ಕಲಿಯದವರೂ ಕೂಡಿಯೇ 
ತಂತಮ್ಮ ಭಾವಗಳನ್ನು ಹಾಗೂ ಜೀವನಾನುಭವಗಳನ್ನು ಪ್ರ ಮಟ್ಟಿ ನಲ್ಲಿ ಎರಕ 
ಹೊಯ್ದಿದ್ದಾರೆಂಬುದೇ ಈ ಮಾತಿಗೆ ಸಾಕ್ಷಿ, ಚಿಕ್ಕ ಚಿಕ್ಕ ಭಾವಗಳನ್ನು ಹಸಿ ಗೋಡೆ 
ಯಲ್ಲಿ ಹರಳು ಒಗೆದಂತೆ ಪರಿಣಾಮಕಾರಕವಾಗಿ ವ್ಯಕ್ತಮಾಡಲು ಈ ಕಿರಿಯಳತೆಯ- 
ಮಟ್ಟು ತುಂಬ ಉಪಕಾರಿ.” “ ತ್ರಿಪದಿಯ ವ್ಯಾಪ್ತಿ ಕಿರಿದು. ಆದುದರಿಂದ ಅದರಲ್ಲಿ 
ಒಂದು ವಿಸ್ತಾರದ ವರ್ಣನೆಯನ್ನಾಗಲಿ ದೀರ್ಫೆಕಾಲ ಮಿಡಿಯುವ ಭಾವವನ್ನಾಗಲಿ 
ಸವಿವರವಾದ ಯಾವುದೊಂದು ನಿಚಾರನನ್ನಾಗಲಿ ಸಂಗತಿಯನ್ನಾಗಲಿ ಕೂರಿಸುವುದು 
ಅಸಾಧ್ಯ. ಬಿಡಿ ಬಿಡಿ ವಿಚಾರಗಳನ್ನು ಬೇರೆ ಬೇರೆಯಾಗಿ ಹೇಳುವುದಕ್ಕೆ, ಚಿಕ್ಕ ಚಿಕ್ಕ 
ಭಾವಗಳನ್ನು ಬಿಡಿ ಬಿಡಿಯಾಗಿ ವ್ಯಕ್ತಮಾಡಲಿಕ್ಕೆ ಮಾತ್ರ ತ್ರಿಸದಿ ಸಹಾಯಕಾರಿ. ?೫ 

ಈ ಮಾತುಗಳು ಬಹಳ ನಿಜ. ಆದ್ದರಿಂದಲೇ ತ್ರಿಪದಿಯಲ್ಲಿ ಕಥನ ಕಾವ್ಯಗಳು 
ಹುಟ್ಟಿರುವುದು ಬಹಳ ಕಡಮೆ. ಬೆರಳ ಮೇಲೆ ಎಣಿಸುವಷ್ಟು ಸಂಖ್ಯೆಯ ಕೆಲವು 
ಜಾನಸದ ಕಥನ ಗೀತೆಗಳು ತ್ರಿಪದೀ ರೂಸವಾಗಿನೆ.8 ಆದರೆ ಕಥನ ಶೈಲಿಗೆ ಹೊಂದದ 
ಗುಣ ತ್ರಿಸದಿಯದು. ಒಂದೊಂದು ಪದ್ಯವೂ ಮೂರು ಮೂರು ಸಾಲಿಗೇ ನಿಂತುಬಿಡು 
ತ್ತದೆ. ಗಾತ್ರವೂ ಕಿರಿದು. ಕಥೆಯನ್ನು ಹೇಳಿದರೆ ಅಲ್ಲಲ್ಲಿಗೇ ತಡೆದಂತಾಗುತ್ತದೆ; 
ಕಥೆಯನ್ನು ಸರಾಗವಾಗಿ ಹೇಳಲಾಗುವುದಿಲ್ಲ. ಚಲನ ಚಿತ್ರವನ್ನು ಪದೇ ಪದೇ ಕತ್ತರಿಸಿ 
ತೋರಿಸಿದಂತಾಗುತ್ತದೆ. ಉದಾಹರಣೆಗೆ ಶ್ರೀ ಫ. ಗು. ಹಳಕಟ್ಟಿ ಯವರು ಪ್ರಕಟಸಿರುವ 
ಹರಳಯ್ಯನ ತ್ರಿಪದಿ” ಎಂಬ ಪುಟ್ಟ ಕಾವ್ಯವನ್ನವಲೋಕಿಸಬಹುದು. 


79. ಸೇಡಿಯಾಪು ಕೃಷ್ಣಭಟ್ಟ: "ತ್ರಿಪದಿಯ ಲಕ್ಷಣ? (ಸಮರ್ಪಣೆ? ಗ್ರಂಥದಲ್ಲಿ). 
80. ಡಿ. ಎಸ್‌. ಕರ್ಕಿ: ಕನ್ನಡ ಛಂದೋನಿಕಾಸ್ಮ ಪುಟ್ಕ ೯೧. 
81. ಅದೇ. 


82. ನಿದರ್ಶನಗಳಿಗೆ. ಶ್ರೀ ಕ, ರಾ, ಕೃ, ಅನರ "ಜಾನಪದ ಕಥನ ಗೀತ ಗಳಲ್ಲಿ 
" ಮದುವಣ್ಣ , « ನುಚ್ಚಾಯ್ತು ನೀರ ಹೊಳೆಯಾಗೆ ? ಮುಂತಾದುವನ್ನು ನೋಡಬಹುದು, 


೨೪೦ ಸಂಶೋಧನ ತರಂಗ 


ತ್ರಿಸದಿಯನ್ನು ಕಥೆನ ಶೈಲಿಗೆ ಹೊಂದಿಕೊಳ್ಳುವಂತೆ ಮಾರ್ಪಡಿಸಿದ ಫಲವೇ 
ಸಾಂಗತ್ಯವೆಂದು ತೋರುತ್ತದೆ. ತ್ರಿಸದಿಯು ಶುದ್ಧ ಸಾಂಗತ್ಯವಾಗಿ ಪರಿಣಮಿಸಿದಾಗ 
ಅದರೆ ರೂಪ ವೈಷಮ್ಯ ದೋಷವು ಲೋಪವಾಯಿತೆಂದೂ ಸಾಂಗತ್ಯದಲ್ಲಿ ತ್ರಿನದಿಗಿಂತ 
ಹೆಚ್ಚಿನ ರೂಪ ಸಾಮ್ಯವೊ (Symmetry), ಸ್ವರ ಸಾಮ್ಯವೊ (harmony) ಗೋಚರ 
ವಾಗುತ್ತದೆಂದೂ ಡಾ. ಡಿ. ಎಸ್‌. ಕರ್ಕಿಯನರು ಭಾವಿಸುತ್ತಾರೆ.8 ಸದಿಯು 
ಸಾಂಗತ್ಯವಾಗಿ ಪರಿಣಮಿಸುವುದು ಸುಲಭ. 


ವ 


ಇದು ತ್ರಿಪದಿ, (ಹಾಡಿದಾಗೆ)- 
ವಿ. ವಿಷ ವಿಡಿ 
ವಿಬ್ರ4ನಿ 
ವಿಬ್ರ+ನಿ4ನಿ 
ವಿ4ಬ್ರ+ನಿ 


ಇದರಲ್ಲಿನ ಗಣಗಳ ಸಲ್ಲಟಿದಿಂದ ಹೀಗೆ ಸಾಂಗತ್ಯವಾಗುತ್ತದೆ. 


ವಿ.ವಿ. ವಿಷ್ಲನಿ 
ವಿ.ವಿ... ಬ್ರ 
ವಿ. ವಿಷ ವಿಷ್ಣನಿ 
ವಿಸ ವಿ. ಬ್ರ 


ಸಾಂಗತ್ಯದ ಉಗಮವೂ ಇದನ್ನೇ ಪೋಷಿಸುತ್ತದೆ. ಸಾಂಗತ್ಯ ಬಹು ಈಚಿನ ಮಟ್ಟು. 
ನಾಗವರ್ಮ ಜಯೆಕೀರ್ತಿಯರಿಗೆ ಅದು ತಿಳಿಯದು. ನಮಗೆ ತಿಳಿದ ಮಟ್ಟಿಗೆ ಮೊದಲ 
ಸಾಂಗತ್ಯ ಕೃತಿ ಸು. ೧೪೧೦ ರಲ್ಲಿದ್ದ ದೇಸರಾಜನ " ಸೊಬಗಿನ ಸೋನೆ. ಆದ್ದರಿಂದ 
ಸಾಂಗತ್ಯವು ಹದಿನಾಲ್ಕನೇ ಶತಮಾನದ ಉತ್ತರಾರ್ಧದಲ್ಲಿ ಉಗಮಗೊಂಡಿರಬೇಕು. 
ಸಾಂಗತ್ಯವನ್ನು ಕವಿಗಳು ರೊಪಿಸಿಕೊಳ್ಳಲು ಮೂಲವಾದ ಮಟ್ಟು ಯಾವುದೋ ಒಂದಿ 
ರಬೇಕಲ್ಲವೇ?- ಅದು ಬಹುಶಃ ತ್ರಿಸದಿ ಆಗಿರಬೇಕು. ಸಾಂಗತ್ಯವು ಹಾಡುಗಬ್ಬಕ್ಕೆ 
ಬಹು ಉತ್ತಮವಾದ ಮಟ್ಟು. ಸಾಂಗತ್ಯದ ಕೊನೆಯೆಲ್ಲಿ ಬ್ರಹ್ಮಗಣ ಬರುವುದರಿಂದ 
ರಾಗಾಲಾಸಕ್ಕೆ ಅನಕಾಶನಿಡೆ. ಆ ರಾಗಾಲಾಸದೊಡನೆ ಮುಂದಿನ ಸದ್ಯವನ್ನು 
ಆರಂಭಿಸಿ ಮುಂದುವರಿಯೆಬಹುದು. ಹೀಗೆ ಸರಾಗವಾಗಿ, ನಿರಂತರವಾಗಿ ಕಥೆಯನ್ನು 
ಹೇಳಿಕೊಂಡು ಹೋಗಬಹುದು. ಆದರೆ ಈ ಸೌಲಭ್ಯ ತ್ರಿಸದಿಗಿಲ್ಲ. 


83. "ಸಾಂಗತ್ಯ? (“ದೀಪದಾನಗ, ದೀಪಾನಳಿ ಸಂಚಿಕೆ, ೧೯೫೨.) 


ತ್ರಿಪದಿ: ಅದರೆ ಸ್ವರೂಪ ಮತ್ತು ಇತಿಹಾಸ ೨೪೧ 
ಸಾರಾಂಶ 


ಕನ್ನಡ ವೃತ್ತಗಳಲ್ಲೆಲ್ಲ ತ್ರಿಪದಿಯೇ ಅತ್ಯಂತ ಪ್ರಾಚೀನನಾದರೂ ಅದಕ್ಟೂ ಮೂಲವಾಗಿ 
ಏಳೆಯಂತಹ ಇನ್ನಾವುದೋ ಒಂದು ನೃತ್ತನಿದ್ದಿರಬೇಕು, ತ್ರಿಸದಿಯು ಮೊದಲು ಅಂಶವೃತ್ತ 
ವಾಗಿದ್ದು ಹನ್ನೆರಡನೆಯ ಶತಮಾನದ ಮಧ್ಯಭಾಗದ ಸರಿಸುಮಾರಿನಲ್ಲಿ ಮಾತ್ರಾವೃತ್ತವಾಯಿತು. 
ಆದರೆ ಮುಂದೆ ಕೆಲನರು ಅಂಶರಚನೆಯನ್ನೂ ಇನ್ನು ಕೆಲವರು ಮಾತ್ರಾರಚನೆಯನ್ನೂ ಅನುಸರಿ 
ಸಿದರು, ಅಂಶರಚನೆ ಸಟ್ಟಿದಿಯಲ್ಲಿ ನಿಂತುಹೋದಂತೆ ತ್ರಿಪದಿಯಲ್ಲಿ ಲುಪ್ತವಾಗಲಿಲ್ಲ. ಮಾತ್ರಾ 
ತ್ರಿಪದಿಗಳಲ್ಲೂ ಆರು ಹತ್ತನೇ ಸ್ಥಾನಗಳಲ್ಲಿ ಬ್ರಹ್ಮಗಣಗಳು ಉಳಿದುಕೊಂಡುವು. ತ್ರಿಪದಿಯಲ್ಲಿ 
ಬೆರಳ ಮೇಲೆಣಿಸುವಷ್ಟು ಮಾತ್ರ ಕಥನ ಕಾವ್ಯಗಳು ಹುಟ್ಟಿವೆ. ತ್ರಿಪದಿ ಏನಿದ್ದರೂ ಬಿಡಿ ಬಿಡಿ 
ಭಾವಗಳನ್ನು ಅಭಿವ್ಯಕ್ತ ಗೊಳಿಸಲು ಉಪಯುಕ್ತ ವಾದುದು. ಕಥನ ಶೈಲಿಗೆ ಹೊಂದಿಕೊಳ್ಳುವ 
ಸಾಂಗತ್ಯ ಬಹುಶಃ ತ್ರಿಸಪದಿಯಿಂದ ಉತ್ಪನ್ನವಾದುದು. ಜಾನಪದ ಸಾಹಿತ್ಯದಲ್ಲಿ ಬಹುಭಾಗ 
ತ್ರಿಪದೀರೂಪವಾಗಿದೆ. ಈ ಜಾನಪದ ತ್ರಿಪದಿಗಳಲ್ಲಿ ಈಗಲೂ ಅಂಶಲಯ ಉಳಿದುಕೊಂಡು 
ಬಂದಿದೆ, 


ಒಂಡು ಸಣ್ಣ ತಿದ್ದುಪಡಿ 


ಹೊ ಗ್ರಂಥದ ೨೦೬ನೆಯ ಪುಟಿದ ಎರಡನೆಯ ಅಡಿ ಟಿಪ್ಪಣಿಯಲ್ಲಿ ಉದ್ದರಿಸಿರುವ “ಶ್ರೀ 
ಯವರ ಮೊದಲ ಹೇಳಿಕೆಯು ಸಾಧುವಾದುದಲ್ಲ, ಏಕೆಂದರೆ, ಬಾದಾಮಿ ಶಾಸನದ ಭಾವಚಿತ್ರ 


ವನ್ನು ನಾನು ನೋಡಿದ್ದೇನೆ; ಅದರಲ್ಲಿ ಯಾನ ಗೆರೆಗಳೂ ಕಾಣಿಸುವುದಿಲ್ಲ. 


16 


« ಬೆದಂಡೆ” 


ಪ್ರೊ. ತೀ. ನಂ. ಶ್ರೀಕಂಠಯ್ಯನವರ “ ಚತ್ತಾಣ ಮತ್ತು ಬೆದಂಡೆ” ಎಂಬ 
ಲೇಖನ ಪ್ರಬುದ್ಧ ಕರ್ಣಾಟಕದ ಸಂಚಿಕೆಯೊಂದರಲ್ಲಿ ಪ್ರಕಟವಾಗಿದೆ! ಆ ವಿಷಯಕ್ಕೆ 
ಸಂಬಂಧಿಸಿದಂತೆ ಇಲ್ಲಿಯವರೆಗೆ ನಡೆದಿರುವ ಚರ್ಚೆಗಳಲ್ಲಿ ಇದು ಖಚಿತವೂ ಸಮಗ್ರವೂ 
ಪ್ರೌಢವೂ ಆದುದು. ಅವರ ಅನೇಕ ತೀರ್ಮಾನಗಳು ವಿದ್ವಾಂಸರಿಗೆ ಒಪ್ಪಿ ಗೆಯಾಗ 
ಬಲ್ಲುವು. ಈ ಪುಟ್ಟ ಬರಹವು ಅವರ ಲೇಖನಕ್ಕೆ ಒಂದು ರೀತಿಯಲ್ಲಿ ಅನುಬಂಧ 
ವಿದ್ದ ತೆ. ಅವರೆ ಅಭಿಪ್ರಾಯಗಳನ್ನು ಮಾರ್ಪಡಿಸುವಂತಹ ಹೊಸ ಸಂಗತಿ ನನ್ನ 
ಗಮನಕ್ಕೆ ಬಂದಿಲ್ಲ... ಅವರೆ ಅಭಿಪ್ರಾಯಗಳನ್ನೇ ಪೋಷಿಸುವ, ಅವುಗಳಿಗೆ ಒಂದೆರಡು 
ಅಂಶಗಳನ್ನು ಸೇರಿಸುವ ಒಂದು ಅಲ್ಲ ಪ್ರಮಾಣದ ಪ್ರಯತ್ನ ಇಲ್ಲಿದೆ. 

ಅವರು ತಮ್ಮ ಲೇಖನದಲ್ಲಿ ಕಾಣಿಸದಿರುವ ಮೂರು ಉಲ್ಲೇಖಗಳನ್ನು ಕೆಳಗೆ 
ಕೊಡುತ್ತೇನೆ. | 

(೧) ಶಾಂತಿನಾಥನ (ಸು. ೧೦೬೦) " ಸುಕುಮಾರ ಚರಿತೆ'ಯಲ್ಲಿಃ :- 


ಶ್ರ 


ಬೀಣೆಯೆ ಕೊಟಲ ಬೆದಂಡೆಯ 
ಗಾಣರ ಬಲೂವಿಡಿದು ಸುಟೂದು ಕುಂದಿಂ ಕಥಕ 
ಶ್ರೇಣಿಯೌಡನೆಳಸಿ ಬಳಸುವ 

ನಾಣಿಲಿಗಳನೀ ಬುಧಾಳಿಯೊಳ್‌ ಪುಗಿಸುವುದೆ ॥ 


ವೀಣೆ ಕೊಳಲುಗಳನ್ನು ನುಡಿಸುವವರ, ಬೆದಂಡೆಯನ್ನು ಹಾಡುವವರೆ, ಕಥೆ ಹೇಳು 
ವವರೆ ಸಂಗವನ್ನು ಬಯಸಿ ಅವರೊಡನೆ ವ್ಯವಹೆರಿಸುವವರು ನಾಚಿಕೆಯಿಲ್ಲದವರು. 
ಅವರನ್ನು ವಿದ್ವಾಂಸರ ಮಧ್ಯೆ ಸೇರಿಸಬಾರದು. ಇದು. ಈ ಪದ್ಯದ ಸಾರಾಂಶ. 
ಸಂಪಾದಕರು ಬೆದಂಡೆ ಪದಕ್ಕೆ " ಒಂದು ಹಾಡು, ಕಾವ್ಯಜಾತಿ ' ಎಂದು ಅರ್ಥ ಹೇಳಿ 
ದ್ವಾರೆ. ಪ್ರೊ. ತೀ. ನಂ. ಶ್ರೀ. ಯವರು ಬೆದಂಡೆ ಎಂಬುದು ಒಂದು ಹಾಡುಗಬ್ಬ 
ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ. 

(೨) ಎರಡನೆಯ ನಾಗವರ್ಮನ (ಸು. ೧೧೪೫) " ಅಭಿಧಾನ ವಸ್ತುಕೋಶ '8 
ದಲ್ಲಿ: 


1. ಪ್ರಬುದ್ಧ ಕರ್ಣಾಟಕ, ೪೪೪, ಪು. ೮೩-೯೪. 

2. ಸುಕುಮಾರ ಚರಿತಂ (ಸಂ. ಟಿ.ಎಸ್‌. ಶಾಮರಾವ್‌ ಮತ್ತು ಡಿ.ಎಲ್‌. ನರಸಿಂಹಾ 
ಚಾರ್‌), ೨-೨೪. 

3, ಅಭಿಧಾನ ವಸ್ತುಕೋಶ (ಸಂ. ಎಂ, ಎ. ನೆಂಕಟಿರಾನ್‌ ಮತ್ತು ಎಚ್‌. 
ಶೇಸಯ್ಕೆಂಗಾರ್‌), ಪು. ೬೬ 


« ಬೆದಂಡೆ 3 ೨೪೩ 


ಶೌಂಡಿಕನೆನೆ ಕಳ್ಳ (ವಳಂ) 

ಚಂಡಂ ನಾಗಾರಿಯೆಂದ [ಡ]ಂಡೆಯವಂ ವೈ 
ತಂಡಿಕನಣಃ ಕುಹಕತೆಯಂ 
ಕೊಂಡಾಡುವನಿಂದ್ರಜಾಲಿಕಂ ತಾನಕ್ಕುಂ | 


ಇದು ಅಚ್ಚಾಗಿರುವ ಪಾಠ. ಗ್ರ ಗ್ರಂಥದ ಕೊನೆಯಲ್ಲಿ ಇನ್ನೊಂದು ಪ್ರತಿಯ ಪಾಠಾಂತರ 
ಗಳನ್ನು ತೊಟ್ಟ ದೆ (ಪು. ೨೫೦). ಅಲ್ಲಿ ಈ ಪದ್ಯ ಕ್ಸ ಪಃ "ದುಃ 
ಕಳ್ಳ ಕಳವ ಭಂಡಂ ನಗ್ಗಾರಿಯಂ ಬೆದಂಜೆಯನಂ ವೈತಂಡಿಕನತಿ ಕುಹಕತೆಯಂ 
ಶಸಜಡುಸಿ? . ಇಲ್ಲಿರುವ "' ಜಿದಂಜೆ' ಎಂಬುದೂ "ಭಂಡ' ಬಂಬುದೊ ಮೂಲ 
ಪಾಠಕ್ಕೆ ಸೇರಿದುವೆಂದು ಕಾಣುತ್ತದೆ. ಈ ಪದ್ಯದಲ್ಲಿ ಕೆಟ್ಟವರ, ವಂಚಕರ ಪಟ್ಟ ಇದೆ. 
"ಶಾಂಡಿಕ' ಎಂದರೆ ಕಳ್ಳನ್ನು ಅಥವಾ ಮದ್ಯವನ್ನು ಮಾರುವವನು; " ಭಂಡ' ಎಂದರೆ 
"ನಾಗಾರಿ' ("ನಗ್ಗಾರಿ'? )".. (ಸಂಸ್ಕ್ರತದಲ್ಲಿ ಭಂಡ ಎಂದರೆ ನಗಿಸುವವನು, ಹಾಸ್ಯ 
ಗಾರ ಎಂದರ್ಥ.) ವೈತಂಡಿಕನೆಂದರೆ ಬೆದಂಡೆಯವನು ; ಇಂದ್ರಜಾಲಿಕನೆಂದರೆ ಮೋಸ 
ಮಾಡುವವನು- ಇಷ್ಟು ಬಹುಶಃ ಮೇಲಿನ ಪದ್ಯದ ಸ್ಥೂಲವಾದ ಅರ್ಥ. 

(೩) ಶಬ್ದಮಣಿದರ್ಪಣ 'ದಲ್ಲಿ “ ಬೆದಂಡೆಯೆಂದು ವೈದಂಡಿಕಂ » ಎಂದಿದೆ. 
ಇದನ್ನು ಪ್ರೊ. ತೀ. ನಂ. ಶ್ರೀ. ಗಮನಿಸಿದ್ದಾರೆ. ಅದರ ಇನ್ನೊಂದು ಪ್ರತಿಯಲ್ಲಿ 
ಹೀಗಿದೆ. ರಾರಾ ಶಬ್ದಂ ವೈ ದಂಡಿಕದಲ್ಲಿಯುಂ ಒಳ್ಳಿ ತ್ರ ಅಲ್ಲಿಯುಂಗ, 
ಬೆದಂಡೆ ಶಬ ಕ್ರೈ " ಒಳ್ಳೆ ಯದು’? ಎಂಬ ಅರ್ಥವೂ ಇರುವುದನ್ನು” ಒಬ್ಬ ಪ್ರತಿಕಾರ 
ಇಲ್ಲಿ ಗಮನಿಸಿದ್ದಾನೆ. 

ಬೆದಂಡೆ ಶಬ ವು ಬಂದಿರುವ ಮೇಲಿನ ಉಲ್ಲೇಖಗಳನ್ನು ಒಂದೊಂದಾಗಿ ಗಮನಿ 
ಸೋಣ. ಸುಕುಮಾರ ಚರಿತೆ 'ಯ ಪದ್ಯದ ಜೊತೆಗೆ " ಮದನ ತಿಲಕ'ದ ಈ ಒಂದು 
ಪದ್ಯವನ್ನುಃ ಹೋಲಿಸಬಹುದು 


ಕೊಳಲ ಬೆಡಂಬೆಯ (ಬೆದೆಂಡೆಯೆ) ಪಗರಣ 

ದಳಿಗಳ ಪರದೈವಮಾಡುವವರ್ಗಳ ಮಾತಿಂ 

ಗುಳಿಪರ ತಯ 

ರ್ಗಳ ತುಳಿಗಳ ದೆಸೆಬೋಗಲೀಯಲಾಗದಡು ವಧುವಂ ॥ 


ಈ ಸದ್ಯದ ಪಾ ಪಾಠ ಕೆಟ್ಟ ದೆಯಾದರೂ ಇಷ್ಟು ಸ ಸಾರಾಂಶವನ್ನು ಗ್ರಹಿಸಬಹುದು...ಕೊಳ 
ಲನ್ನು ನುಡಿಸುವವರೆ, “ ಜಿಡಂಡೆಯನ್ನು ಹಾಡುವವರ, ಪಗರಣಗಳನ್ನು ಅಭಿನಯಿಸುವ 


ನೈ ಹೀಗೆಂದರೇನೋ ತಿಳಿಯದು, 
5, ಶಬ್ದಮಣಿದರ್ಪಣ (ಮದ್ರಾಸ್‌ ಆವೃತ್ತಿ), ಪು. 4೧೧, 
6, ಮದನತಿಲಕ (ಸಂ. ಆರ್‌, ಎಸ್‌, ಪಂಚಮುಖಿ), ೮:೨೯, 


೨೪೪ ಸಂಶೋಧನ ತರಂಗ 


ವರ? ಇತ್ಯಾದಿಯರೆ ಬಳಿಗೆ ಸ್ತ್ರೀಯರು ಹೋಗದಂತೆ ನೋಡಿಕೊಳ್ಳ ಬೇಕು. ಅವರಿಂದ 
ಅವರ ಮನಸ್ಸು ಕೆಡಬಹುದು. ಚಂಚಲ ಸ್ವಭಾವದ ಸ್ತ್ರೀಯರು ಜದಂಜಿಯ ಹಾಡನ್ನು 
ಕೇಳಲು ಬಯಸುತ್ತಿದ್ದರೆಂದು " ಸೂಕ್ತಿ ಸುಧಾರ್ಣವ ಕ್‌ (೮.೧೩೪) ಒಂದು ಪದ್ಯ 
ಹೇಳುತ್ತದೆ. 8 ಬೆದಂಡೆಯನ್ನು ಕೇಳಲು ಬಯೆಸುನವರು ಅಂತಹೆ ಗೌರವಸ್ಥ ರಲ್ಲವೆಂಬ 
" ಸುಕುಮಾರ ಚರಿತೆ 'ಯ ಹೇಳಿಕೆಯನ್ನು ಇವೆರಡೂ ಪೋಸಿಸುತ್ತವೆ. ನಾಗವರ್ಮನ 
ಹೇಳಿಕೆಯೂ ಅಷ್ಟೇ. ನಾಗವರ್ಮನು "ಬೆದಂಡೆ ' ಮತ್ತು " ವೈತಂಡಿಕ 'ಗಳು ಸಮಾನ 
ವೆಂದು ಭಾವಿಸುತ್ತಾನೆ. ಪ್ರೊ. ತೀ. ನಂ. ಶ್ರೀ. ಅವರು ಜನ್ನ, ಕೇಶಿರಾಜರನ್ನನು 
ಸರಿಸಿ ಅದು ವೈದಂಡಿಕದಿಂದ ಬಂದಿರಬಹುದೆಂಬ ಸಾಧ್ಯತೆಯನ್ನು ಎತ್ತಿ ಹಿಡಿಯು 
ತ್ತಾರೆ... ಬಹುಶಃ ಅವರು ಸರಿ. ನಾಗವರ್ಮನ ಅಭಿಪ್ರಾಯದಲ್ಲೇನೋ ಬೆದಂಡೆ 
ಯನ್ನು ಹಾಡುವವರು ಅಂತಹ ಗೌರವಾನ್ವಿತ ವ್ಯಕ್ತಿಗಳಲ್ಲ. ವೈತಂಡಿಕ ಎಂದೆರೆ 
ಚಮತ್ವಾರದ ಮಾತುಗಳಲ್ಲಿ ನಿಷ್ಣಾ ತನಾದನನು. ನಾಗವರ್ಮನ ಸಮಾಕರಣವು 
(ಬೆದಂಡೆ ವೈತಂಡಿಕ) ಸರಿಯಾಗಿರದಿದ್ದರೂ ಬೆದಂಡೆಯನ್ನು ಹಾಡುವವರೆ ವಿಷಯ 
ದಲ್ಲಿ ಅವನಿಗೆ ಒಳ್ಳೆಯ ಭಾವನೆಯಿಲ್ಲ. ಶೌಾಂಡಿಕ್ಕ ಭಂಡ, ಬೆದಂಡೆಯವನು, ಇಂದ್ರ 
ಜಾಲಿಕ- ಇವರೆಲ್ಲ, ಅವನ ಪ್ರಕಾರ, ಸ್ಥೂಲವಾಗಿ ಒಂದು ಗುಂಪಿಗೆ ಸೇರುವವರು. 
" ಶಬ್ದಮಣಿದರ್ಪಣ 'ದ ಒಬ್ಬ ಕೆಸಿಕನಾಹ ದ ಪ್ರತಿಕಾರ ಬೆದಂಡೆಯೆಂಬ ರಚನೆಯ 
ವಿಷಯದಲ್ಲಿ ತನ್ನ ಅಭಿಪ್ರಾಯನನ್ನೋ ಈತ ಅದನ್ನು ಮೆಚ್ಚಿದ್ದ ಇತರರ ಅಜಿ 
ಪ್ರಾಯನನ್ನೋ " ಒಳ್ಳಿತ್ತ ಅಲ್ಲಿಯುಂ' ಎಂಬಲ್ಲಿ ಸೂಚಿಸುವಂತೆ ಕಾಣುತ್ತದೆ. ಎಲ್ಲರೂ 
ಜೆದಂಡೆಯನ್ನು ನಿಂದಿಸುತ್ತಿದ್ದರೂ ಕೆಲವರಿಗಾದರೂ ಅದು ಮೆಚ್ಚುಗೆಯಾಗಿರಬಹು 
ದಲ್ಲವೇ? 

ಬೆದಂಡೆಯ ವಿಷಯದಲ್ಲಿ ಪ್ರೊ. ತೀ. ನಂ. ಶ್ರೀ. ಅವರ ಅಭಿಪ್ರಾಯಗಳು 
ಇಷ್ಟು: 

(೧) ಇದು ಪ ಪಾಡುಗಬ್ಬ ; ಹಾಡತಕ್ಕದ್ದು. 

(೨) ಇದರಲ್ಲಿ ಕಂದ, ee ಬಗೆಯ ಪ್ರಸಿದ್ಧವೃತ್ತ, ಇವು ಬರುತ್ತವೆ. 


(೩) ಇದು ಅತಿದೀರ್ಥವೊ ಅತಿಪ್ರಸ್ತವೂ Oke ಅಡಕವಾದ ಕಾವ್ಯ. 


7. ಪಗರಣಗಳು ಜನರು ವಿನೋದಕ್ಕಾಗಿ ಹಾಕುತ್ತಿದ್ದ ವೇಸಗಳು, ಅವು ಹಾಸ್ಕ 
ಪ್ರಧಾನವಾಗಿದ್ದು ವು. ಅವು ಶುದ್ಧ ನಾಟಕಗಳಾಗಿರೆದಿದ್ದ ರೂ ಅವುಗಳಲ್ಲಿ " ವಾಚಿಕಾಂಶ? 
ವಿದ್ಧಿತೆಂದು ಊಹಿಸಲು ಆಧಾರಗಳಿನೆ, 

8. ©“ ಪಾಡುವರಲ್ಲಿ ಬೆದಂಡೆ ತೊತ್ತನೆತ್ತ ಅಸುವೆನೆಂದು ಪೋಪ ನೆನನುಂ ಸಮಕಟ್ಟುವ 
ರಲ್ಲಿ ಪಾಣ್ಬೆ ಯರ್‌ ” 


4 ಬೆದಂಡೆ? ೨೪೫ 


ಇವುಗಳ ಜೊತೆ ಕೆಳಗಿನ ಅಭಿಪ್ರಾಯೆಗಳನ್ನೂ ಸೇರಿಸಿಕೊಳ್ಳಬಹುದು 
(೧) ಇದು ಚಂಚಲ ಸ್ವಭಾವದ ಅಥವಾ ಲಘುಸ್ತಭಾವದ ಜನರಿಗೆ ಪ್ರಿಯೆವಾ 


ಗಿದ್ದಿತು (ಆ ಕಾಲದವರು ಬೆದಂಡೆಯನ್ನು " ಅಶ್ಲೀಲ ಸಾಹಿತ್ಯ ಕೈ 
ಸೇರಿಸಿದ್ದರೆಂದು ಕಾಣುತ್ತದೆ.) 


(೨) ಬೆದಂಡೆಯನ್ನು ಹಾಡುವವರು ಗೌರವಸ್ಥೆ ಜನರಲ್ಲ; 
ವುದು, ಕೇಳುವುದು ಎರಡೂ ಮರ್ಯಾಜಿ ತರತಕ್ಕನಲ್ಲ. 


ಅದನ್ನು ಹಾಡು 


ಪಂಚವಾದ್ಯ - ಒಂದು ಟಿಪ್ಪಣಿ 


ಹಲವು ವರ್ಷಗಳ ಹಿಂದೆ "ಸಂಚಮಹಾಶಬ್ದ' ಅಥವಾ " ಸಂಚಮಹಾವಾದ್ಯ'ದ 
ಮೇಲೆ ಸಾಕಷ್ಟು ಚರ್ಚೆ ನಡೆಯಿತು ಮತ್ತು ಅದು ಐದು " ಮಹಾ ವಾದ್ಯಗಳನ್ನು 
ಸೂಚಿಸುತ್ತದೆ ಮು ತೀರ್ಮಾನವಾಯಿತು. ಇದರ ವಿಷಯವಾಗಿ ಈಚಿನ ಪ್ರೌಢ, 
ಸಮಗ್ರ ಚರ್ಚೆಯೆಂದರೆ ಡಾ. ನಿ. ರಾಘವನ್‌ ಅವರದು.ಃ ಸಂಚಮಹಾವಾದ್ಯವೆಂದರೆ 
ಬರಿಯ ವಾದ್ಯಗಳೇ ಆಗಬೇಕಿಲ್ಲ; ನಾಲ್ಕು ವಾದ್ಯಗಳು, ಒಂದು ಮಾನುಷಧ್ವನಿಯೂ 
ಆಗಬಹುದಿಂದು ಅಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. 

ಕರ್ಣಾಟಕದ ಶಾಸನಗಳಲ್ಲಿ, ಕಾವ್ಯಗಳಲ್ಲಿ ಪಂಚಮಹಾಶಬ್ದದೆ ಉಲ್ಲೇಖಗಳು 
ಹಲನೆಡೆ ಬಂದಿವೆ. ಅವುಗಳನ್ನು ಉಲ್ಲೇಖಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ. 
ಆದರೆ ಆ ಐದು ವಾದ್ಯಗಳು ಯಾವುವು? ಎಂಬುದೀಗ ನಮ್ಮ ಮುಂದಿರುವ ಸಮಸ್ಯೆ. 
ಕ್ರಿ. ಶ. 1092ರ ಒಂದು ಶಾಸನವು: ಈ ಐದನ್ನು ಹೇಳುತ್ತದೆ. -ತಿವರಿ, ದಟ್ಟ, 
ಖಂಡಿಕ್ಕೆ ಜಯೆಗಂಟಿ ಮತ್ತು ಕಾಳೆ. ನಿಜಗುಣ ಶಿವಯೋಗಿಗಳು ವಿವೇಕ 
ಚಿಂತಾಮಣಿಯಲ್ಲಿ ಶೃಂಗ್ಯ ತಮ್ಮಟ, ಶಂಖ, ಭೇರಿ, ಜಯಘಂಟೆ3 ಎಂಬ ಪಟ್ಟಿ 
; ಯನ್ನು ಕೊಟ್ಟಿದ್ದಾರೆ. 

ಒಂದೆ ಸಂಚಮಹಾವಾದ್ಯಗಳನ್ನು ವಿಶೇಷ ಸಂದರ್ಭಗಳಲ್ಲಿ ಬಾರಿಸುತ್ತಿದ್ದರು 
ಮತ್ತು ಅವುಗಳನ್ನು ನುಡಿಸುವುದು ಒಂದು ವಿಶಿಷ್ಟ ಗೌರವವೂ ಆಗಿದ್ದಿತು. ರಾಜರು 
ತಮ್ಮ ಸಾಮಂತರಿಗೆ, ಹಿರಿಯ ಅಧಿಕಾರಿಗಳಿಗೆ, ದೇವಸ್ಥಾನಗಳಿಗೆ ಈ ಗೌರನವನ್ನು 
ದಯಪಾಲಿಸುತ್ತಿದ್ದರು. ಎಲ್ಲರೂ ಈ ಐದು ವಾದ್ಯಗಳನ್ನು ನುಡಿಸಿಕೊಳ್ಳು ವಂತಿರಲಿಲ್ಲ. 
ಈ ಸಂಚಮಹಾವಾದ್ಯಗಳ ಪದ್ದತಿಯು ಈಗ ಕರ್ಣಾಟಕದ ಬಹುಭಾಗದಿಂದ ಮರೆ 
ಯಾಗಿ ಹೋಗಿದ್ದರೂ, ಇಂದಿಗೂ ಕರ್ಣಾಟಕದ ಪಶ್ಚಿಮ ತೀರದ ದೇವಸ್ಥಾನಗಳಲ್ಲಿ 
" ಪಂಚವಾದ್ಯ' ಎಂಬ ಹೆಸರಿನಲ್ಲಿ ಇದು ಉಳಿದುಕೊಂಡಿರುವುದು ಬಹು ಸ್ವಾರಸ್ಯ 
ವಾಗಿದೆ. ಉದಾಹೆರಣೆಗೆ, ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ದೇವಸ್ಥಾ ನದಲ್ಲಿ 
ನುಡಿಸುವ " ಸಂಚವಾದ್ಯ'ಗಳು ಇಂತಿನೆ- ಶ್ರುತಿ ಮಾರಿ, ಡೋಲು, ತಾಸಮಾರ 
ಮತ್ತು ತಾಳೆ. ಅದೇ ಜಿಲ್ಲೆಯ ಇತರೆಡೆ ಬಾರಿಸುವ ವಾದ್ಯಗಳು ಇಂತಿವೆ. ಶ್ರುತಿ 


i. “Pancha-maha-shabda? (Indian Linguistics, Turner 
Jubilee Volume, 1958). 

9 Ec. 811, Nj. 164. 

3. ಇದೇ ಬಹುಶಃ ಕನ್ನಡದಲ್ಲಿ ಜೇಗಟೆ ಜಾಗಟೆ ಆಗಿ ಇನ್ನೊಂದು ವಾದ್ಯದ ೫ 
ಪರಿಣಮಿಸಿದೆ, 


ಪಂಚನಾದ್ಯ- ಒಂದು ಟಿಪ್ಪಣಿ ೨೪೭ 


ಸನಾಯಿ, ಡೋಲ್ಕು ತಾಸು (ಮಾರು), ಸಮ್ಮೇಳೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ 
ಕೆಲವು ಪಟ್ಟಿಗಳು ಹೀಗಿವೆ. ಮೂಡಬಿದಿರೆಯ ಕಡೆ-_ಡಮರು, ಡೋಲು, ಶ್ರುತಿ 
ನಾಗಸ್ವರ, ತಾಳೆ. ಉಡಿಸಿಯ ಕಡೆ .ಊದುವಾದ್ಯ, ಡೋಲು, ಗಂಟೆ, ಶಂಖ, 
ಶಾಳೆ. ಮೂಲ್ವಿಯ ಕಡೆ ಡೋಲು ಗಂಟೆ, ರಣಕಹಳೆ, ನಗಾರಿ, ಪದಾರ್ಶಿ, 
ದಿಡುಂಬು (ದುಡಿಂಬು). ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣಕ್ಕಿರುವ ಕೇರಳ 
ದಲ್ಲಿಯೂ " ಸಂಚವಾದ್ಯ 'ಗಳುಂಟು. ಮದ್ದೆಳೆಂ, ತಿಮುಲ, ಎಡಕ್ಕೆ, ಕೊಂಬು, 
ಎಲತ್ತಾಳೆಂ. ಕೇರಳಿಗರು ಈ ವಾದ್ಯಗಳ ಸಮ್ಮೇಳವನ್ನು ಬಹುವಾಗಿ ಮೆಚ್ಚುತ್ತಾರೆ. 

ಒಟ್ಟು ಸಾರಾಂಶ  ಸಂಚಮಹಾವಾದ್ಯಗಳನ್ನು ನುಡಿಸುವ ಪದ್ಧ ತಿಯು 
' ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೇರಳಗಳಲ್ಲಿ, ವಿಶೇಷವಾಗಿ 
ಅಲ್ಲಿನ ದೇವಸ್ಥಾನಗಳಲ್ಲಿ ಇಂದಿಗೂ ಉಳಿದುಕೊಂಡು ಬಂದಿದೆ. ಬೇರೆ ಯಾವ ಯಾವ 
ಕಡೆಗಳಲ್ಲಿ ಅದು ಇದೆ ಎಂಬುದನ್ನು ಸಂಗ್ರಹಿಸಿ, ಆ ಪ್ರದೇಶಗಳನ್ನೆಲ್ಲ ಒಳಗೊಳ್ಳುವಂತೆ 
ಒಂದು ಸೀಮಾರೇಖೆಯನ್ನು (15061088) ಎಳೆಯಲು ಸಾಧ್ಯ. ಪಂಚವಾದ್ಯಗಳು 
ಎಲ್ಲ ಕಡೆಗಳಲ್ಲೂ ಒಂದೇ ಆಗಿಲ್ಲ. ಒಂದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ 
ಬೇರೆ ಬೇರೆ ವಾದ್ಯಗಳನ್ನು ನುಡಿಸುತ್ತಾರೆ. ನಾನು ಕಂಡಂತೆ, ಗೋಕರ್ಣದಲ್ಲಿ ಎಂಬು, 
ಹತ್ತು ವಾದ್ಯಗಳನ್ನು ನುಡಿಸಿದರೂ ಪಂಚವಾದ್ಯ ' ಎಂಬ ಹೆಸರನ್ನೇ ಬಳಸುತ್ತಾರೆ. 
. ಎಂದರೆ ವಾದ್ಯಗಳ ಸಂಖ್ಯೆ ಬೇರೆಯಾದರೂ ಹಿಂದಿನ ಹೆಸರು ಮಾತ್ರ ಉಳಿದುಕೊಂಡು 
ಬಂದಿದೆ. 4 

ಮದ್ರಾಸಿನ ಸರ್ಕಾರಿ ಮ್ಯೂಜಿಯನ್ಮಿನಲ್ಲಿರುವ "ನಂಚಮುಖವಾದ್ಯ'ವೆಂಬುದು, 
ಹೆಸರೇ ಹೇಳುವಂತೆ, ಐದು ಬಾಯಿಗಳಿರುವ ಒಂದು ವಾದ್ಯವನ್ನು ಸೂಚಿಸುತ್ತದೆ. 
ಆ ಐದು ಬಾಯಿಗಳಿಗೆ ಈಶ್ವರನ ಸದ್ಯೋಜಾತಂ, ಈಶಾನಂ, ತತ್ಪುರುಷಂ, ಅಘೋರೆಂ 
ಮತ್ತು ವಾಮದೇವಂ ಎಂಬ ಐದು ಮುಖಗಳ ಹೆಸರುಗಳನ್ನು ಕೊಟ್ಟಿ ದ್ಹಾರೆ. ಆದರೆ 
ಈ ಪಂಚಮುಖನಾದ್ಯವು ಬೇರೆ ಎಂಬುದು ಸ್ಪಷ್ಟವೇ ಆಗಿದೆ. 


4. ಕೇರಳದಲ್ಲಿ " ಪಂಚವಾದ್ಯ *ಗಳನ್ನು ನುಡಿಸುವ ಸಂಗತಿಯನ್ನು ನಾನು ಅರಿತದ್ದು 
" ಇಂದಿರಾ ಗಾಂಧಿಯವರನ್ನು ಪಂಚವಾದ್ಯಗಳ ಗೌರನದೊಡನೆ ಬರಮಾಡಿಕೊಂಡರು” ಎಂಬ 
ವಾರ್ತೆಯನ್ನು «7716 Hindu ಪತ್ರಿಕೆಯಲ್ಲಿ ಓದಿ. ಅದಕ್ಕೆ ಮುಂಚೆ ಗೋಕರ್ಣದಲ್ಲಿ 
ಪಂಚವಾದ್ಯಗಳನ್ನು ನುಡಿಸುವುದನ್ನು ಕೇಳಿದ್ದೆ. ಬಳಿಕ ಹಲವು ಮಿತ್ರರಿಗೆ ಬರೆದು ಅನೇಕ 
ನಿವರೆಗಳನ್ನು ಪಡೆದಿದ್ದೇನೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು. 


ಅನುಬಂಧ - ಕೌಳರು 


ಶಂಕರೆದಾಸಿಮಯ್ಯನ ಪುರಾಣದಲ್ಲಿ (೧೪ನೆಯ ಸಂಧಿ) ವೀರಕೈವನಾದ ಶಂಕರೆ 
ದಾಸಿಮಯ್ಯನಿಗೂ ಶಾಕ್ತೇಯರಿಗೂ (ಅಥವಾ ಕೌಳರಿಗೂ) ಒಂದು ಚರ್ಚೆ ನಡೆಯು 
ತ್ರದೆ. ಅಲ್ಲಿ ಶಂಕರೆದಾಸಿಮಯ್ಯನು ಕೌಳರೆ ಭೀಭತ್ಸವಾದ ಕುತ್ಸಿತ ಕರ್ಮಗಳನ್ನು 
ಖಂಡಿಸಿ, ಸಾತ್ವಿಕವಾದ ಶಿನಭಕ್ತಿಯನ್ನು ಪದೇಶಿಸುತ್ತಾನೆ. ಅವನೆ ಪ್ರಭಾವದಿಂದ 
ಶಾಕ್ಲೇಯರೆ ದೇವತೆಯಾದ ಮಹಾಕಾಳಿಯು ತಾನೇ ಸ್ವತಃ ಬಂದು ಶಂಕರೆದಾಸಿ 
ಮಯ್ಯೆನ ಸೇವೆಯನ್ನು ಮಾಡುತ್ತಾಳೆ; ಶಾಕ್ತೇಯರೆಲ್ಲರೂ ಅವನ ಶಿಸ್ಕರಾಗುತ್ತಾರೆ. 

ಇಟು ಸಂಭಾಷಣೆಗಳಿಂದ ಮೂಡುವ ಕೌಳರ ಚಿತ್ರವನ್ನು ಸಂಗ್ರಹಿಸಿ ಕೆಳಗೆ 
ಕೊಟ್ಟಿದೆ. ನಾವು ಹಿಂದೆ ನೋಡಿರುವ ಕೌಳರ ಚಿತ್ರಕ್ಕೆ : ಈ ಚಿತ್ರವು ಹೊಂದಿಕೆ 
ಯಾಗುತ್ತದೆ ಎಂಬುದು ಗಮನಾರ್ಹವಾಗಿದೆ. 

ಶಂಕರೆದಾಸಿಮಯ್ಯೆ ಉಜ್ಜಯಿನಿ ನಗರಕ್ಕೆ ಬರುತ್ತಾನೆ. ಅವನು ತನ್ನೆ ಬಿರುದು 
ಗಳನ್ನು ಹೊಗಳಿಸಿಕೊಳು ವುದನ್ನು ಕೇಳಿ ಸಹಿಸಲಾರದ ಅಲ್ಲಿದ್ದ ಶಾಕ್ಷೇಯರು ಅವು 
ಗಳನ್ನು ಬಿಡಿಸುತ್ತೆ ಸ ಬಂದು ಅವನೊಡನೆ ವಾದವನಾ ರಂಭಿಸುತ್ತಾ, ಕೆ. ತಾವು 
ಬ್ರಾಹ್ಮೆಣರೆಂದೂ ತಮಗೆ ಮಾತ್ರ ವೇದಶಾಸ್ತ್ರಗಳು ಗೊತ್ತಿ, ನೆಯೆಂದೂ ಜಂಗಮರಾದೆ 
ಇವು ತಿಳಿಯವೆಂದೂ ಅಸಹಾಸ್ಯ RE ಆಚರಣೆಗಳಿಂದ ನೀವು ನಿಜ 
ವಾಗಿಯೊ ಶೂದ್ರರು, ಬ್ರಾಹ್ಮಣ hd ಮಾತು ಲಿಂಗಾಂಗಿಗಳಿಗೆ ಮಾತ್ರ ಅನ್ವಯ 
ವಾಗುತ್ತ ಬಂಡು ಶಂಕರದಾಸಿಮಯ್ಯ ಪ್ರತಿವಾದಿಸುತ್ತಾನೆ. ಹೀಗೆ ನಡೆದ ಅವರೆ 
ವಾದ ವಿವಾದಗಳಿಂದ ಕಂಡುಬರುವ ಕೌಳರ ಚಿತ್ರ ಹೀಗಿದೆ. ಶಾಕ್ಕೇಯರು ಅಥವಾ 
ಕೌಳರು ತಮ್ಮನ್ನು ಬ್ರಾಹ್ಮಣರೆಂದು ಕರೆದುಕೊಳ್ಳು ತ್ತಿದ್ದರು. ಮಾಂಸಭಕ್ಷಣೆ, ಮದ್ಯ 
ಪಾನ, ಪರಸ್ರ್ರೀ ಸಂಭೋಗಗಳನ್ನು ಮಾಡುತ್ತಿದ್ದ ಚ ಅವರು "ಮಾತಂಗಿ'ಯೆ ಭಕ 
ರಾಗಿದ್ದ ರು. ಶಾಕ್ಕೇಯಮತವೇ ಎಲ್ಲಾ ಮತಗಳಿಗೆ ಜೀವನವೆಂದು ನಂಬಿದ್ದರು 
ಮಂಗಳವಾರೆ ಮತ್ತು ಶುಕ್ರವಾರದ ರಾತ್ರಿ ಗಳಲ್ಲಿ ಕೌಳಸಾಧೆಕರು ಸಮಿತ್ತನ್ನು ಕೈಗಳಲ್ಲಿ 
ಹಿಡಿದು, ಶುಭ ಮಂತ್ರ ಸೆ ಮಾತಂಗಿಯನ್ನು ಧ್ಯಾನಿಸುತ್ತ, ಅಷ್ಠಾ ರ್ಚನೆಗಳನ್ನು 
ಮಾಡಿ ಕೆಂಪು ಹೊಗಳಿಂದ ಪೊಜಿಸುತ್ತಾರೆ. ಮೂರುಪಾತ್ರೆಗಳಲ್ಲಿ ನಾನಾ ವಸ್ತು 
ಗಳನ್ನು ಹಾಕಿ ಅವುಗಳನ್ನು ಮಾತಂಗಿಗೆ ಅರ್ಪಿಸಿ, ಹೆಂಡತಿಯ ಪಾದಪೂಜೆಯನ್ನು 
ಮಾಡಿ ಆ ವಸ್ತುಗಳನ್ನು ಎಲ್ಲರೊ ಸ್ವೀಕರಿಸುತ್ತಾರೆ. ಹಾಗೆ ಸ್ಟೀಕರಿಸುವಲ್ಲಿ ಬ್ರಾಹ್ಮಣ 
ಶ್ವನಚರೆಂಬ ಭೇದವಿಲ್ಲ. ಅಸೇಯ್ಕೆ 'ಅನೇಧ್ಯಗಳನ್ನು ಸ್ವೀಕರಿಸಿ ಬೀದಿಗಳಲ್ಲಿ ಓಲಾಡಿ 
ಕೊಂಡು ಬರುತ್ತಿದ್ದ ಶಾಕ್ಷನಿಗೆ ಇನ್ನು ಜನನನಿಲ್ಲ. ಅವಳು ಶಿವನೇ ಆಗುತ್ತಾನೆ. 


1. ಇದೇಗ ಗ್ರಂಥ ಪು. ' ೦-೬. 


ಅನುಬಂಧ ೨೪೯ 


ಅವರು ಮಲಕ್ಕೆ ಹೇಸೆರು. ಮೂಶ್ರಪಾನವನ್ನು ಮಾಡುತ್ತಾರೆ. ಸುರೆ, ಮಾಂಸ, ಬೇರೆ 
ಯವರ ಎಂಜಲುಗಳನ್ನು ತಿನ್ನುತ್ತಾರೆ. ಹೊಲತಿಯರನ್ನು ಅರ್ಚಿಸುತ್ತಾರೆ. ತಂಗಿ, 
ತಾಯಿ, ಮಗಳೆಂಬ ಭೇದವಿಲ್ಲದೆ ಸ್ತ್ರೀಯರನ್ನು ನೋಹಿಸುತ್ತಾರೆ. ಇವರೆ ಪ್ರಕಾರ 
ಶಕ್ತಿಯೇ ಸರ್ವಶಕ್ತಳು. ಬ್ರಹ್ಮೆ, ವಿಷ್ಣು, ರುದ್ರರನ್ನು ಪಡೆದವಳು ಇವಳು. ಜಲದಲ್ಲಿ 
ಮಾನುಗಳು ಸಂಚರಿಸುವಂತೆ ಪ್ರಕೃತಿ ತಂತ್ರದಲ್ಲಿ ಜೀವರಾಶಿಗಳು ತೊಳಳಲುತ್ತಿವೆ. 
ಅವಳ ಚಿತ್ರ ಹೀಗಿದೆ. ಅವಳ ಶಿರಸ್ಸಿನಲ್ಲಿ ಹಲವು ರತ್ನಗಳು ತೊಳಗುತ್ತಿರುತ್ತವೆ. 
ಹೊವಿನ ದಂಡೆಗಳನ್ನು ಮುಡಿದಿರುತ್ತಾ ಳೆ. ಹಣೆಗಣ್ಣಿ ನಿಂದ ಕೂಡಿರುತ್ತಾಳೆ. ಅವಳನು 
ಆರೆಕ್ಷನೇತ್ರಗಳು. ಕೋರೆದಾಡೆ, ನಾಲ್ಕು ಕೈಗಳಲ್ಲಿ ಕತ್ತಿ, ಬಟ್ಟಲು, ತ್ರಿಶೂಲ, ಡಮ 
ರುಗ-ಇವುಗಳಿಂದ ಭಯಂಕರೆಗಳು. ಕರುಳಿನ ದಂಡೆಗಳನ್ನು, ತಲೆಬುರುಡೆಗಳ ಮಾಲೆ 
ಯನ್ನು ಧರಿಸಿರುತ್ತಾಳೆ. ಅವಳ ಮೈ ಬಣ್ಣ ಕಗ್ಗ ತ್ತಲೆಗೆ ಸಮನಾದ ಕಪ್ಪು. ಅವಳು 
ಕೆಂಪು ವಸ್ತ್ರಗಳನ್ನು ಉಟ್ಟಿರುತ್ತಾಳೆ. " ಬಾವುಲಿಗೋಲ ಗೆಜ್ಜೆಯ ಸರ' ದಿಂದ 
ಕೂಡಿರುತ್ತಾಳೆ. ಅವಳ ಅನೇಕ ಹೆಸರುಗಳಲ್ಲಿ " ಮಾಕಾಳಿ'ಯೊ ಒಂದು. 


ಸಾ 


et 
Mh A ಕ್ಮ 
ತ 


ತೆ: 


ಎ4 


hp 


r 
pe 
- 

pl 


ಬ 


| 


N 
K 
1 


